ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ 
ಸರ್ವಮೂಲಗಂಥಗಳು 


ಘ್ರೀಮದ್‌ಅಜುಭಾಷ್ಯ 


ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಕನ್ನಡಸಾರ ಸಹಿತ 


ಅನುವಾದಕರು 
ನ್‌ ಸಿ.ಹಚ್‌. ಬದರೀನಾಥಾಚಾರ್ಯ: 


ಪೂರ್ಣಪ್ರಜ್ಞ ವಿದ್ಯಾಪೀಠ 


ಪ್ರಕಾಶನ 


| ಅಖಲ ಭಾರತ ಮಾಧ್ದಮಹಾಮಂಡಲ (6) 


ಪೂರ್ಣಪ್ರಜ್ಞ ವಿದ್ಯಾಪೀಠ, ಕತ್ತರಿಗುಪ್ಪ ಮುಖ್ಯರಸ್ತೆ 
ಬೆಂಗಳೂರು - 560 028 , ' 


H ಶ್ರೀಃ | 


ಶ್ರೀಮದಾನಂದತೀರ್ಥ ಭಗವತ್ತಾದಾಚಾರ್ಯ ವಿರಚಿತ 


ಶ್ರೀಸರ್ವಮೂಲ ಗ್ರಂಥಗಳು 


(ಕನ್ನಡ ಅನುವಾದ ವಿವರಣೆ ಸಹಿತ) 


ಸಂಪುಟ - ೨೪ 
ಅ 
ಶ್ರಿ ಅಣುಭಿಂಷ್ಯ 


ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಕನ್ನಡಸಾರ ಸಹಿತ 


ಅನುವಾದಕರು 
.ಹೆಚ್‌.ಬದರೀನಾಥಾಚಾರ್ಯ 


ಸಿ 
ದ್‌ ~ 9 
ಪೂರ್ಣಪ್ರಜ್ಞವಿದ್ಯಾಪೀಠ 


ವಿದಾನ್‌ 
ದವ 


ಪ್ರಕಾಶಕರು 
ಅಖಿಲ ಭಾರತ ಮಾಧ್ವಮಹಾ ಮಂಡಲ (ರಿ), ಉಡುಪಿ 
ಪೂರ್ಣಪ್ರಜ್ಞ ವಿದ್ಯಾಪೀಠ 
ಬೆಂಗಳೂರು - 560 028 


ಸರ್ವಮೂಲ ಶ್ರೀಅಣು ಭಾಷ್ಯ ಕನ್ನಡ ಅನುವಾದ 

ಅನುವಾದಕರು : ವಿದ್ವಾನ್‌ ಸಿ.ಹೆಚ್‌.ಬದರೀನಾಥಾಚಾರ್ಯ 

ಪ್ರಕಾಶನ ಅಖಿಲ ಭಾರತ ಮಾಧ್ವ ಮಹಾ ಮಂಡಲ, ಪೂರ್ಣಪ್ರಜ್ಞ ವಿದ್ಯಾಪೀಠ, 
ಬೆಂಗಳೂರು-560 028. ಈ ಗ್ರಂಥವು ತಮ್ಮ ಐತಿಹಾಸಿಕ ಪಂಚಮ ಪರ್ಯಾಯ ಶ್ರೀ ಕೃಷ್ಣಪೂಜಾ 
ಕೈಂಕರ್ಯವನ್ನು ಸ್ವೀಕರಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ 
ಅಮೃತಹಸ್ತದಿಂದ ದಿನಾಂಕ 22.7.2017 ರಂದು (ಹೇಮಲಂಬಿ ನಾಮಸಂವತರ ಆಷಾಢ 
ಬಹುಳ ತ್ರಯೋದಶಿ ಶನಿವಾರ) ಉಡುಪಿ ಶ್ರೀಕೃಷ್ಣಸನ್ನಿಧಾನದಲ್ಲಿ ಬಿಡುಗಡೆಗೊಂಡಿದೆ. 


ay ಕೃತಿಯನ್ನು ಭಾವೀಪರ್ಯಾಯ ಪೀಠವನ್ನು ಸ್ವೀಕರಿಸಲಿರುವ ಪಲಿಮಾರು ಮಠಾಧೀಶರಾದ 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನ ಪೂರ್ಣಪ್ರಜ್ಞ 
ವಿದ್ಯಾಪೀಠದಲ್ಲಿ ಲೋಕಾರ್ಪಣೆಗೊಳಿಸಿರುತ್ತಾರೆ. 


ಪುಟಗಳು : 170 
ಪ್ರಥಮ ಮುದ್ರಣ : 2017 


ಪ್ರತಿ ಬೆಲೆ : ರೂ.250 


ಪ್ರತಿಗಳು : 1000 ಹಕ್ಕುಗಳು ಕಾದಿರಿಸಲಟ್ಟಿವೆ 
ಸಂಪಾದಕ ಮಂಡಳಿ 
ಅಧ್ಯಕ್ಷರು 
ಶ್ರೀ 108 ಶ್ರೀ ಪೇಜಾವರ ಮಠಾಧೀಶ ಶ್ರೀ ವಿಶ್ಲೇಶತೀರ್ಥ ಶ್ರೀಪಾದಂಗಳವರು 
ಸದಸ್ಯರು 


ಎದ್ದಾನ್‌ ಕೆ.ಹಯವದನ ಪುರಾಣಿಕ, ಎಮ್‌.ಎ 
ವಿದ್ದಾನ್‌ ಪಿ.ಕೇಶವ ಬಾಯರಿ 
ಡಾ I] ರಾಮಾಚಾರ್ಯ ಜಿ.ಮಾಳಗಿ, ಎಮ್‌.ಎ. 
ಎದ್ದಾನ್‌ ಎ. ಹರಿದಾಸ ಭಟ್ಟ, ಎಮ್‌.ಎ 
ಡಾ॥ ಹೆಚ್‌. ಸತ್ಯನಾರಾಯಣಾಚಾರ್ಯ, 
ಗ್ರಂಥಗಳು ದೊರೆಯುವ ಸ್ಥಳ 
ಅಖಿಲ ಭಾರತ ಮಾಧ್ವ ಮಹಾ ಮಂಡಲದ ಕಾರ್ಯಾಲಯ 
ಪೂರ್ಣಪ್ರಜ್ಞ ವಿದ್ಯಾಪೀಠ, ಪೂರ್ಣಪ್ರಜ್ಞ ನಗರ , ಬೆಂಗಳೂರು -28 
ಅಕ್ಷರ ಜೋಡಣೆ : ವಿದ್ದಾನ್‌ ಮಾತರಿಶ್ಚಆಚಾರ್‌ ಹಾಗೂ ಆರ್‌.ಎಸ್‌.ಪ್ರೇಮ್‌ಕುಮಾರ್‌ 


ಮುದ್ರಣ : ಓಂಕಾರ್‌ ಆಫ್‌ಸೆಟ್‌ ಪ್ರಿಂಟರ್‌, ನ್ಯೂತರಗು ಪೇಟೆ, ಬೆಂಗಳೂರು. 


ಶ್ರೀ 108 ಶ್ರೀ ಪೇಜಾವರ ಮಠಾಧೀಶರಾದ 
ಶ್ರೀ ವಿಶೆ ೇಶತೀರ್ಥ ಶಿ ಶ್ರೀಪಾದಂಗಳವರ ಸಂದೇಶ 


ಶ್ರೀ ಮಧ್ವಾಚಾರ್ಯರ 750ನೇ ವರ್ಷದ ಜಯಂತಿಯ 
ಸಂದರ್ಭದಲ್ಲಿ ಕೈಗೊಂಡಿರುವ ಜ್ಞಾನಪ್ರಸಾರ ಯೋಜನೆಯ ಅಂಗವಾಗಿ 
ಶ್ರೀಮದಾಚಾರ್ಯರ ಎಲ್ಲಾ ಗ್ರಂಥಗಳ ಕನ್ನಡ ಅನುವಾದವನ್ನು 
ಪ್ರಕಾಶಿಸುವ ಬೃಹತ್‌ ಯೋಜನೆಯನ್ನು ಆನಂದತೀರ್ಥ ಪ್ರತಿಷ್ಠಾನದ 
ಸಹಕಾರದಿಂದ ಅಖಿಲ ಭಾರತ ಮಾಧ್ವ ಮಹಾಮಂಡಲವು ಕೈಗೊಂಡಿದೆ. 
ತೆಲುಗು, ತಮಿಳು ಮುಂತಾದ ಪ್ರಾದೇಶಿಕ ಭಾಷೆಗಳಲ್ಲಿಯೂ, ಹಿಂದಿ, 
ಇಂಗ್ಲೀಷ್‌ ಭಾಷೆಗಳಲ್ಲಿಯೂ ಅನುವಾದವನ್ನು ಪ್ರಕಟಿಸುವ ಬಯಕೆ 
ನಮ್ಮದಾಗಿದೆ. ಜಗತ್ತಿನ ಸತ್ಯತತ್ವಗಳನ್ನು ಅನುಭವದ ನೆಲೆಯಲ್ಲಿ ಪರೀಕ್ಷಿಸಿ 
ಸರಿಯಾದ ಪ್ರಮಾಣಗಳ ಆಧಾರದಲ್ಲಿ ವೈಜ್ಞಾನಿಕವಾಗಿ ವಿವೇಚಿಸುವ 
ಎಶಿಷ್ಟತೆಯನ್ನು ಶ್ರಿ ಶ್ರೀಮದಾಚಾರ್ಯರ ಸಿದ್ದಾ ತದಲ್ಲಿ ನಾವು ಕಾಣಬಹುದು. 
ಎಲ್ಲಾ ಪ್ರಮಾಣ, ತರ್ಕ, ಊಹಾಪೋಹಗಳಿಗಿಂತಲೂ ಅನುಭವಕ್ಕೆ ಹೆಚ್ಚಿನ 
ಸ್ಥಾನವನ್ನು ಶ್ರೀಮದಾಚಾರ್ಯರು ನೀಡಿದ್ದಾರೆ. ಎಲ್ಲಾ ಭಾಷೆಗಳಲ್ಲಿ 
ಆಚಾರ್ಯರ ಗ್ರಂಥಗಳ ಅನುವಾದದ ಪ್ರಕಟಣೆಯು, ಜಗತ್ತಿನ 
ಜಿಜ್ಞಾಸುಗಳಿಗೆ ಈ ಸತ್ಯದ ಅರಿವುಂಟಾಗಲು ಅನುಕೂಲವಾಗುವುದು. 
ಶ್ರೀಮದಾಚಾರ್ಯರ ಸಂದೇಶವು ವಿಶ್ವದಲ್ಲಿ ಪ್ರತಿಧ್ವನಿತವಾಗಲ, ಈ 
ಗ್ರಂಥ ಪ್ರಕಾಶನದಿಂದಾಗಿ ಜ್ಞಾನ, ಭಕ್ತಿ, ಕರ್ತವ್ಯ, ಚಾರಿತ್ರ್ಯಗಳ ಬಗ್ಗ 
ಜನಜಾಗೃತಿಯುಂಟಾಗಲಿ ಎಂದು ಹಾರೈಸುತ್ತೇವೆ. ಭಕ್ತರೂ, ಅಭಿಮಾನಿ 
ಗಳೂ, ಜಿಜ್ಞಾಸುಗಳೂ ಆದ ಎಲ್ಲಾ ಮಹಾಜನರ ಸಹಕಾರದಿಂದ, 
ಶ್ರೀಹರಿವಾಯುಗುರುಗಳ ಅನುಗ್ರಹದಿಂದ ಈ ಪವಿತ್ರವಾದ ಮಹತ್ತರ 
ವಾದ ಜ್ಞಾನಕಾರ್ಯವು Wa ಎಂದು ಆಶಿಸುತ್ತೇವೆ. 


ಶ್ರೀವಿಶ್ನೆ ೇಶತೀರ್ಥ ಶ್ರೀಪೌದರು 
ದಿನಾಂಕ 22.07.2017 End ಶ್ರೀ "ಪೇಜಾವರ ಮಠ, ಉಡುಪಿ. 


ಸಂಪಾದಕ ಮಂಡಳಿಯ ನಿವೇದನೆ 


ಅಣುಭಾಷ್ಯದ ಕನ್ನ ಡಾನುವಾದವನ್ನು ಮಾನ್ಯ ವಾಚಕರ ಮುಂದೆ 
ಪ್ರಸ್ತುತಪಡಿಸುತ್ತಿದ್ದೇವೆ. ಇಲ್ಲಿಗೆ ಸರ್ವಮೂಲಗಳಲ್ಲಿ ಮೂವತ್ತೈದು ಗ್ರಂಥಗಳ 
ಅನುವಾದ ಪೂರ್ಣಗೊಂಡಿದೆ. 


ಶ್ರೀಮನ್ಮಧ್ವಾಚಾರ್ಯರ 750ನೇ ಜಯಂತಿಯ ಅಂಗವಾಗಿ 1986ರಲ್ಲಿ 
ಪರಮಪೂಜ್ಯ ಶ್ರೀವಿಶ್ವೇಶತೀರ್ಥ ಶ್ರೀಪಾದರು ಸಂಕಲಿಸಿ ಆದೇಶಿಸಿದ 
ಸರ್ವಮೂಲಾನುವಾದಕಾರ್ಯದಲ್ಲಿ ಇನ್ನೆರಡು ಗ್ರಂಥಗಳು ಮಾತ್ರ ಉಳಿದಿವೆ. 
ಅನುವ್ಯಾಖ್ಯಾನ ಹಾಗೂ ನ್ಯಾಯವಿವರಣ. ಅದರಲ್ಲೂ ಅನುವ್ಯಾಖ್ಯಾನದಲ್ಲಿ 
ಒಂದು ಅಧ್ಯಾಯದ ಅನುವಾದವು ಈಗಾಗಲೇ ಪ್ರಕಟಗೊಂಡಿದ್ದು ಉಳಿದ ಭಾಗಗಳ 
ಅನುವಾದವೂ  ತ್ತರಿತಗತಿಯಲ್ಲಿ ನಡೆಯುತ್ತಿದೆ. ಪೂಜ್ಯಶ್ರೀಪಾದರ 
ಪಂಚಮಪರ್ಯಾಯವು ಪೂರ್ತಿಗೊಳ್ಳುವುದರ ಒಳಗಾಗಿ ಶ್ರೀಮಧ್ದವಲ್ಲಭ ಶ್ರೀಕೃಷ್ಣನ 
ಸನ್ನಿಧಿಯಲ್ಲಿ ಸರ್ವಮೂಲಾನುವಾದದ ಪರಮಮಂಗಲಮಯ ಮಂಗಲವನ್ನು 
ನಡೆಸುವ ಸಂಕಲ್ಪವನ್ನು ಭಗವಂತ ಈಡೇರಿಸಬೇಕಾಗಿದೆ. 


ಇದು ಸರ್ವಮೂಲಾನುವಾದದ ಇಪ್ಪತ್ತನಾಲ್ಕನೆಯ ಸಂಪುಟ. ಇಲ್ಲಿ 
ಶ್ರೀಮದಣುಭಾಷ್ಯದ ಸಂಕ್ಷಿಪ್ತ ಅನುವಾದವಿದೆ. ಪೂರ್ಣಪ್ರಜ್ಞವಿದ್ಯಾಪೀಠದ 
ಅಧ್ಯಾಪನದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡ ವಿದ್ವಾಂಸರಾದ 
ಸಿ.ಹೆಚ್‌ .ಬದರೀನಾಥಾಚಾರ್ಯರು ಈ ಅನುವಾದವನ್ನು ರಚಿಸಿಕೊಟ್ಟಿದ್ದಾರೆ. 
ಅನುವಾದಕರಿಗೆ: ಅಭಿನಂದನೆಗಳು. 


ಪರ್ಯಾಯದ ಶ್ರೀಕೃಷ್ಣಪೂಜೆ ಹಾಗೂ ಆಡಳಿತದ ಬಿಡುವಿಲ್ಲದ ಕಾರ್ಯಕ್ರಮದ 


ಮಧ್ಯೆ ಪೇಜಾವರಮಶಾಧೀಶರಾದ ಪರಮಪೂಜ್ಯ ಶ್ರೀವಿಶ್ವೇಶತೀರ್ಥ ಶ್ರೀಪಾದರು 
ಅಣುಭಾಷ್ಯದ ಗ್ರಂಥಸಾರವನ್ನು ಸರಳ ಸುಂದರವಾಗಿ ಅನುಗ್ರಹಿಸಿದ್ದಾರೆ. ಪೂಜ್ಯರಿಗೆ 


ಸಾಷ್ಟಾಂಗ ಪ್ರಣಾಮಗಳು. 


ಆಂಗ್ಲ ಭಾಷೆಯಲ್ಲಿ ಈ ಗ್ರಂಥದ ಪರಿಚಯವನ್ನು ನೀಡಿರುವ ಪ್ರೊ. ಕೆ.ಟಿ. 
ಪಾಂಡುರಂಗಿಯವರನ್ನು ಇಲ್ಲಿ ಸ್ಮರಿಸುವುದು ನಮ್ಮ ಕರ್ತವ್ಯ. 


ಈ ಸಂಪುಟದ ಅಕ್ಬರ ಜೋಡಣೆಯನ್ನು ವಿದ್ವಾನ್‌ ಶ್ರೀ ಮಾತರಿಶ್ಚಾ 
ಚಾರ್ಯರು ಹಾಗೂ ಶ್ರೀ ಆರ್‌.ಎಸ್‌.ಪ್ರೇಮಕುಮಾರ್‌ ಅವರು ಅಂದವಾಗಿ 
ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಅಭಿನಂದನೆಗಳು. ಸಂಪುಟದ ಮುದ್ರಣವನ್ನು 
ಸಕಾಲಕ್ಕೆ ಮುದ್ರಿಸಿಕೊಟ್ಟ ಓಂಕಾರ್‌ ಆಫ್‌ಸೆಟ್‌ ಪ್ರಿಂಟರ್ಸ್‌ ಅವರಿಗೆ, ಮುಖಪುಟ 
ವಿನ್ಯಾಸ ಹಾಗೂ ಸಂಪುಟದ ಬಿಡುಗಡೆ. ಹಾಗೂ ಇತರೆ ಕಾರ್ಯಗಳಿಗೆ ವಿವಿಧ 
ಹಂತದಲ್ಲಿ ಶ್ರಮಿಸಿದ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ ಹೆಚ್‌.ಎನ್‌. 
ನಾರಾಯಣರಾವ್‌ ಹಾಗೂ ಮಂಡಳದ ಇತರೆ ಸಿಬ್ಬಂದಿ ವರ್ಗದವರಿಗೂ 
ಅಭಿನಂದನೆಗಳು. 


22.7.2017 ಸಂಪಾದಕ ಮಂಡಳಿ 


ಪ್ರಕಾಶಕರ ನುಡಿ 


""ಗುಣಪೂರ್ಣನೂ, ನಿರ್ದೋಷನೂ ಆದ ನಾರಾಯಣನನ್ನು ತಿಳಿದು 
ಸೇರಬೇಕು'' ಎಂಬ ಆದೇಶವನ್ನು ಬ್ರಹ್ಮಸೂತ್ರಗಳು ನೀಡುತ್ತಿವೆ. ನಾಲ್ಕು 
ಅಧ್ಯಾಯದಲ್ಲಿರುವ 564 ಸೂತ್ರಗಳು ವೇದೋಪನಿಷತ್ತುಗಳೆಂಬ ಮಹಾಪ್ರವಾಹಕ್ಕೆ 
ಕಟ್ಟಿದ ದಂಡೆಗಳಂತಿದ್ದು ಇವು ವೇದಗಳೆಂಬ ಗಂಗಾಪ್ರವಾಹವನ್ನು ನಾರಾಯಣನೆಂಬ 
ಗುಣಸಾಗರದಲ್ಲಿ ಸೇರಿಸಿವೆ. 


ಸೂತ್ರಗಳು ವೇದಾರ್ಥಗಳ ನಿರ್ಣಯಕ್ಕಾಗಿ ಹೊರಟಿವೆ. 
ನಿರ್ಣಯಗ್ರಂಥವಾದ ಸೂತ್ರವನ್ನೇ ತಪ್ಪಾಗಿ ಅರ್ಥೈಸಿಕೊಂಡರೆ ಸಮಸ್ತ ಶಾಸ್ಪಾರ್ಥವೇ 
ಕೆಟ್ಟು ಹೋಗುತ್ತದೆ. ಹಾಗಾಗಿ ಸೂತ್ರಾರ್ಥದ ನಿರ್ಣಯದಲ್ಲಿ ಬಹಳ ಎಚ್ಚರಬೇಕು. 
ಅದಕ್ಕಾಗಿಯೇ ಶ್ರೀಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳ ಬಗೆಗೆ ನಾಲ್ಕು ಗ್ರಂಥಗಳನ್ನು 
ರಚಿಸಿಕೊಟ್ಟಿದ್ದಾರೆ. ಮೊದಲು ಭಾಷ್ಯವನ್ನು ರಚಿಸಿದರು. ನ್ಯಾಯವಿವರಣೆಯನ್ನು 
ಪೋಣಿಸಿದರು. ಸಕಲದರ್ಶನಗಳ ವಿಮರ್ಶೆಯನ್ನೊಳಗೊಂಡ ಅನುವ್ಯಾಖ್ಯಾನದಲ್ಲಿ 
ಸಮಸ್ತಶಾಸ್ಟ್ರಾರ್ಥ್ಪಸಾರವನ್ನು ಯುಕ್ತಿಯುಕ್ತವಾಗಿ ವಿವರಿಸಿದರು. ಇಷ್ಟಾಗಿಯೂ 
ಸೂತ್ರಗಳ ಅರ್ಥಸಂಗ್ರಹವನ್ನು ಬರಿಯ ಮೂವತ್ತೆರಡು ಶ್ಲೋಕಗಳಲ್ಲಿ ತುಂಬಿಸಿ 
ನಿತ್ಯಪಾರಾಯಣಕ್ಕೂ ಅನುಸಂಧಾನಕ್ಕೂ ಅನುಕೂಲ ಮಾಡಿಕೊಟ್ಟರು. ಈ ಪುಟ್ಟ 
ಸಂಗ್ರಹವೇ ಅಣುಭಾಷ್ಯ . 


ಈ ಅಣುಭಾಷ್ಯಸಂಗ್ರಹದಲ್ಲಿ ಅನಂತ ಅರ್ಥಗಳು ಪ್ರಕಟವಾಗಿವೆಯಂತೆ. 
"ಅನಂತೋ5ರ್ಥಃ ಪ್ರಕಟಿತಃ ತ್ತಯಾಣೌ ಭಾಷ್ಯಸಂಗ್ರಹೇ' (ಸುಮಧ್ವವಿಜಯ) 
ಶ್ರೀರಾಯರಂಥ ಮಹಾಪುರುಷರು ಅಣುಭಾಷ್ಯದ ಅರ್ಥಗಳನ್ನು ತೆಗೆದು 
ತೋರಿಸಿದ್ದಾರೆ. ಅವನ್ನೆಲ್ಲಾ ಕನ್ನಡದಲ್ಲಿ ಅನುವಾದಿಸಿದರೆ ಅಗ್ರಮಾನ್ಯ ಜಿಜ್ಞಾಸುಗಳಿಗೆ. 
ಗ್ರಹಣಕ್ಷೇಶವುಂಟಾದೀತೆಂಬ ಕಾರಣದಿಂದ ಮೂಲದ ಗ್ರಹಣಕ್ಕೆ ಬೇಕಾದಷ್ಟೇ 
ಎವರಣೆಯನ್ನು ಈ ಗ್ರಂಥದಲ್ಲಿನೀಡಲಾಗುತ್ತಿದೆ. 


ಎಲ್ಲಾ ಅಧಿಕರಣಗಳ ಸಿದ್ದಾಂತಾರ್ಥದ ಸಂಗ್ರಹ ಅಣುಭಾಷ್ಯದಲ್ಲಿದೆ. ಆಯಾ 
ಅಧಿಕರಣದಲ್ಲಿರುವ ಬೇರೆಬೇರೆ ಸೂತ್ರಗಳ ಅರ್ಥವನ್ನು ಇಲ್ಲಿ ಸಾಮಾನ್ಯವಾಗಿ ನಾವು 
ಕಾಣಲಾರೆವು. ಹಾಗಾಗಿ ಈ ಅನುವಾದದಲ್ಲಿ ಆಯಾ ಅಧಿಕರಣದ ಮುಖ್ಯ 
ಸೂತ್ರವನ್ನಷ್ಟೇ ಉಲ್ಲೇಖಿಸಲಾಗಿದೆ. ಎಲ್ಲಾ ಸೂತ್ರಗಳಿಗೂ ವಿವರಣೆಯನ್ನು ನೀಡಿಲ್ಲ. 
ಎಲ್ಲಾ ಸೂತ್ರಗಳ ಅರ್ಥವಿವರಣೆಗಾಗಿ ಬ್ರಹ್ಮಸೂತ್ರಭಾಷ್ಯದ ಅನುವಾದವನ್ನು 
ಗಮನಿಸಬೇಕು. 


ಈ ಗ್ರಂಥಕ್ಕೆ ಅನುಗ್ರಹ ಸಂದೇಶವನ್ನು ಅನುಗ್ರಹಿಸಿದ ಪರಮಪೂಜ್ಯ ಶ್ರೀ 
ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಪ್ರಣಾಮ ಪೂರ್ವಕ ನಮಸ್ಕಾರಗಳು. 


ಇದು ಸರ್ವಮೂಲಾನುವಾದದ ಇಪ್ಪತ್ತನಾಲ್ಲನೆಯ ಸಂಪುಟ. ಇಲ್ಲಿ 
ಶ್ರೀಮದಣುಭಾಷ್ಯದ ಸಂಕ್ಲಿಪ ಅನುವಾದವಿದೆ. ಪೂರ್ಣಪ್ರ ಜ್ಞವಿದ್ಯಾಪೀಠದ 
ಅಧ್ಯಾಪನದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡ ವಿದ್ವಾಂಸರಾದ 
ಸಿ.ಹೆಚ್‌.ಬದರೀನಾಥಾಚಾರ್ಯರು ಈ ಅನುವಾದವನ್ನು ' ರಚಿಸಿಕೊಟ್ಟಿದ್ದಾರೆ. 
ಅನುವಾದಕರಿಗೆ ಅಭಿನಂದನೆಗಳು. 


ಆಂಗ್ಲ ಭಾಷೆಯಲ್ಲಿ ಈ ಗ್ರಂಥದ ಪರಿಚಯವನ್ನು ನೀಡಿರುವ ಪ್ರೊ. ಕೆ.ಟಿ. 
ಪಾಂಡುರಂಗಿಯವರನ್ನು ಇಲ್ಲಿಸ್ನರಿಸುವುದು ನಮ್ಮ ಕರ್ತವ್ಯ. 


ಈ ಸಂಪುಟದ ಅಕ್ಬರ ಜೋಡಣೆಯನ್ನು ವಿದ್ದಾನ್‌ ಶ್ರಿ ಮಾತರಿಶ್ವಾ 
ಚಾರ್ಯರು ಹಾಗೂ ಶ್ರೀ ಆರ್‌. ಎಸ್‌.ಪ್ರೇಮಕುಮಾರ್‌ ಅವರು ಅಂದವಾಗಿ 
ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಅಭಿನಂದನೆಗಳು. ಸಂಪುಟದ ಮುದ್ರ ಣವನ್ನು 
ಸಕಾಲಕ್ಕೆ ಮುದಿ, ಸಿಕೊಟ್ಟ ಓಂಕಾರ್‌ ಆಫ್‌ಸೆಟ್‌ ಪ್ರಿಂಟರ್ಸ್‌ ಅವರಿಗೆ, ಮುಖಪುಟ 
ವಿನ್ಯಾಸ ಹಾಗೂ ಸಂಪುಟದ ಬಿಡುಗಡೆ ಹಾಗೂ ಇತರೆ ಕಾರ್ಯಗಳಿಗೆ ವಿವಿಧ 
ಹಂತದಲ್ಲಿ ಶ್ರಮಿಸಿದ ಮಂಡಳದ ಪ್ರಧಾನ ಕಾರ್ಯದರ್ಶಿಗಳಾದ 
ಹೆಚ್‌.ಎನ್‌.ನಾರಾಯಣರಾವ್‌ ಹಾಗೂ ಮಂಡಳದ ಇತರೆ ಸಿಬ್ಬಂದಿ 
ವರ್ಗದವರಿಗೂ ಅಭಿನಂದನೆಗಳು. 


ಬೆಂಗಳೂರು ' ಅಧ್ಯಕ್ಷರು 
ದಿನಾಂಕ 22.7.2017 ಅ.ಭಾ.ಮಾ.ಮ.ಮಂಡಲ,ಬೆಂಗಳೂರು 


ಅಣುಭಾಷ್ಯಸಾರ 


ಭಾರತೀಯವೇದಾಂತದರ್ಶನಗಳಿಗೆ ಮೂಲಾಧಾರ ಮೂರು 
ಪ್ರಸ್ಥಾನಗಳು--ಗೀತೆ ಉಪನಿಷತ್‌ ಬ್ರಹ್ಮಸೂತ್ರಗಳು. ವೇದ ಉಪನಿಷತ್ತುಗಳ 
ತಾತ್ಪರ್ಯಾರ್ಥ ಬಹಳ ಗಹನವಾದುದು. ಬ್ರಹ್ಮಸೂತ್ರಗಳ ಸಹಾಯವಿಲ್ಲದಿದ್ದರೆ ಆ 
ತಾತರ್ಯಾರ್ಥ ತಿಳಿಯದೆ ಅಪಾರ್ಥವಾಗುವ ಸಂಭವವಿದೆ. 


ಪರಾಪರವಿದ್ಯೆಗಳನ್ನು ಪರಿಚಯಿಸಲು ಹೊರಟ ಆಥರ್ವಣ ಉಪನಿಷತ್‌ 
""ತತ್ರಾಪರಾ ಖಯಗ್ಗೇದೋ ಯಜುರ್ವೇದಃ...' ಎಂದು ಯಗ್ಗೇದಾದಿಗಳನ್ನು 
ಅಪರವಿದ್ಯೆಯನ್ನಾಗಿಯೇ ಪರಿಗಣಿಸಿ, "ಅಥ ಪರಾ ಯಯಾ ತದಕ್ಷರಮಧಿ 
ಗಮ್ಯತೇ' ಎಂದು ಅಕ್ಷರ ಎನಿಸುವ ಭಗವಂತನ ಜ್ಞಾನಕ್ಕೆ ಸಾಧನವಾದುದೇ 
ಪರಮವಿದ್ಯೆ ಎಂದು ತಿಳಿಸಿದೆ. ಸಕಲವೇದಾರ್ಥಗಳನ್ನು ನಿರ್ಣಯ. ಮಾಡುವ 
ಬ್ರಹ್ಮಸೂತ್ರದ ಸಹಕಾರವಿದ್ದಾಗ ಮಾತ್ರ ಭಗವತ್ತತ್ವವನ್ನು ಪ್ರತಿಪಾದಿಸುವ ವೇದ 
DONT, ಎನಿಸುವುದು. ಆದುದರಿಂದ ವೇದ DONT, ಎನಿಸುವಂತೆ ಅದಕ್ಕೆ 
ಸಹಾಯಕವಾಗುವ ಬ್ರಹ್ಮಸೂತ್ರವೂ DONG, ಎನಿಸುವುದು. 

ಭಗವಂತನನ್ನು ಪರಿಚಯಿಸಿ ಅವನ ಒಲುಮೆಯ ಉಪಾಯವನ್ನು ತಿಳಿಸಿ 
ಅವನನ್ನು ಹೊಂದುವ ಮೋಕ್ಷವನ್ನು ನಿರೂಪಿಸುತ್ತವೆ ಬ್ರಹ್ಮಸೂತ್ರಗಳು. 

ಮೊದಲ ಅಧ್ಯಾಯದಲ್ಲಿ ಸರ್ವಶಬ್ದಸಮನ್ಹಯದ ಮೂಲಕ ಭಗವಂತನ 
'ಗುಣಪರಿಪೂರ್ಣತೆಯನ್ನು ವಿವರಿಸಲಾಗಿದೆ. ಶ್ರೀವಿಷ್ಣುವೇ ಸರ್ವೋತ್ತಮನೆಂದು 
ವೇದಪುರಾಣಗಳ ತಾತ್ತರ್ಯಸಿದ್ದವಾದ ಅರ್ಥ. ಅಲ್ಲಲ್ಲಿ ರುದ್ರ ಹಿರಣ್ಯಗರ್ಭ 


ಮುಂತಾದವರು ಸರ್ವೋತ್ತಮನೆಂದು ಹೇಳಿದ್ದರೆ ಆ ಎಲ್ಲ ಶಬ್ದಗಳೂ ಎಷ್ಟುವನ್ನೇ 
ಹೇಳುತ್ತವೆಯಾದ್ದರಿಂದ ಯಾವುದೇ ಗೊಂದಲಗಳಿಲ್ಲ ಬ್ರಹ್ಮ ರುದ್ರಾದಿಗಳು ವಿಷ್ಣು 
ಭಕ್ತರು ಎಂದು ತಿಳಿಸಿರುವ ವಾಕ್ಯಗಳು ದೇವತೆಗಳ ವರ್ಗದಲ್ಲಿ ಸೇರಿರುವ ಬ್ರಹ್ಮ ಶಿವ 
ಮುಂತಾದ ಶ್ರೇಷ್ಠ ಜೀವರಿಗೆ ಸಂಬಂಧಿಸಿವೆ. ಹೀಗೆ ಬೇರೆ ಬೇರೆ ಅರ್ಥಗಳಲ್ಲಿ ಎಲ್ಲ 
ವೇದ ಪುರಾಣವಾಕ್ಯಗಳನ್ನೂ ವಿಷ್ಣುವಿನಲ್ಲಿ ಸಮನ್ಮ್ಹಯಗೊಳಿಸಬಹುದು. 


ಎರಡನೆಯ ಅಧ್ಯಾಯದಲ್ಲಿ ಪ್ರಥಮಾಧ್ಯಾಯದ ಅರ್ಥವಾದ ಸಮನ್ನಯಕ್ಕೆ 
ಯುಕ್ತಿ ಹಾಗೂ ಇತರ ಮತಗಳಿಂದ ವೇದ, ಯುಕ್ತಿ ಸಹಿತ ವೇದವಾಕ್ಯಗಳು 
ಇವುಗಳಿಂದ ಎರೋಧಗಳನ್ನು ಪರಿಹರಿಸಲಾಗಿದೆ. 


ಸಮನ್ವಯದ ಮೂಲಕ ಗುಣಪೂರ್ಣತೆಯನ್ನು ಸಾಧಿಸಲು ಹೊರಟಾಗ 
ಯುಕ್ತಿ ಶ್ರುತಿ ದರ್ಶನಗಳ ವಿರೋಧವನ್ನು ಪರಿಹರಿಸದಿದ್ದರೆ ಸಮನ್ವಯ ಸಾಧಿಸ 
ಲಾಗದೆ ಭಗವಂತನಲ್ಲಿ ದೋಷಗಳಿಗೂ ಅವಕಾಶವಾಗುತ್ತದೆ. ಆಗ ಗುಣಪೂರ್ಣತೆ 
ಸಿದ್ದವಾಗುವುದಿಲ್ಲ 

ಹೀಗೆ ಸಮನ್ನಯಾಧ್ಯಾಯ-ಅವಿರೋಧ ಅಧ್ಯಾಯಗಳಿಂದ ಭಗವಂತನು 
ಸರ್ವಗುಣಪರಿಪೂರ್ಣ ಹಾಗೂ ನಿರ್ದೋಷ ಎಂದು ಸಿದ್ಧವಾಗುತ್ತದೆ. 

ಪುರುಷಾರ್ಥಗಳಲ್ಲಿ ಸರ್ವಶ್ರೇಷ್ಠವಾದುದು ಮೋಕ್ಷ. ಅದನ್ನು ಸರ್ವೋತ್ತಮ 

ನಾದ ಭಗವಂತನಿಂದಲೇ ಪಡೆಯಲು ಸಾಧ್ಯ. ಮೋಕ್ಷ ಸಾಧನಗಳನ್ನು ಮೂರನೆಯ 
ಸಾಧನಾಧ್ಯಾಯದಲ್ಲಿ ನಿರೂಪಿಸಲಾಗಿದೆ. ಸಾಧನಗಳು ಕ್ರಮವಾಗಿ ವೈರಾಗ್ಯ, ಭಕ್ತಿ, 
ಉಪಾಸನೆ, ಅಪರೋಕ್ಷಜ್ಞಾನ ಎಂದು ನಾಲ್ಕು ಬಗೆಯಾಗಿವೆ. ವಿಷಯಾಸಕ್ತಿ 
ಯಿದ್ದವನಿಗೆ ದೇವರಲ್ಲಿ ಭಕ್ತಿ ಬರಲು ಸಾಧ್ಯವಿಲ್ಲ ವಿಷಯಭೋಗದಲ್ಲಿ 
ಜಿಹಾಸೆಯನ್ನು ಹುಟ್ಟಿಸುವ ಸಲುವಾಗಿ ಸ್ವರ್ಗ-ಭೂ-ನರಕಗಳ ಯಾತನೆಗಳನ್ನೂ 
ಗರ್ಭವಾಸಾದಿಕ್ಷೇಶಗಳನ್ನು ನಿರೂಪಿಸಲಾಗಿದೆ. 

ಬಳಿಕ ವಿಷಯವಿರಕ್ತನಿಗೆ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವ ಸಲುವಾಗಿ 
ಅವನ ಮಹಿಮೆಗಳನ್ನು ನಿರೂಪಿಸಿದೆ. 

ವೈರಾಗ್ಯ ಭಕ್ತೆಗಳೆರಡರಿಂದಲೆ ಮೋಕ್ಷ ದೊರೆಯದು. ಅದಕ್ಕೆ 


ಉಪಾಸನೆಯೂ ಅಗತ್ಯ. ಸಾಧಕರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನಲ್ಲಿ 
ಹೆಚ್ಚು ಹಚ್ಚು ಗುಣಗಳ ಉಪಾಸನೆ ಮಾಡುವ ವಿಧಾನವನ್ನು ತಿಳಿಸಿ ಸಮಸ್ತ 


10 


ಮನುಷ್ಯೋತ್ತಮಾಧಿಕಾರಿಗಳೂ ವಿಷ್ಣುವನ್ನು ಸತ್‌-ಚಿತ್‌-ಆನಂದ-ಆತ್ಮ ಎಂಬ 
ಕನಿಷ್ಠ ನಾಲ್ಕು ಗುಣಗಳಿಂದ ಉಪಾಸನೆ ಮಾಡಬೇಕು. 


ಜೊತೆಗೆ ಈ ನಾಲ್ಕೂ ಭೂಮಾ-ನಿರತಿಶಯ ಪರಿಪೂರ್ಣ--ಎಂದೂ 
ಚಿಂತಿಸಬೇಕು. 


ಈ ಉಪಾಸನೆಯ ಗುರಿ ಮೋಕ್ಷ. ಸಂಸಾರಕಾರಣವಾದ ಅನಾದಿಕರ್ಮಗಳ 
ಕ್ಹಯವಾಗದೆ ಮೋಕ್ಷ ಸಾಧ್ಯ ವಿಲ್ಲ ಜತ: ಕರ್ಮಕ್ಷಯ ಯಾವುದರಿಂದ 
ಹೇಗೆಂಬುದನ್ನು ತಿಳಿಸಲಾಗಿದೆ. 


ಭೋಗದಿಂದ ಪ್ರಾರಬ್ದಕರ್ಮದ ನಾಶವು, ಭಗವಂತನ ಸಾಕ್ಟಾತ್ಕಾರದಿಂದ 
ಸಂಚಿತ ಆಗಾಮಿಕರ್ಮಗಳ ನಾಶವು ಆಗುವುದೆಂದು ತಿಳಿಸಲಾಗಿದೆ. 


ಕರ್ಮಕ್ಷಯದ ಬಳಿಕ ಜೀವರು ದೇಹದಿಂದ ಹೇಗೆ ಹೊರಗೆ ಬಂದು ಹೇಗೆ 
ಮೇಲೇರುವರೆಂಬುದನ್ನು ನಿರೂಪಣೆ ಮಾಡಿ ಮುಂದೆ ಯಾವ ಮಾರ್ಗದಲ್ಲಿ 
ಮುಕ್ತಿಗೆ ಹೋಗುತ್ತಾರೆಂದು ತಿಳಿಸಲಾಗಿದೆ. 


ಮುಕ್ತಿಗೆ ಹೋದ ಬಳಿಕ ಮುಕ್ತರು ಏನೇನು ಸುಖಗಳನ್ನು ಅನುಭವಿಸುವ 
ರೆಂದು ವರ್ಣಿಸಲಾಗಿದೆ. 


ಇಂತಹ ಬ್ರಹ್ಮಸೂತ್ರಗಳಿಗೆ ಶ್ರೀಮಧ್ವಾಚಾರ್ಯರು ಅನುವ್ಯಾಖ್ಯಾನ, 
ಭಾಷ್ಯ, ನ್ಯಾಯವಿವರಣ ಮತ್ತು ಅಣುಭಾಷ್ಯಗಳಂಬ ನಾಲ್ಕು ಗ್ರಂಥಗಳನ್ನು 
ರಚಿಸಿದ್ದಾರೆ. ಪ್ರತಿನಿತ್ಯವೂ ಇಂದಿನ ಯಾಂತ್ರಿಕ ಬದುಕಿನಲ್ಲಿಯೂ ಬ್ರಹ್ಮಸೂತ್ರಗಳ 
ಪ್ರಮೇಯಗಳನ್ನು ಅಲ್ಪಕಾಲದಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳಲು ಅನುಕೂಲ 
ವಾಗುವಂತೆ ಕೇವಲ ಮೂವತ್ತರಡು ಶ್ಲೋಕಗಳ ಅಣುಭಾಷ್ಯ ಎಂಬ ಗ್ರಂಥವನ್ನು 
ರಚನೆ ಮಾಡಿಕೊಟ್ಟಿರುವುದು ಶ್ರೀಮಧ್ವಾಚಾರ್ಯರ ಶಿಷ್ಯವಾತಲ್ಯ ಹಾಗೂ 
ತತ್ವಜ್ಞಾನದ ಕಾಳಜಿಯನ್ನು ತಿಳಿಸುತ್ತದೆ. 


ಕೃಷ್ಣನು ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿದಂತೆ ಈ ಪುಟ್ಟ ಕೃತಿಯಲ್ಲಿ 
ಬ್ರಹ್ಮಸೂತ್ರಗಳ ಭಾವಬ್ರಹ್ಮಾಂಡವನ್ನೇ ತಾವು ತೋರಿದ್ದೀರಿ' ಎಂದು ಶ್ರೀನಾರಾಯಣ 
ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ವರ್ಣಿಸಿದ್ದಾರೆ. ಶ್ರೀರಾಘವೇಂದ್ರ 
ತೀರ್ಥರು ಮುಂತಾದ ಮಹನೀಯರು ಅಣುಭಾಷ್ಯದಲ್ಲಿ ಎಲ್ಲ ಬ್ರಹ್ಮಸೂತ್ರ Ny 
ಭಾವ ಅಡಕವಾಗಿರುವುದನ್ನು ಸುಂದರವಾಗಿ ತೋರಿಸಿದ್ದಾರೆ. 


11 


ಒಂದೊಂದು ಅಧ್ಯಾಯಗಳ ಸಾರಾಂಶವನ್ನು ಒಂದೊಂದು ಉಪಸಂಹಾರ 
ವಾಕ್ಯಗಳಿಂದ ಆಚಾರ್ಯರು ಸಂಗ್ರಹಿಸಿರುವ ಕೌಶಲ ತುಂಬ ಸುಂದರವಾಗಿದೆ. 

“DOD, SE ಸರ್ವಶಬ್ದ್ಬೈಶ್ಚ ವಾಚ್ಯ ಏಕೋ ಜನಾರ್ದನಃ...ಅತೋ 
ಅನಂತಗುಣಃ'' 

ಸರ್ವದೋಷೋಜ್ಜಿಶಸ್ತಸ್ಮಾದ್‌ ಭಗವಾನ್‌ ಪುರುಷೋತ್ತಮಃ | 

ಉಪಾಸ್ಯಃ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಮ್‌ | 

ದುಃಖಾದಿರಹಿತಾ ನಿತ್ಯಂ ಮೋದಂತೇತವಿರತಂ ಸುಖಮ್‌ II 

ಈ ನಾಲ್ಕು ವಾಕ್ಯಗಳಲ್ಲಿ ನಾಲ್ಕು ಅಧ್ಯಾಯದ ಪ್ರತಿಪಾದ್ಯವಿಷಯವನ್ನು 
ಸಂಗ್ರಹಿಸಿದ್ದಾರೆ. 

ಈ ಅಣುಭಾಷ್ಯದ ಅನುವಾದವನ್ನು ನಮ್ಮ ಶಿಷ್ಯರಾದ ಶ್ರೀ ಸಿ.ಹೆಚ್‌. 
ಬದರೀನಾಥಾಚಾರ್ಯರು ತುಂಬ ಹಿತಮಿತವಾಗಿ ಸೂತ್ರಾರ್ಥದ ನಿರೂಪಣ 
ಯೊಂದಿಗೆ ಸುಂದರವಾಗಿ ಮಾಡಿದ್ದಾರೆ. 


ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸರ್ವಮೂಲ ಅನುವಾದ 
ಮಾಲಿಕೆಯ ಈ ಕೃತಿಯನ್ನು ನಮ್ಮ ಪಂಚಮ ಪರ್ಯಾಯ ಸಂದರ್ಭದಲ್ಲಿ 
ಶ್ರೀಮಧ್ವಾಚಾರ್ಯರ ಬದರಿಕಾಶ್ರಮಪ್ರವೇಶದ ಸಪ್ತಮಶತಮಾನೋತ್ಸವ 
ವರ್ಷದಲ್ಲಿ ಮಧ್ದವಲ್ಲಭ ಶ್ರೀ ಗೋಪಾಲಕೃಷ್ಣನಿಗೆ ಅರ್ಪಿಸಲು ಸಂತಸವಾಗುತ್ತಿದೆ. 
ಇದಕ್ಕಾಗಿ ಅಖಿಲ ಭಾರತ ಮಾಧ್ವ ಮಹಾ ಮಂಡಲವನ್ನು ಅಭಿನಂದಿಸುತ್ತೇವ. 


ಶ್ರೀ ಶ್ರೀ ವಿಶ್ವೇಶತೀರ್ಥರು 
ಪರ್ಯಾಯ ಕೃಷ್ಣಮಠ 
ಪೇಜಾವರ ಅಧೋಕ್ಷಜ ಸಂಸ್ಥಾನ. 
ಉಡುಪಿ 


At madd 
AHA [ಓಡ 
ಇರು is the brief summary of 
Brahmasutrabhasya of Sri Anandatirtha. In this small 
work of 32 verses the central point of each 


adhikarana is stated in one word- for example the 
word Wand states the central point of janmadhikarana 
in one word. Similarly, qiTa: states the main point 
of Aanandamayadhikarana yaad and IM state the 
central point of Pranadhikarana and atrptvadhikarana, 
each in one word. In the concluding statement of 
each pada the doctrine of that pada is stated. For 


example TATA: , Wa: gread states the points made 
in the first pada. fr: states the point made in 


the second pada. In a few cases the point made in 
more than one adhikarana is stated by one word, eq. 
the words, ಸಾ|! 1 state the points made in 


more than one adhikarana. 


Anubhasya is intended to make parayana and bring 


13 


home the glory of Supreme God. Therefore the 
HAJAR of second Adhyaya is disposed off by the 


remark ರು i.e. the schools of philosophy in 
HATUIG are the distortions of philosophy. The details 
of Gt and the in the third and fourth adhyayas are 


not given in the order of adhikaranas. But these are 
given keeping in mind the prameyas. In this way 
anubhasya, though brief, is very useful for parayana 
and to secure the knowledge, devotion and grace of 
the god. 


Mahamahopadhyaya 
Rastrapati 77೩52511 Puraskrta 
Prof. K.T. Pandurangi 
Chairman and Hon. Director 
Dvaita Vedanta Studics & 


Research Foundation, B’lore. 


ಮುನುಡಿ 
ಹೆ 


ಭಾರತೀಯದಾರ್ಶನಿಕರ ವಿಚಾರಧಾರೆಗಳಿಗೆಲ್ಲ ಮೂಲ ಬ್ರಹ್ಮಸೂತ್ರಗಳು. 
ಬ್ರಹ್ಮ ಎಂದರೆ ವೇದ ಎಂದು ಅರ್ಥ. ವೇದಾರ್ಥನಿರ್ಣಾಯಕವಾದ್ದರಿಂದ 
ಇದನ್ನು ಬ್ರಹ್ಮಸೂತ್ರ ಎನ್ನುವರು. ವೇದಾಂತಸೂತ್ರ ಎಂದೂ ಇದನ್ನು 
ಕರೆಯುವರು. ಹಾಗೂ ಬ್ರಹ್ಮನನ್ನು ಪ್ರತಿಪಾದಿಸುವುದರಿಂದಲೂ ಇವುಗಳನ್ನು 
ಬ್ರಹ್ಮಸೂತ್ರ ಎನ್ನುವರು. 


ಯಥಾರ್ಥವಚನಾನಾಂ ಚ ಮೋಹಾರ್ಥಾನಾಂ ಚ ಸಂಶಯಮ್‌ । 

ಅಪನೇತುಂ ಹಿ ಭಗವಾನ್‌ ಬ್ರಹ್ಮಸೂತ್ರಮಚೀಕ್ಲ ಪತ್‌ | 

ತಸ್ಮಾತ್‌ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯಃ ಸರ್ವನಿರ್ಣಯಃ I 

ಶಾಸ್ತ್ರಗಳಲ್ಲಿ ಯಥಾರ್ಥವಚನಗಳೂ ಹಾಗೂ ಮೋಹಕವಚನಗಳೂ ಇವೆ. 
ಇದರಿಂದ ಓದುಗನಿಗೆ ಸಂಶಯವುಂಟಾಗುತ್ತದೆ. ಯಾವುದು ಮೋಹಕವಚನ 
ಯಾವುದು ಯಥಾರ್ಥವಚನ ಎಂಬ ನಿರ್ಣಯವನ್ನು ಮಾಡಲು ಕಷ್ಟವಾಗು 
ವುದು. ಈ ಸಮಸ್ಯೆಯನ್ನು ಪರಿಹರಿಸಿ ಸಜ್ಜನರಿಗೆ ಯಥಾರ್ಥಜ್ಞಾನವನ್ನು 
ನೀಡಲು ವೇದವ್ಯಾಸದೇವರು ಬ್ರಹ್ಮಸೂತ್ರಗಳನ್ನು ರಚಿಸಿರುವರು. 


ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮಮ್‌ ॥ 
ಬ್ರಹ್ಮಾದಿದೇವತೆಗಳು ಬಂದು ಪ್ರಾರ್ಥಿಸಿದಾಗ ಶ್ರೀಹರಿಯು ವ್ಯಾಸ 


ರೂಪದಿಂದ ಅವತರಿಸಿದ. ತತ್ವಜ್ಞಾನದ ಸಂರಕ್ಷಣೆಗಾಗಿ ಶ್ರೀಹರಿಯ 
ಸರ್ವೋತ್ತಮತ್ಹವನ್ನು ಪ್ರತಿಪಾದಿಸುವ ಈ ಕೃತಿಯನ್ನು ರಚಿಸಿದನು. 


15 


ವಾಸುದೇವಾದಿರೂಪೇಣ ಚತುರ್ಮೂರ್ತಿಶ್ಚ ಸರ್ವಶಃ | 

ಅಥವಾ ಪಂಚಮೂರ್ತಿಃ ಸ ಪ್ರೋಕ್ರೋರಠಧಿಕರಣಂ ಪ್ರತಿ I 

ಬ್ರಹ್ಮಸೂತ್ರಗಳ ಎಲ್ಲ ಅಧಿಕರಣಗಳು ಪದ, ಅಕ್ಷರಗಳೂ ಪರಮಾತ್ಮನ 
ನಾಲ್ಕು ರೂಪಗಳನ್ನು ಅಥವಾ ಐದು ರೂಪಗಳನ್ನು ಪ್ರತಿಪಾದಿಸುತ್ತಿವೆ. 
ಆದ್ದರಿಂದ ಈ ಗ್ರಂಥದ ಅಧ್ಯಯನ ಅವಶ್ಯ ಕರ್ತವ್ಯವಾಗಿದೆ. ಶ್ರೀಮನ್ನದ್ವಾ 
ಚಾರ್ಯರು ಬ್ರಹ್ಮಸೂತ್ರಗಳನ್ನು ಆಧರಿಸಿ ನಾಲ್ಕು ಕೃತಿಗಳನ್ನು ರಚಿಸಿರುವರು. 
ಇದು ಈ ಗ್ರಂಥದ ಮಹತ್ವವನ್ನು ತಿಳಿಸುತ್ತಿದೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ 
ಪಾರಾಯಣವಿಲ್ಲದೆ ಭೋಜನ ಸ್ನೀಕರಿಸಬಾರದೆಂಬ ವ್ರತವನ್ನು ಪ್ರಾಚೀನರು 
ಪರಿಪಾಲಿಸುತ್ತಿದ್ದರು. ದ್ವಾದಶೀ ಮುಂತಾದ ದಿನಗಳಲ್ಲಿ ಈ ವ್ರತಕ್ಕೆ ಭಂಗ 
ಉಂಟಾಗುತ್ತಿತ್ತು. ಶಿಷ್ಯರು ಪ್ರಾರ್ಥಿಸಿದಾಗ ಆಚಾರ್ಯರು ಈ 
ಅಣುಭಾಷ್ಯವನ್ನು ರಚಿಸಿ ನೀಡಿದರೆಂದು ಪ್ರಸಿದ್ದಿ ಇದೆ. 

ಶ್ರೀರಾಘವೇಂದ್ರತೀರ್ಥ ಗುರುಸಾರ್ವಭೌಮರು ಅಣುಭಾಷ್ಯದ ಮೇಲೆ 
ತತ್ವಮಂಜರೀ ಎಂಬ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ವೈಶಿಷ್ಟ್ಯ ಪೂರ್ಣವಾದ 
ಕೃತಿ ಇದಾಗಿದೆ. 


ಅನಂತೋರ್ಥಃ ಪ್ರಕಟಿತಃ ತ್ಹಯಾಣೌ ಭಾಷ್ಯಸಂಗ್ರಹೇ | 

ಅಹೋ ಆತ್ಮಪರಿಜ್ಞಪ್ರೈ ಕೃಷ್ಣೇನೇವಾನನಾಂತರೇ Il 

ಶ್ರೀಕೃಷ್ಣ ತನ್ನ ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡವನ್ನು ತನ್ನ ತಾಯಿ 
ಯಶೋದೆಗೆ ತೋರಿಸಿದ. ಅದರಂತೆ ಆಚಾರ್ಯರೂ ಸಹ ಅಣುಭಾಷ್ಯ ವೆಂಬ 
ಈ ಚಿಕ್ಕ ಕೃತಿಯಲ್ಲಿ ಶ್ರೀಹರಿಯ ತತ್ವಜ್ಞಾನಕ್ಕಾಗಿ ಅನಂತವಾದ ಅರ್ಥವನ್ನು 
ಪ್ರದರ್ಶಿಸಿದ್ದಾರೆ. ಹೀಗೆ ನಾರಾಯಣಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ 
ಸ್ತುತಿಸಿದ್ದಾರೆ. ಶ್ರೀರಾಘವೇಂದ್ರತೀರ್ಥರ ನ`ತತ್ವಮಂಜರಿ ಯನ್ನು ಓದಿದಾಗ 
"ಅನಂತೋರ್ಥಃ ಪ್ರಕಟಿತ' ಎಂಬ ಮಾತು ಎಷ್ಟು ಸತ್ಯ ಎಂದು 
ಮನವರಿಕೆಯಾಗುವುದು. ಶ್ರೀರಾಘವೇಂದ್ರ ತೀರ್ಥರು ಸೂತ್ರಭಾಷ್ಯ, 
ನ್ಯಾಯವಿವರಣ, ಅನುವ್ಯಾಖ್ಯಾನ, ನ್ಯಾಯಸುಧಾ, ಚಂದ್ರಿಕಾದಿಗ್ರಂಥಗಳಲ್ಲ 
ಬಂದ ಅನೇಕವಿಚಾರಗಳನ್ನು ಕ್ರೋಢೀಕರಿಸಿ ತತ್ವಮಂಜರಿಯಲ್ಲಿ ಹೇಳಿರುವರು. 
ಎಲ್ಲ ಅಧಿಕರಣಗಳು ಹಾಗು ಅಧಿಕರಣಗಳ ಉಪಸೂತ್ರಗಳ ಅಭಿಪ್ರಾಯವನ್ನು 
ಆಚಾರ್ಯರ ಚಿಕ್ಕಪದದಲ್ಲಿ ಕಾಣುವ ಸೂಕ್ಷ್ಮದೃಷ್ಟಿ ಶ್ರೀರಾಘವೇಂದ್ರತೀರ್ಥರಲ್ಲಿ 


16 


ಕಾಣಬಹುದು. ಶ್ರೀರಾಘವೇಂದ್ರತೀರ್ಥರ ತತ್ತಮಂಜರಿ ಮಾತ್ರವಲ್ಲದೆ 
ಶ್ರೀತ್ರೈವಿಕ್ರಮಾರ್ಯ ದಾಸರ ಆನಂದಮಾಲಾ ಮೊದಲಾದ ಸುಮಾರು 28ಕ್ಕೂ 
ಹೆಚ್ಚಿನ ವ್ಯಾಖ್ಯಾನಗಳು ಈ ಕೃತಿಯ ಮೇಲೆ ಬಂದಿರುವುದು ಈ ಕ ತಿಯ 
ಮಹತ್ತವನ್ನು ಅರುಹುತ್ತಿದೆ. 


ಅಶನ-ವಸನಗಳನ್ನು ನೀಡಿ ವಿದ್ಯಾದಾನವನ್ನು ಮಾಡಿದ ಮಹರ್ಷಿ 
ಸದೃಶರಾದ ಶ್ರೀಪೇಜಾವರಮಠದ ಶ್ರೀ ಶ್ರೀ ವಿಶ್ಲೇಶತೀರ್ಥ ಶ್ರೀಪಾದರ 
ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. 
ಸಾತ್ವಿಕಕಾರ್ಯಗಳಿಗೆ ಹಾಗೂ ಜ್ಞಾನಕಾರ್ಯಗಳಿಗೂ ಬೆಂಬಲವನ್ನು ನೀಡುವ 
ಪೇಜಾವರಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥಶ್ರೀಪಾದರಿಗೂ ಪ್ರಣಾಮಗಳು. 


ಅಖಿಲಭಾರತ ಮಾಧ್ವಮಹಾಮಂಡಲವು ತತ್ವಜ್ಞಾನದ ಪ್ರಸಾರದಲ್ಲಿ 
ಮುಂಚೂಣಿಯಲ್ಲಿರುವ ಸಂಸ್ಥೆ. ಸರ್ವಮೂಲಗ್ರಂಥಗಳ ಕನ್ನಡ ಅನುವಾದವನ್ನು 
ಓದುಗರ ಕೈಗೆ ನೀಡಿ ಆಚಾರ್ಯರ ಸೇವೆಯನ್ನು ಮಾಡುತ್ತಿರುವ ಮಂಡಳದ 
ಪ್ರಧಾನ ಕಾರ್ಯದರ್ಶಿಗಳಾದ ಹೆಚ್‌.ಎನ್‌.ನಾರಾಯಣರಾವ್‌ ಹಾಗೂ ಎಲ್ಲ 
ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗವೂ ಅಭಿನಂದನಾರ್ಹರು. ಈ ಗ್ರಂಥದ ಡಿ.ಟಿ.ಪಿ 
ಕಲಸವನ್ನು ವಹಿಸಿಕೊಂಡ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದ 
ಶ್ರೀಮಾತರಿಶ್ಲಾಚಾರ್ಯರಿಗೂ ಮತ್ತು ಶ್ರೀ ಆರ್‌.ಎಸ್‌.ಪ್ರೇಮ್‌ಕುಮಾರ್‌ 
ಅವರಿಗೂ ಧನ್ಯವಾದಗಳು. ಹಾಗೂ ಅಂದವಾಗಿ ಮುದ್ರಿಸಿಕೊಟ್ಟ ಓಂಕಾರ್‌ 
ಆಫ್‌ಸೆಟ್‌ ಮುದ್ರಣದವರಿಗೂ ಧನ್ಯವಾದಗಳು. 


DION ॥ ಸಿ. ಹೆಚ್‌. ಬದರೀನಾಥಾಚಾರ್ಯ 
ಪೂರ್ಣಪ್ರ ಜ್ಞವಿದ್ಯಾಪೀಠ. ಬೆಂಗಳೂರು 


ಅಂತಸ್ಥತ್ವಾ ಧಿಕರಣ 
ಆಕಾಶಾಧಿಕರಣ 
ಪ್ರಾಣಾಧಿಕರಣ 
ಜ್ಯೊ ತಿರಧಿಕರಣ 
ಉತ್ತರಪ್ರಾಣಾಧಿಕರಣ 
AWE NSS! ಧಿಕರಣ 
ಅತ ಖತ್ನಾ ಧಿಕರಣ 
ಗುಹಾಧಿಕರಣ M 
ಅಂತರಾಧಿಕರಣ 
ಅದ RRP) ಧಿಕರಣ:- 
ವೆ ೈಶ್ಲಾನರಾಧಿಕರಣ 
ದ್ಯು Ap] ದ್ಯ ಧಿಕರಣ 
ಭೂಮಾಧಿಕರಣ 
ಅಕ್ಷರಾಧಿಕರಣ 
ಸದಧಿಕರಣ 
ದಹರಾಧಿಕರಣ 
ವಾಮನಾಧಿಕರಣ 
ದೇವತಾಧಿಕರಣ 
ಅಪಶೂದ್ರಾಧಿಕರಣ 
ಕಂಪನಾಧಿಕರಣ 
ಜ್ಯೋತಿರಧಿಕರಣ 
ಆಕಾಶಾಧಿಕರಣ 
ಸುಷುಪ್ತ ,ಧಿಕರಣ 
ಬ್ರಾಹ್ನಣಾಧಿಕರಣ 


ಆನುಮಾನಿಕಾಧಿಕರಣಮ್‌ 
ಜ್ಯೋತಿರುಪಕ್ರಮಾಧಿಕರಣ 


11 


ವಿಷಯಾನುಕ್ರಮಣಿಕೆ 


ನ ಸಂಖ್ಯೋಪಸಂಗ್ರ ಹಾಧಿಕರಣ 


ಕಾರಣತ್ತೆ; €ನ ಚಾಕಾಶಾಧಿಕರಣಮ್‌ 
ಸಮಾಕರ್ಷಾಧಿಕರಣ 
ಪ್ರಕೃತ್ಯಧಿಕರಣ 

ಏತೇನ ಸರ್ವೇ ವ್ಯಾಖ್ಯಾತಾಧಿಕರಣ 
ಸ್ಮೃತ್ಯಧಿಕರಣ 
ನವಿಲಕ್ಷಣತ್ವಾಧಿಕರಣ 
ಅಭಿಮಾನ್ಯಧಿಕರಣ 

ಅಸದಧಿಕರಣ 

ಭೋಕ್ತ ಧಿಕರಣ 
ಆರಂಭಣಾಧಿಕರಣ 
ಇತರವ್ಯಪದೇಶಾಧಿಕರಣ 
ಶ್ರುತ್ಯಧಿಕರಣ 

ನ ಪ್ರಯೋಜನತ್ತಾಧಿಕರಣ 
ವೈಷಮ್ಯನೈರ್ಪಣ್ಯಾಧಿಕರಣ 
ಸರ್ವಧರ್ಮೋಪಪತ್ಯ ಧಿಕರಣ 


18 


ರಚನಾಧಿಕರಣ (ಸಾಂಖ್ಯಮತ ನಿರಾಕರಣೆ) 


ಅನ್ಯತ್ರಾಭಾವಾಧಿಕರಣ (ಸೇಶ್ಚರಸಾಂಖ್ಯಮತ ನಿರಾಕರಣೆ) 
ಅಭ್ಯುಪಗಮಾಧಿಕರಣ (ಚಾರ್ವಾಕಮತ ನಿರಾಕರಣೆ) 

ಪುರುಷಾಶ್ಥಾಧಿಕರಣ (ಜೀವೋಪಸರ್ಜನ-ಪ್ರಕೃತಿಕರ್ತ JL DODD ನಿರಾಕರಣೆ) 
ಅನ್ಯಥಾನುಮಿತ್ಯಧಿಕರಣ:- (ಪ್ರಕೃತ್ಯುಪಸರ್ಜನ-ಜೀವಕರ್ತ JODO ನಿರಾಕರಣೆ) 41 
ವೆ ೃಶೇಷಿಕಾಧಿಕರಣ (ಅಣ್ಣಾರಂಭವಾದ ನಿರಾಕರಣೆ) 
ಸಮುದಾಯಾಧಿಕರಣ (ವೈಭಾಷಿಕ-ಸೌತ್ರಾಂತಿಕಮತ ನಿರಾಕರಣೆ) 


ಅಸದಧಿಕರಣ 


ಅನುಪಲಬ್ಧ 22ಕರಣ (ವಿಜ್ಞಾಃ ನವಾದಿಮತ ನಿರಾಕರಣೆ) 
ನೈಕಸ್ಮಿನ್ನಧಿಕರಣ (ಜೈನಮತ ನಿರಾಕರಣೆ) 
ಪತ್ಯುರಧಿಕರಣ (ಪಾಶುಪತಸಮಯ ನಿರಾಕರಣೆ) 
ಉತ್ಪತ್ಕಧಿಕರಣ (ಶಾಕ್ಷಮತ ನಿರಾಕರಣೆ) 


ವಿಯದಧಿಕರಣ 


29 
30 
31 
32 
33 
34 
35 
35 
36 
37 
38 
38 
38 
39 
39 
40 
40 
41 
41 


42 
43 
43 
43 
44 
44 
44 
45 


ಮಾತರಿಶ್ವಾಧಿಕರಣ 
ಅಸಂಭವಾಧಿಕರಣ 
ತೇಜೋಧಿಕರಣ 
ಅಬಧಿಕರಣ 

ಪ OX, ಧಿಕರಣ 
ತದಭಿಧ್ಯಾನಾಧಿಕರಣ 


ವಿಪರ್ಯಯಾಧಿಕರಣ: - 


ಅಂತರಾಧಿಕರಣ 
ಆತ್ಮಾಧಿಕರಣ 
ಜಾಧಿಕರಣ 

ಇ 
ಉತ್ಕಾ ೦ತ್ರ ಧಿಕರಣ 
ವ್ಯತಿರೇಕಾಧಿಕರಣ 


ಪೃಥಗುಪದೇಶಾಧಿಕರಣ 


ಯಾವದಧಿಕರಣ 
ಪುಂಸ್ತಾ ವಾಕರಣ 
ಕರ್ತ RD) ದಿಕರಣ 
ಯ 

ಅಂಶಾಧಿಕರಣ 
ಅದ ಎಷ್ಟು ಧಿಕರಣ 
ಪ್ರಾಣೋತೃತ್ಯಧಿಕರಣ 
ತ್ವಾ] ಗಧಿಕರಣ 
ತತ್ಪೂರ್ವಕತ್ವಾಧಿಕರಣ 
ಸಪ್ತಗತ್ಯಧಿಕರಣ 
ಅಣ್ಣಧಿಕರಣ 
ಶ್ರೇಷ್ಠಾಧಿಕರಣ 
ಚಕುರಾದ್ದಧಿಕರಣ 

AY ಶೆ 
ಪಂಚವೃತ್ಯ ಧಿಕರಣ 
ಅಣ್ಣ ಧಿಕರಣ 
ಜ್ಯೋತಿರಾದ್ಯಧಿಕರಣ 


19 


45 
45 
46 
46 
46 
47 
47 
48 
48 
48 
49 
49 
50 
50 
51 
51 
52 
52 
53 
53 
54 
54 
54 
55 
55 
56 
56 
57 


ತ ಇಂದ್ರಿಯಾದ್ಯಧಿಕರಣ 
ಸಂಜ್ಞಾ ಧಿಕರಣ 
ಮಾಂಸಾಧಿಕರಣ 
ತದಂತರಾಧಿಕರಣ 

ತ್ರಾ ್ಯತ್ಳಕತ್ತಾಧಿಕರಣ 
ಪ್ರಾಣಗತ್ಯಧಿಕರಣ 
ಅಗ್ನಾ “ದೃಢಿಕರಣ 
ಪ್ರಥಮೇತಶ್ರವಣಾಧಿಕರಣ 
ಅಶ್ರುತತ್ನಾಧಿಕರಣ 
ಭಾಕ್ತಾಧಿಕರಣ 

ಕ ತ್ಯಾಧಿಕರಣ 
ಯಥೇತಾಧಿಕರಣ 
ಚರಣಾಧಿಕರಣ 

ಅನಿಷ್ಟಾ ಧಿಕರಣ 
ಅಪಿಸಪ್ತಾಧಿಕರಣ 
ತತ್ರಾಪ್ಯಧಿಕರಣ 

ವಿದ್ಯಾ ಧಿಕರಣ 

ನ ತೃತೀಯಾಧಿಕರಣ 
ತತ್ಪಾ ಖನಾವ್ಯಾಪತ್ಯ ಧಿಕರಣ 
ನಾತಿಚಿರೇಣಾಧಿಕರಣ 
ಅನ್ಯಾ ಧಿಕರಣ 
ರೇತೋಧಿಕರಣ 
ಯೋನ್ಯಧಿಕರಣ 

ಸಂಧ್ಯಾ ಧಿಕರಣ 
ಪರಾಭಿಧ್ಯಾನಾಧಿಕರಣ 
ದೇಹಯೋಗಾಧಿಕರಣ 
ತದಭಾವಾಧಿಕರಣ 
ಪ್ರಬೋಧಾಧಿಕರಣ 


20 


೨7 
58 
58 
60 
60 
61 
61 
61 
62 
62 
63 
63 
65 
65 
65 
06 


67 


67 
67 
68 
68 
69 
69 
72 
73 
73 
73 
73 


ಕರ್ಮಾನುಸ್ಪ್ಯೃತ್ಯಧಿಕರಣ 
ಮುಗ್ಧಪ್ರಾಪ್ತ s OSUI 
ನ ಸ್ಥಾನತೋ*ಪ್ಯ ಧಿಕರಣ 
ಅರೂಪಾಧಿಕರಣ 
ಉಪಮಾಧಿಕರಣ 
ಅಂಬುವದಧಿಕರಣ 
ವೃದ್ದಿಹ್ರಾಸಾಧಿಕರಣ 
ಪ್ರಕೃತ್ಯೆ ತಾವತ್ನಾಧಿಕರಣ 
ಅವ್ಯಕ್ತತ್ವಾಧಿಕರಣ 
ಅಹಿಕುಂಡಲಾಧಿಕರಣ 
ಪರಮತಾಧಿಕರಣ 
ಸ್ಥಾನವಿಶೇಷಾಧಿಕರಣ 
ತಥಾನ್ಯತ್ನಾಧಿಕರಣ 
ಸರ್ವಗತತ್ತಾಧಿಕರಣ 
ಫಲಾಧಿಕರಣ 
ಸರ್ವವೇದಾಧಿಕರಣ 
ಉಪಸಂಹಾರಾಧಿಕರಣ 
ಪ್ರಾಪ್ತ ;ಧಕರಣ 
ಸರ್ವಾಭೇದಾಧಿಕರಣ 
ಆನಂದಾಧಿಕರಣ 
ಪ್ರಿಯಶಿರಸ್ತಾಧಿಕರಣ 
ಫಲಸಾಮ್ಯಾಧಿಕರಣ 
ಆಧ್ಯಾನಾಧಿಕರಣ . 
ಆತ್ಮಗ oe, ಧಿಕರಣ 
ಅನ್ನಯಾಧಿಕರಣ l 
ಕಾರ್ಯಾಧಿಕರಣ 
ಸಮಾನಾಧಿಕರಣ 
ವಿಶೇಷಾಧಿಕರಣ 


21 


14 
74 
75 
76 
76 
77 
77 
78 
78 
19 
79 
80 
81 
81 
82 
83 
84 
85 
85 
86 
87 
87 
88 
88 
88 
89 
89 
90 


22 


ಸಂಭೃತ್ಯಧಿಕರಣ 
ಪುರುಷವಿದ್ಯಾಧಿಕರಣ 
ವೇಧಾದ್ಯ ಧಿಕರಣ 
ಮುಕ್ತೋಪಾಸನಾಧಿಕರಣ 
- ಛಂದಾಧಿಕರಣ 
ಅನಿಯಮಾಧಿಕರಣ 
ಯಾವದಧಿಕರಣ | 
ಇಯದಾಮನನಾಧಿಕರಣ 
ವೃತಿಹಾರಾಧಿಕರಣ 

ಸತ್ಯಾ ಧಿಕರಣ 
ಕಾಮಾಧಿಕರಣ 
ನಿರ್ಧಾರಣಾಧಿಕರಣ 
ಪ್ರದಾನಾಧಿಕರಣ 


ಲಿಂಗಭೂಯಸ್ತಾ ಧಿಕರಣ (ಗುರುಪ್ರಸಾದಾಧಿಕರಣ). 


ಪೂರ್ವವಿಕಲ್ಲಾಃ ಧಿಕರಣ 

ವಿದ್ಯಾ ಧಿಕರಣ 

ಅಬಾಧಾಧಿಕರಣ (ಶ್ರುತ್ಯಾದ್ಯಧಿಕರಣ) 
ಅನುಬಂಧಾದ್ಯಧಿಕರಣ 
ದರ್ಶನಭೇದಾಧಿಕರಣ (ಪ್ರಜ್ಞಾಂತರಾಧಿಕರಣ) 
ನ ಸಾಮಾನ್ಯಾಧಿಕರಣ 

ತಾದ್ವಿದ್ಯಾ ಧಿಕರಣ 

ಏಕಾಧಿಕರಣ ' 

ಅಂಗಾವಬದ್ಧಾ[ ಧಿಕರಣ 
ಭೂಮಾಧಿಕರಣ 

ನಾನಾಶಬ್ದಾ ಧಿಕರಣ 

ಎಕಲ್ಟಾ ಧಿಕರಣ 

ಕಾಮ್ಯಾ ಧಿಕರಣ 
ಯಥಾಶ್ರಯಭಾವಾಧಿಕರಣ 


90 
91 
91 
91 
92 
92 
93 
93 
94 
94 
95 
95 
96 
96 
97 
97 
98: 
98 
99 


99 


100 
100 
101 
101 
102. 
102 
103° 
103 


ನವಾಧಿಕರಣ 
ಪುರುಷಾರ್ಥಾಧಿಕರಣ 
ಅಸಾರ್ವತ್ರಿಕೀ-ಅಧಿಕರಣ 
ಅಧಿಕಾರವಿಶೇಷಾಧಿಕರಣ 
ಕಾಮಾಚಾರಾಧಿಕರಣ 
ಉಭಯಲಿಂಗಾಧಿಕರಣ 
ಆಧಿಕಾರಿಕಾಧಿಕರಣ 
ಫಲಶ್ರುತ್ಯಧಿಕರಣ 

ಕ ಎತ್ತ _ಭಾವಾಧಿಕರಣ 
ಅನಾವಿಷ್ಕಾರಾಧಿಕರಣ 
ಐಹಿಕಾಧಿಕರಣ 
ಮುಕ್ತಾಫಲಾಧಿಕರಣ 
ಆವ ಶು ಧಿಕರಣ 
ಆತ್ಗೋಪಗಮಾಧಿಕರಣ 
ನಪ್ರತೀಕಾಧಿಕರಣ 
ಬ್ರಹ್ಮದೃಷ್ಟ್ಯಧಿಕರಣ 
ಆದಿತ್ಯಾ ಧಿಕರಣ 
ಆಸೀನಾಧಿಕರಣ 
ಆಪ್ರಾಯಣಾಧಿಕರಣ: - 
ತದಧಿಗಮಾಧಿಕರಣ 
ದೇಹತ್ಯಾಗಪ್ರಕಾರ 
ವಾಜ್ಮನಸಾಧಿಕರಣ 
ಮನೋಧಿಕರಣ 
ಅಕ್ಷರಾಧಿಕರಣ 
ಭೂತಾಧಿಕರಣಮ್‌ 
ಅನೇಕಲಯಾಧಿಕರಣ 
ಸಮನಾಧಿಕರಣ 
ಪರಾ(ಲಯಾ)ಧಿಕರಣ 


23 


104 


107 
107 


109 


24 


ಅವಿಭಾಗಾಧಿಕರಣ 
ಹೃದಯಾಗ್ರಜ್ವಲನಾಧಿಕರಣ 
ಪ್ರತಿಸ್ನರಣಾಧಿಕರಣ 
ಅರ್ಚಿರಾದ್ಯ ಧಿಕರಣ 
ವಾಯುಗತ್ಯಧಿಕರಣ 
ತಟಿದಧಿಕರಣ 
ಆತಿವಾಹಿಕಾಧಿಕರಣ 

ವೆ ದ್ಯುತಾಧಿಕರಣ 
ಕಾರ್ಯಾಧಿಕರಣ 
ಸಂಪದ್ಯಾಧಿಕರಣ 
ಮುಕ್ತಾಧಿಕರಣ 
ಆತ್ಮಾಧಿಕರಣ 
ಅವಿಭಾಗಾಧಿಕರಣ 
ಚಿತಿಮಾತ್ರಾಧಿಕರಣ(ಬ್ರಾ ಹ್ಮಾಧಿಕರಣ) 
ಸಂಕಲ್ಪಾ ಧಿಕರಣ 
ಅನನ್ಯಾಧಿಪತಿತ್ವಾಧಿಕರಣ 


ಉಭಯವಿಧಭೋಗಾಧಿಕರಣ(ಅಭಾವಾಧಿಕರಣ) 


ಸರ್ವಕಾಮಾಧಿಕರಣ 
(ಏಕರೂಪ)ಸ್ಥಿತ್ಯಧಿಕರಣ 
ಅನಾವ ತ್ಯ ಧಿಕರಣ 


॥ ಶ್ರೀಮದಣುಭಾಷ್ಯಮ್‌ II 
ಪ್ರಥಮೋತಧ್ಯಾಯಃ 
ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಮ್‌ | 
ಜ್ಞೇಯಂ ಗಮ್ಯಂ ಗುರೂಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಛತೇ MON 


ಎಷ್ಟುರೇವ ವಿಜಿಜ್ಞಾಸ್ಯಃ ಸರ್ವಕರ್ತಾ55ಗಮೋದಿತಃ | 
ಸಮನ್ನಯಾದೀಕ್ಷತೇಶ್ಚ ಪೂರ್ಣಾನಂದೋಂ5ತರಃ ಖವತ್‌ HOU 


ಪ್ರಣೇತಾ ಜ್ಯೋತಿರಿತ್ಯಾದ್ಯೆ BAD ರನ್ಯವಸ್ತುಷು | 


ಉಚ್ಯತೇ ವಿಷುರೇವೆ Ri ಸರ್ವೆ 3° ಸರ್ವಗುಣತತಃ TEST 
ಣ ದವ 


ಸರ್ವಗೋತತ್ತಾ ನಿಯಂತಾ ಚ ದೃಶ್ಯತ್ನಾದ್ಯುಜ್ನಿತಃ ಸದಾ | 
ವಿಶಜೀವಾಂತರತಾದೆ, Ora |: ಸರ್ವೆರ್ಯುತಃಸಹಿ HOU 
ನ ನೆಲ ಇಲಿ ಲ 


ಎಕ್ಕೆ 


ರ್ವಾಶ್ರಯಃ ಪೂರ್ಣಗುಣಃ ಸೋರಕ್ಷರಃ ಸನ್‌ ಹೃದಬ್ಬಗಃ । ' 


ಸೂರ್ಯಾದಿಭಾಸಕಃ ಪ್ರಾಣಪ್ರೇರಕೋ ದೈವತೈರಪಿ 11೫11 
ಜ್ಞೇಯೋ ನ ವೇದೈಃ ಶೂದ್ರಾದ್ಯೆ ಮಃ ಕಂಪಕೋತನ್ಯಶ್ವ ಜೀವತಃ | 
ಪತಿತ್ಲಾದಿಗುಣೈರ್ಯಕ್ಷಸ್ತದನ್ಯತ್ರ ಚ ವಾಚಕ್ಕಃ Hell 


ಮುಖ್ಯತಃ ADE De 32, ವಾಚ್ಯ ಏಕೋ ಜನಾರ್ದನಃ | 
ಅವ್ಯಕ್ತಃ ಕರ್ಮವಾಕೈೈಶ್ನ' ವಾಚ್ಯ ಏಕೋತಮಿತಾತ್ಮಕಃ 11೭1 


ಅವಾಂತರಂ ಕಾರಣಂ ಚ ಪ್ರಕೃತಿಃ ಶೂನ್ಯಮೇವ ಚ | 
ಇತ್ಯಾದ್ಯನ್ಯತ್ರ ನಿಯತೈರಪಿ ಮುಖ್ಯತಯೋದಿತಃ | 
ಶಬ್ದೈರತೋರನಂತಗುಣೋ ಯಚ್ಛಬ್ದಾ ಯೋಗವೃತ್ತಯಃ ISI 


॥ ಇತಿ ಪ್ರಥಮೋತಧ್ಯಾಯಃ II 


೧. BAF wos, ಶ್ರ 


ಅಣುಭಾಷ್ಯಮ್‌ 
ದಿತೀಯೋತ ಧ್ಯಾಯಃ 
HSH ೃತಿವಿರುದತಾತ್‌ ಸ್ಪ ೃತಯೋ ನ ಗುಣಾನ್‌ ಹರೇಃ | 
ಅಲ. ads ಅಲ 

ನಿಷೇದ್ದುಂ ಶಕ್ನುಯುರ್ವೇದಾ ನಿತ್ಯತ್ನಾನ್ನಾನಮುತ್ತಮಮ್‌ HOII 
ದೇವತಾವಚನಾದಾಪೋ" ವದಂತೀತ್ಯಾದಿಕಂ ವಚಃ | 
ನಾಯುಕ್ತವಾದ್ಯಸನ್ನೆ ವ ಕಾರಣಂ ದೃಶ್ಯತೇ ಕ್ಷಚಿತ್‌ || ೨ || 
ಅಸಜ್ಜೀವಪ್ರಧಾನಾದಿಶಬ್ದಾ ಬ್ರಹ್ಮೈವ ನಾಪರಮ್‌ | 
ವದಂತಿ TOOLS eS Toes ಪೂರ್ಣಗುಣೋ ಹರಿಃ Wau 


ಸ್ವಾತಂತ್ರಾ ತ್‌ ಸರ್ವಕರ್ತೃತ್ನಾನ್ನಾಯುಕ್ತಂ ತದ್‌ ವದೇಚ್ಛುತಿಃ | 
~ 
ಭ್ರಾಂತಿಮೂಲತಯಾ ಸರ್ವಸಮಯಾನಾಮಯುಕ್ತಿತಃ 


ನ ತದ್ದಿರೋಧಾದ್‌ ವಚನಂ ವೈದಿಕಂ ಶಜ್ಕ್ಯತಾಂ ವ್ರಜೇತ್‌ | 
ಆಕಾಶಾದಿಸಮಸ್ತಂ ಚ SHO ತೇನೈವ ಲೀಯತೇ 


ಸೋತನುತ್ಪತ್ತಿಲಯಃ ಕರ್ತಾ ಜೀವಸ್ತದ್ದಶಗಃ ಸದಾ | 
ತದಾಭಾಸೋ ಹರಿಃ ಸರ್ವರೂಪೇಷ್ಟಪಿ ಸಮಃ ಸದಾ 


ಮುಖ್ಯಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೆ,ವ ತದುದ್ದವ । 
ಮುಖ್ಯಪ್ರಾಣವಶೇ ಸರ್ವಂ ಸ ವಿಷ್ಣೊರ್ವಶಗಃ ಸದಾ 
ಸರ್ವದೋಷೋಜ್ಜಿತಸ್ತಸ್ಮಾದ್‌ ಭಗವಾನ್‌ ಪುರುಷೋತ್ತಮಃ I 
ಉಕ್ತಾ ಗುಣಾಶ್ಚಾವಿರುದ್ಧಾಸ್ತಸ್ಯ ವೇದೇನ ಸರ್ವಶಃ 


|| ಇತಿ ದ್ದಿತೀಯೋ5ಧ್ಯಾಯಃ || 


೧. ದೇವತಾವಚನಾನ್ನಾಪೋ ವದಂತೀತ್ಯಾದಿನಾ ವಚಃ । 
ಬ್ರ! ತದುದ್ಧವಾಃ 


11 ೪ || 


11 ೫ 1 


11 ೬ || 


11 ೭ ॥ 


Il SC Il 


ಅಣುಭಾಷ್ಯಮ್‌ | 3 


ತ ಎತೀಯೋರ5ಧ್ಯಾಯಃ 


ಶುಭೇನ ಕರ್ಮಣಾ ಸ್ಫರ್ಗಂ-ನಿರಯಂ ಚ ವಿಕರ್ಮಣಾ 
ಮಿಥ್ಯಾಜ್ಞಾಃ ನೇನ ಚ ತಮೋ ಜ್ಞಾ ನೇನೈವ ಪರಂ ಪದಮ್‌ IO I 


ಯಾತಿ ತಸ್ಮಾದ್‌ ವಿರಕ್ತಃ ಸನ್‌ ಜ್ಞಾನಮೇವ ಸಮಾಶ್ರಯೇತ್‌ | 
ಸರ್ವಾವಸ್ಥಾಪ್ರೇರಕಶ್ವ ಸರ್ವರೂಪೇಷ್ನ್ಠಭೇದವಾನ್‌ Il ೨ 11 


ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶರಃ l 
ತದ್ಧಕ್ಷಿತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಮ್‌ 11೩ 1|. 


ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಃ | 
ಯಥಾಕ್ರಮಂ ಬಹುಗುಣೈಬನ್ರಹ್ನಣಾ ತಖಿಲೈರ್ಗುಣೈಃ We? Il 
ಈ ನ 


ಉಪಾಸ್ಯಃ ಸರ್ವವೇದೆ ಶ್ಚಸರ್ವೃರಪಿ ಯಥಾಬಲಮ್‌ | 
ಜ್ಲೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಮ್‌ 11೫ ॥ 


DDE CSH ಪುರುಷಾರ್ಥಾಃ ಸು ಜಾಣ -ನಾದೇವ ನ ಸಂಶಯಃ I 


ನ ಲಿಪ್ಯತೇ ಜಾನವಾಂಶ Wie ರಪಿ ಕಚಿತ್‌ It I 
ಣಗ ಚ ಲ ಮ 
ಗುಣದೋಷೈಃ ಸುಖಸ್ಯಾಪಿ ದಾ ದ್ದಿಹ್ರಾಸೌ ವಿಮುಕ್ತಿಗೌ | 
ನೃಣಾಂ ಸುರಾಣಾಂ ಮುಕಿ ತು ಸುಖಂ F WO 
ಯಥಾಕ್ರಮಮ್‌ ॥ ೭ ॥ 


|| ಇತಿ ತ ಎತೀಯೋತಧ್ಯಾಯಃ || 


ಅಣುಭಾಷ್ಯಮ್‌ 


ಚತುರ್ಥೋತಧ್ಯಾಯಃ 


ವಿಷ್ಣುಬನ್ರಹ್ಮ SPSS ದಾತೇತ್ಯೇವಂ ನಿತ್ಯಮುಪಾಸನಮ್‌ | 
ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾತ್ಯಪರೋಕ್ಷತಾಮ್‌ HOW 
ಪ್ರಾರಬ್ದ್ಧಕರ್ಮಣೋಶರನ್ಯಸ್ಯ ಜ್ಞಾನಾದೇವ” ಪರಿಕ್ಷಯಃ | 
ಅನಿಷ್ಠಸ್ಕೋಭಯಸ್ಯಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ Won 
ಉತ್ತರೇಷೂತ್ತರೇಷ್ಟೇವಂ” ಯಾವದ್‌ ವಾಯುಂ ಮಿಮುಕ್ತಿಗಾಃ | 

ಪ್ರವಿಶ್ಯ ಭುಂಜತೇ ಭೋಗಾಂಸ್ತದಂತರ್ಬಹಿರೇವ ವಾ Wa 1 
ವಾಯುರ್ವಿಷ್ಟುಂ ಪ್ರವಿಶ್ಯ ವ ಭೋಗಾಂಶ್ಚೆವೋತ್ತರೋತ್ತರಮ್‌ | 
ಉತ್ಸಮ್ಯ ಮಾನುಷಾ ಮುಕ್ತಿಂ ಯಾಂತಿ ದೇಹಕ್ಷಯಾತ್‌ ಸುರಾಃ 11೪ ॥ 
ಅರ್ಚಿರಾದಿಪಥಾ ವಾಯುಂ ಪ್ರಾಪ್ಯ ತೇನ ಜನಾರ್ದನಮ್‌ | 
ಯಾಂತ್ಯುತ್ತಮಾ ನರೋಚ್ಚಾದ್ಯಾ ಬ್ರಹ್ನಲೋಕಾತ್‌ ಸಹಾಮುನಾ 112811 
ಯಥಾಸಂಕಲಭೋಗಾಶ್ವ ಚಿದಾನಂದಶರೀರಿಣಃ | 

ಜಗತ್ತ ಎಷ್ಟ್‌ ದಿವಿಷಯೇ ಮಹಾಸಾಮಥಣ್ಯಮಪಷ್ಯ ತೇ Weil 
ಯಥೇಷ್ಟಶಕ್ತಿಮಂತಶ್ಚ ವಿನಾ ಸ್ವಾಭಾವಿಕೋತ್ತಮಾನ್‌ | ' 
ಅನನ್ಯವಶಗಾಶ್ಚೆ ವ ವೃದ್ಧಿಹ್ರಾಸವಿವರ್ಜಿತಾಃ | 


ದುಃಖಾದಿರಹಿತಾ ನಿತ್ಯಂ ಮೋದಂತೇಶವಿರತಂ ಸುಖಮ್‌ 1 ೭ || 
ಪೂರ್ಣಪ್ರಜ್ಞೇನ ಮುನಿನಾ ಸರ್ವಶಾಸ್ತಾರ್ಥಸಂಗ್ರಹಃ I 

ಕೃತೋತಯಂ ಪ್ರೀಯತಾಂ ತೇನ ಪರಮಾತ್ಮಾ ರಮಾಪತಿಃ || ೮ 1 
ನಮೋನಮೋರ5ಶೇಷದೋಷದೂರ ಪೂರ್ಣಗುಣಾತ್ಮನೇ l 
ಎರಿಂಚಿಶರ್ವಪೂರ್ವೇಡ್ಕವಂದ್ಯಾಯ ಶೀವರಾಯತೇ HEH 


॥ ಇತಿ ಶ್ರೀಮದಾನಂದತೀರ್ಥಭಗವತ್ಪಾದವಿರಚಿತೇ 
ಬ್ರಹ್ಮಸೂತ್ರಾಣುಭಾಷ್ಯೇ ಚತುರ್ಥೋತಧ್ಯಾಯಃ i 


ಅಣುಭಾಷ್ಯಮ್‌ 5 
il ಶ್ರೀಗುರುಭ್ಯೋ ನಮಃ II 


ಶ್ರೀಮಧಾಚಾರ್ಯವಿರಚಿತಮ್‌ 
ಅಣುಭಾಷ್ಯ ಮ್‌ 
|| ಪ್ರಥಮೋಧ್ಯಾ ಯಃ 


(ಸಮನ್ನಯಾಧ್ಯಾಯಃ) 


ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಮ್‌ | 
ಜ್ಞೇಯಂ ಗಮ್ಯಂ ಗುರೂಂಪ್ಣ್‌ಸಿ ನತ್ವಾ ಸೂತ್ರಾರ್ಥ ಉಚ್ಯತೇ ॥ 


ಜ್ಞಾನಾನಂದಾದಿಗುಣಗಳಿಂದ ಪರಿಪೂರ್ಣನೂ, ಚಿಂತಾದಿ ಅಶೇಷ ದೋಷ 
ಗಳಿಂದ ರಹಿತನೂ, ಸಜ್ಜನರ ಜ್ಞಾನಕ್ಕೆ ವಿಷಯನಾಗುವವನೂ, ಜ್ಞಾನಿಗಳಿಂದ 
ಪ್ರಾಪ್ಯನೂ ಆದ ನಾರಾಯಣನನ್ನು ಗುರುಗಳನ್ನೂ ಸಹ ನಮಸ್ಕರಿಸಿ ಸೂತ್ರಗಳ 
ಅರ್ಥವನ್ನು ಹಳುತ್ತೇವೆ. 

ನಾಲ್ಕು ಅಧ್ಯಾಯಗಳ ಸಾರವನ್ನು ಹೇಳುವ ನಾಲ್ಕುವಿಶೇಷಣಗಳಿಂದ 
ನಾರಾಯಣನನ್ನು ಸ್ತೋತ್ರಮಾಡುತ್ತಿದ್ದಾರೆ. ಮಧ್ವಾಚಾರ್ಯರಿಗೆ ವೇದವ್ಯಾಸರೇ 
ಗುರುಗಳು. ಅವರೇ ಸೂತ್ರಕಾರರು. ನಾರಾಯಣದೇವರೇ ವೇದವ್ಯಾಸರು. 
ಇದೆಲ್ಲವನ್ನು "ಅಪಿ'ಶಬ್ದದಿಂದ ಸೂಚಿಸಿದ್ದಾರೆ. 


ಪ್ರಥಮಪಾದ 
Il ಓಂ ಓಂ ಅಥಾತೋ ಬ ನಿಹ್ಮಜಿಜ್ಞಾಸಾ Lolli-1-1 Il 


ವೇದಾಧ್ಯಯನ ಶಮ-ದಮಾದಿರೂಪ ಅಧಿಕಾರಪ್ರಾಪ್ತಿಯಾದ ನಂತರದಲ್ಲಿ 
ಮೋಕ್ಷರೂಪಪ್ರ ಯೋಜನವಿರುವುದರಿಂದ ಬ್ರಹ್ಮನ ಶ್ರವಣ-ಮನನಾದಿರೂಪವಾದ 
ಜಿಜ್ಞಾಸೆಯನ್ನು ಮಾಡಬೇಕು. 


0 ಅಣುಭಾಷ್ಯಮ್‌ 


ಅಣುಭಾಷ್ಯ = "ವಿಷ್ಣುರೇವ ಎಜಿಜ್ಞಾಸ್ಯ 
ಜಿಜ್ಞಾಸಾ ಸಾಧಿಕರಣದ ಸಮಗ್ರ ಅಭಿಪ್ರಾಯವನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. 


ಎ 


'ತದ್ದಿಜಿಜ್ಞಾಸಸ್ತ' "ತದ್ಬಹ್ಮ ಎಂಬ ಶ್ರುತಿಗಳು ಬ್ರಹ್ಮನ ಜಿಜ್ಞಾಸೆಯನ್ನು 
ನಿಧಾನಮಾಡುತ್ತಿವೆ. 'ಬಿಹ್ಮ"ಶಬ್ದಕ್ಕೆ ಗುಣಪೂರ್ಣ ಎಂದು ಅರ್ಥ. ಅಲಗುಣ 
ವಿಶಿಷ್ಟವಾದ ಜೀವನಿಗೂ ಸರ್ವಗುಣಪೂರ್ಣನಾದ ಬ್ರಹ್ಮನಿಗೂ ಅಭೇದವು 
ಅಸಂಭಾವಿತ. ಹೀಗೆ ಜೀವನಿಂದ ಭಿನ್ನನಾದ ಬ್ರಹ್ಮನು ತಿಳಿಯಲ್ಪಟ್ಟಿಲ್ಲವಾದ್ದರಿಂದ 
ಬ್ರಹ್ಮವಿಷಯಕವಿಚಾರವು ಕರ್ತವ್ಯವಾಗಿದೆ... ದೈವೀಮೀಮಾಂಸಾದ "ಸ 
ವಿಷ್ಣುರಾಹ ಹಿ', "ತಂ ಬ್ರಹ್ಮತ್ಯಾಚಕ್ಷತೇ' ಎಂಬ ಸೂತ್ರಗಳಿಂದ ವಿಷ್ಣುವೇ 
ಪ್ರಕೃತನಾಗಿದ್ದಾನೆ. ವಿಷ್ಣು ಮತ್ತು ಬ್ರಹ್ಮಶಬ್ದಗಳು ಸಮಾನಾರ್ಥಗಳಾಗಿವೆ. 
ಬ್ರಹ್ಮಸೂತ್ರ ದಲ್ಲಿಯೂ ಬ್ರಹ್ಮಶಬ್ದದಿಂದ ವಿಷ್ಣುವೇ ವಾಚ್ಯನಾಗಿ ಇದ್ದಾನೆ ಎಂಬ 
ಅಭಿಪ್ರಾಯದಿಂದ ಆಚಾರ್ಯರು 'ವಿಷ್ಣುರೇವ ವಿಜಿಜ್ಞಾಸ್ಯ 1 ಎಂದಿದ್ದಾರೆ. 
"ವಿಜಿಜ್ಞಾಸ ಸ್ಯಃ' ಎಂಬಲ್ಲಿರುವ 'ವಿ'ಉಪ ಸರ್ಗದಿಂದ ಸೂತ್ರದ "ಅಥ', "ಅತಃ' 
ಶಬ್ದಗಳ ಅರ್ಥವಾದ ಅಧಿಕಾರ ಮತ್ತು ಪ್ರಯೋಜನಗಳನ್ನು ಸೂಚಿಸಿದ್ದಾರೆ; 
ಸಾಧಕನಾದ ವಿಷ್ಣುಭಕ್ತನೇ ಅಧಿಕಾರಿ. ಜಿಜ್ಞಾಸ್ಯನಾದ ವಿಷ್ಣುವೇ ವಿಷಯ. ಅವನ 
ಜ್ಞಾನದಿಂದ ಪ್ರಸಾದ. ಅದರಿಂದ ದೊರೆಯುವ' ಮೋಕ್ಷವೇ ಪ್ರಯೋಜನ. 
ಜಿಜ್ಞಾಸ್ಯ -ಜಿಜ್ಞಾಸ ಸಕಭಾವ ಮುಂತಾದವುಗಳು ಸಂಬಂಧ. 


"ವಿಷ್ಣು ರೇವ' ಎಂಬಲ್ಲಿರುವ “ಏವ'ಶಬ್ದದಿಂದ ವಿಷ್ಣುವೇ ಮುಖ್ಯವಾಗಿ 
ಜಿಜ್ಞಾಸ್ಯ. ರಮಾಬ್ರಹ್ಮಾದಿ ಇತರದೇವತೆಗಳು ಮುಖ್ಯಜಿಜ್ಞಾಸ್ಯರಲ್ಲ ಎಂದು 
ಸೂಚಿಸಿದ್ದಾರೆ. 


ವಿಷುವೇ ಜಗಜನಾದಿಕಾರಣ 
ಣ ಜಲ 


11 ಓಂ ಜನ್ಮಾದ್ಯ A, ಯತಃ ಓಂ 111-1-2 11 


ಈ ಜಗತ್ತಿನ ಸೃಷ್ಟ್ವಾದಿಗಳೆಲ್ಲವೂ ಯಾರಿಂದ ಆಗುತ್ತಿವೆಯೋ ಅವನೇ 
ಬ್ರಹ್ಮ "ಯತೋವಾ ಹ ಭೂತಾನಿ ಜಾಯಂತೇ' ಎಂಬ ಶ್ರುತಿಯಲ್ಲಿ ಹೇಳಿದ 
ಜಗಜ್ಜನ್ಮಾದಿಕಾರಣತ್ವಲಕ್ಷಣವು ಎಷ್ಟುವಿನಲ್ಲೇ ಸಂಭವಿಸುತ್ತದೆ. ಜೀವನಲ್ಲಿ ಇದು 
ಅಸಂಭಾವಿತ. ಆದ್ದರಿಂದ ಜಿಜ್ಞಾಸ್ಯ ನಾದ ಬ್ರಹ್ಮನು ವಿಷ್ಣುವೇ ಆಗಿದ್ದಾನೆ. 


ಅಣುಭಾಷ್ಯಮ್‌ 1 


ಅಣುಭಾಷ್ಯ:- “ಸರ್ವಕರ್ತಾ' 

ಸರ್ವಶಬ್ದವನ್ನು ಎರಡುಬಾರಿ ಗ್ರಹಿಸಬೇಕು. ಸಂಪೂರ್ಣಜಗತ್ತಿನ ಸೃಷ್ಟಿ- 
ಸ್ಥಿತಿ-ಲಯ ಇವೇ ಮುಂತಾದ ಎಲ್ಲದರ ಕರ್ತನೂ ವಿಷ್ಣುವೇ ಆಗಿದ್ದಾನೆ. 
"ಸರ್ವಕಾರಣಂ' ಎಂದು ಹೇಳದೇ "ಸರ್ವಕರ್ತಾ' ಎಂದಿದ್ದಾರೆ ಆಚಾರ್ಯರು. 
ಇದರಿಂದ ಬ್ರಹ್ಮನು ಈ ಜಗತ್ತಿಗೆ ಉಪಾದಾನಕಾರಣನಲ್ಲ ಎಂದು ಸೂಚಿಸಿದ್ದಾರೆ. 


ಜಗತ್ಕಾರಣನಾದ ವಿಷ್ಣುವು ಶಾಸ್ತ್ರದಿಂದ ಮಾತ್ರ ಗಮ್ಯ 
Il ಓಂ ಶಾಸ್ತ್ರಯೋನಿತ್ಯಾತ್‌ Lol 1-1-3 II 


ಜಗತ್ತಿನ ಜನ್ಮಾದಿಗಳಿಗೆ ಕಾರಣನಾದ ಪುರುಷನು ಶಾಸ್ತ್ರದಿಂದ ಮಾತ್ರ 
ತಿಳಿಯಲು ಅರ್ಹನಾಗಿದ್ದಾನೆ. ವೇದಾದಿಶಾಸ್ತಗಳು ಮಾತ್ರ ಅವನ ವಿಷಯದಲ್ಲಿ 
ಪ್ರಮಾಣವಾಗುತ್ತವೆ. ಆದ್ದರಿಂದ ಅನುಮಾನಾದಿಗಳಿಂದ ರುದ್ರಾದಿಗಳು ಜನ್ಮಾದಿ 
ಕಾರಣರೆಂದು ಶಂಕಿಸಬಾರದು. 


ಅಣುಭಾಷ್ಯ:- "ಆಗಮೋದಿತ:ಃ' 

ಯಗಾದಿವೇದಗಳು, ಭಾರತ, ಪಂಚರಾತ್ರ, ಮೂಲರಾಮಾಯಣ ಮತ್ತು 
ಇವುಗಳಿಗೆ ಅವಿರೋಧಿಯಾಗಿರುವುದೆಲ್ಲವೂ ಶಾಸ್ತ್ರಗಳು. ಇವುಗಳು ಮಾತ್ರ 
ಜಗತ್ಕಾರಣನಾದ ಬ್ರಹ್ಮನ ವಿಷಯದಲ್ಲಿ ಪ್ರಮಾಣವಾಗುತ್ತವೆ. ಇವುಗಳೆಲ್ಲವೂ 
ಎಷ್ಟುವನ್ನೇ ಜಗತ್ಕಾರಣನೆಂದು ಪ್ರತಿಪಾದಿಸುತ್ತಿವೆ. 


ರುದ್ರಾದಿಗಳು ಜಗತ್ಮಾರಣರಲ್ಲ 


I] ಓಂ ತತ್ತು ಸಮನ್ನಯಾತ್‌ ಓಂ ॥ 1-1-4 II 


ರುದ್ರಾದಿಗಳು ಜಗತ್ಕಾರಣರೆಂದು ಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿಲ್ಲ 
ಪಾಶುಪತಾದಿ ಆಗಮಗಳಲ್ಲಿ ರುದ್ರಾದಿಗಳು ಜಗತ್ಕಾರಣರೆಂದು ಪ್ರತಿಪಾದಿತ 
ವಾಗಿದ್ದರೂ ಅವುಗಳು ಪ್ರಮಾಣವೇ ಅಲ್ಲ ಉಪಕ್ರಮೋಪಸಂಹಾರಾದಿ 
ತಾತ್ಸರ್ಯಲಿಂಗಗಳಿಂದ ಚೆನ್ನಾಗಿ ವಿಚಾರಮಾಡಿದಾಗ ವಿಷ್ಣುವೇ ಶಾಸ್ತ್ರಪ್ರತಿಪಾದ್ಯ 
ನೆಂದು ಸಿದ್ಧವಾಗುತ್ತದೆ. | 


8 ` ಅಣುಭಾಷ್ಯಮ್‌ 


ಸರ್ವಶಬ್ದಗಳಿಂದಲೂ ವಾಚ್ಯನು ವಿಷ್ಣುವೇ 


ಸಮನ್ನಯಾತ್‌:- "ಸಮ್‌' ಎಂಬುದನ್ನು ಎರಡುಬಾರಿ ಗ್ರಹಿಸಬೇಕು. 
ಉಪಕ್ರಮಾದಿಲಿಂಗಗಳಿಂದ ಚೆನ್ನಾಗಿ ವಿಚಾರಮಾಡಿದಾಗ ಮುಖ್ಯವಾಗಿ 
ಜಗತ್ಕಾರಣನೆಂದು ಸದಾಗಮಗಳಿಂದ ಪ್ರತಿಪಾದ್ಯನಾದವನು ವಿಷ್ಣುವೇ ಆಗಿದ್ದಾನೆ. 
ಆಯಾಯಾ ಶಬ್ದಪ್ರವೃತ್ತಿನಿಮಿತ್ತವಾದ ಗುಣಗಳೆಲ್ಲವೂ ವಿಷ್ಣುವಿನಲ್ಲೇ ಚೆನ್ನಾಗಿ 
ಸಂಬಂಧವನ್ನು ಹೊಂದುವುದರಿಂದ ಸರ್ವಶಬ್ದಗಳಿಂದ ವಾಚ್ಯನಾದವನು ಎಷ್ಟುವೇ 
ಆಗಿದ್ದಾನೆ. 


ಜ್ಞಾನವಿಷಯನಾದ್ದ' ರಿಂದ ವಿಷ್ಣುವು ಅವಾಚ್ಯನಲ್ಲ 
11 ಓಂ ಈಕ್ಷತೇರ್ನಾಶಬ್ದಮ್‌ ಓಂ 11 1-1-5 Il 


ಜ್ಞಾನವಿಷಯನಾದ್ದರಿಂದ ವಿಷ್ಣುವು ಅವಾಚ್ಯನಲ್ಲ ಆದ್ದರಿಂದ ಶಾಸ್ತ್ರದ 
ಮುಖ್ಯಾರ್ಥವು ಎಷ್ಟುವೇ ಆಗಿದ್ದಾನೆ. "ಯತೋ ವಾಚೋ ನಿವರ್ತಂತೇ...' 
ಮುಂತಾದ ಶ್ರುತಿಗಳು ಬ್ರಹ್ಮನಿಗೆ ವಾಚ್ಯತ್ವವೇ ಇಲ್ಲವೆಂದು ನಿಷೇಧಮಾಡುತ್ತಿಲ್ಲ 
ಬ್ರಹ್ಮನು ಅಪ್ರಸಿದ್ಧನೆಂಬ ಅಭಿಪ್ರಾಯದಿಂದ ಅವಾಚ್ಯನೆಂದು ಶ್ರುತಿಯು 
ಹೇಳುತ್ತದೆ. 


ಅಣುಭಾಷ್ಯ:- "ಈಕ್ಷತೇಶ್ವ 

"ಆತ್ಮನ್ಯೇವಾತ್ಮಾನಂ ಪಶ್ಯೇತ್‌' ಮುಂತಾದ ಶ್ರುತಿಗಳು ವಿಷ್ಣುವನ್ನು 
ಜ್ಞಾನವಿಷಯ ಎನ್ನುತ್ತಿವೆ. ಪ್ರಮಾಣಗಳಿಂದ ಉಂಟಾದ ಜ್ಞಾನಕ್ಕೆ ವಿಷಯ ಎಂದು 
ಅಭಿಪ್ರಾಯ. ವಿಷ್ಣುವನ್ನು ತಿಳಿಸುವ ಪ್ರಮಾಣ ವೇದಮಾತ್ರ. ಹೀಗೆ ವೇದಾದಿ 
ವಚನದಿಂದ' ಉಂಟಾದ ಜ್ಞಾನಕ್ಕೆ ವಿಷಯನಾದ್ದರಿಂದ ಎಷ್ಟುವು ವಾಚ್ಯನಾಗಿದ್ದಾನೆ. 


ಶಬ್ದಗಳು ನಾಲ್ಕುವಿಧ. 1. ವಿಷ್ಣುವಿನಲ್ಲಿ ಪ್ರಸಿದ್ಧವಾದ ಶಬ್ದಗಳು; 
2.ಲೋಕದಲ್ಲಿ ಪ್ರಸಿದ್ಧವಾದ ಶಬ್ದಗಳು; 3. ವಿಷ್ಣು ಮತ್ತು ಲೋಕ ಎರಡರಲ್ಲೊ 
ಪ್ರಸಿದ್ಧವಾದ ಶಬ್ದಗಳು; 4. ಶ್ರುತಿಲಿಂಗಾದಿಗಳಿಂದ ಬೇರೆಸ್ಥಳದಲ್ಲಿಯೇ ಪ್ರಸಿದ್ಧ 
ವಾದ ಶಬ್ದಗಳು. ಈ ಎಲ್ಲ ಶಬ್ದಗಳೂ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಎಂದು 
ಎರಡುವಿಧ. 


ಅಣುಭಾಷ್ಯಮ್‌ 9 
ಆನಂದಮಯ ಮೊದಲಾದಶಬ್ದಗಳಿಂದ ವಾಚ್ಯನು ವಿಷ್ಣುವೇ 


II ಓಂ ಆನಂದಮಯೋತಭ್ಯಾಸಾತ್‌ ಓಂ ॥ 1-1-12 II 


ಆನಂದಮಯಾದಿಪ್ರಕರಣಗಳಲ್ಲಿ ಬ್ರಹ್ಮಶಬ್ದವನ್ನು ಪುನಃಪುನಃ ಹೇಳಿರುವುದ 
ರಿಂದ ಆನಂದಮಯಾದಿ ಶಬ್ದಗಳಿಂದ ವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ 
ಎಂದು ತಿಳಿಯುತ್ತದೆ. ಪ್ರಕೃತಸೂತ್ರದಲ್ಲಿರುವ ಆನಂದಮಯ ಶಬ್ದದಿಂದ 
ಅನ್ನಮಯ, `ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಂಬ ಶಬ್ದ 
ಗಳನ್ನೂ ಸ್ವೀಕರಿಸಬೇಕು. 


"ಪೂರ್ಣಾನಂದ: ಉಚ್ಯತೇ ವಿಷ್ಣುರೇವೈಕಃ' ಎಂಬಲ್ಲಿರುವ "ಏಕ'ಶಬ್ದವನ್ನು 
ಇಲ್ಲಿ ಇಟ್ಟುಕೊಳ್ಳಬೇಕು. "ಏಕ"ಶಬ್ದವು ಪರಮಾತ್ಮನ ಅವಯವಗಳಿಗೂ 
ಅವಯವಿಯಾದ ಪರಮಾತ್ಮನಿಗೂ ಭೇದವಿಲ್ಲ ಎಂದು ಹೇಳುತ್ತದೆ. ಇದರಿಂದ 
"ಬ್ರಹ್ಮಪುಚ್ಚಂ ಪ್ರತಿಷ್ಕಾ' ಎಂಬ ಶ್ರುತಿಯು ಆನಂದಮಯದ ಅವಯವ ಬ್ರಹ್ಮ 
ಎಂದು ಹೇಳಿರುವುದರಿಂದ ಕೇವಲ ಅವಯವವಾದ ಬ್ರಹ್ಮನ ಜಿಜ್ಞಾಸೆ ಯುಕ್ತವಾಗ 
ಲಾರದು ಎಂಬ ಆಕ್ಷೇಪಕ್ಕೆ ಅವಕಾಶವಿಲ್ಲ ಪರಮಾತ್ಮನು ತನ್ನ ಅಚಿಂತ್ಯಾದ್ಭುತ 
ಶಕ್ತಿಯಿಂದ ತಾನೇ ಅಂಗಾಂಗಿಭಾವವನ್ನು ಹೊಂದಿ ಕ್ರೀಡಿಸುತ್ತಾನೆ ಎಂದು 
ಶ್ರುತಿಸ್ಥೃತಿಗಳು ಬಣ್ಣಿಸುತ್ತಿವೆ. ಆನಂದಮಯಾದಿಶಬ್ದಗಳಲ್ಲಿರುವ "ಮಯಟ್‌' 
ಪ್ರತ್ಯಯವು ವಿಕಾರ ಎಂಬ ಅರ್ಥದಲ್ಲಿ ಇಲ್ಲ ಎಂದು ತಿಳಿಸಲು "ಪೂರ್ಣಾನಂದಃ' 
ಎಂದು ಹೇಳಿದ್ದಾರೆ. ಸೂತ್ರದಲ್ಲಿರುವ ಆನಂದಮಯಶಬ್ದವು ಯಾವರೀತಿ 
ಅನ್ನಮಯಾದಿಗಳಿಗೆ ಉಪಲಕ್ಷಣವಾಗಿದೆಯೋ ಹಾಗೆಯೇ "ಪೂರ್ಣಾನಂದಃ' 
ಎಂಬ ಶಬ್ದವೂ ಉಪಲಕ್ಷಣವಾಗಿದೆ. ಪೂರ್ಣಾನಂದಃ ಎಂಬುದರಿಂದ 
ಪೂರ್ಣಾನ್ನಃ ಪೂರ್ಣಪ್ರಾಣಃ, ಪೂರ್ಣಮನಃ, ಪೂರ್ಣವಿಜ್ಞಾನಃ ಎಂದೂ 
ಶಬ್ದಗಳನ್ನು ಗ್ರಹಿಸಬೇಕು. ಅಂದರೆ ಈ ಶಬ್ದಗಳೂ ವಿಷ್ಣುವಾಚಕಗಳೇ ಆಗಿವೆ. 


ಅಂತಸನು ಶ್ರೀಹರಿ 
@ 
ಇಗ 
8030 Sa; ಧಿಕರಣ 


Il ಓಂ ಅಂತಸ್ತದ್ಧರ್ಮೊೋಪದೇಶಾತ್‌ ಓಂ ॥ 1-1-20 I 


10 | ಅಣುಭಾಷ್ಯಮ್‌ 


"ಅಂತಃ ಪ್ರವಿಷ್ಠಂ ಕರ್ತಾರಮೇತಮಂತಶ್ಚಂದ್ರಮಸಿ ಮನಸಾ ಚರಂತಂ 
ಸಹೈವ ಸಂತಂ ನ ವಿಜಾನಂತಿ ದೇವಾಃ' ಎಂಬ ಶ್ರುತಿಯಲ್ಲಿ ಶ್ರುತವಾದ 
ಅಂತಸ್ಥಶಬ್ದವು ವಿಷ್ಣುವಾಚಕವೇ ಆಗಿದೆ. ಇಂದ್ರಾದಿದೇವತೆಗಳನ್ನು ಹೇಳುವುದಿಲ್ಲ 
ಏಕೆಂದರೆ ಆ ಮಂತ್ರದಲ್ಲಿ ಶ್ರುತವಾದ ಕ್ಷೀರಸಮುದ್ರಶಾಯಿತ್ವ ಬ್ರಹ್ಮಾಂಡ 
ವೀರ್ಯತ್ಹಾದಿಗಳು ಎಷ್ಟುಧರ್ಮಗಳಾಗಿವೆ. 


ಅಣುಭಾಷ್ಯ:- "ಅಂತರಃ' 
ಅಂತಃಪ್ರವಿಷರಾದವರು ಅನೇಕರಲ್ಲ ಇಂದ್ರಾದಿ ಎಲ್ಲ ದೇವತೆಗಳಲ್ಲೂ 


ಒಬ್ಬನೇ ಭಗವಂತನು ಪ್ರವೇಶಿಸಿದ್ದಾನೆ. ಆದ್ದರಿಂದ ಇಂದ್ರಾದಿ ಎಲ್ಲ ಶಬ್ದಗಳು 
ಭಗವಂತನನ್ನೇ ಹೇಳುತ್ತವೆ. 


ವಿಶೇಷವಿಚಾರ:- ನಾಮಾತ್ಮಕಶಬ್ದಗಳನ್ನು ಸಮನ್ಹಯಮಾಡುವ ಈ ಪಾದ 


ದಲ್ಲಿ ಇಂದ್ರಾದಿ ಅನೇಕನಾಮಸಮನ್ಹಯದ ಸಿದ್ಧಿಗಾಗಿ ಅಂತಸ್ಥತ್ವ ಎಂಬ ಲಿಂಗಾತ್ಮಕ 
ಶಬ್ದದ ಸಮನ್ಹಯವನ್ನು ಮಾಡಿದ್ದಾರೆ. | 


ಆಕಾಶಾಧಿಕರಣ 


I] ಓಂ ಆಕಾಶಸ್ತಲ್ಲಿಂಗಾತ್‌ ಓಂ II 1-1-22 Il 


"ಅಸ್ಯ ಲೋಕಸ್ಯ ಕಾ ಗತಿರಿತ್ಯಾಕಾಶ ಇತಿ ಹೋವಾಚ...' ಎಂದು ಶ್ರುತವಾದ 
ಆಕಾಶಶಬ್ದವು ಭೂತಾಕಾಶವನ್ನು ಹೇಳುವುದಿಲ್ಲ "ಸ ಏಷ ಪರೋವರೀಯಾನ್‌ 
ಉದ್ದೀಥಃ' ಎಂಬ ಶ್ರುತಿಯಲ್ಲಿ ಸರ್ವೋತ್ತಮತ್ವಾದಿ ವಿಷ್ಣುಲಿಂಗಗಳು 
ಶ್ರುತವಾಗಿರುವುದರಿಂದ ವಿಷ್ಣುವಾಚಕವೇ ಆಗಿದೆ. 


ಅಣುಭಾಷ್ಯ:- "ಖವತ್‌' 


"ಖಂ. ವರ್ತಯತೀತಿ ಖವತ್‌'. ಆಕಾಶವನ್ನು ಪ್ರೇರಿಸುವವನು. 
ಪ್ರಾಣಸಂಚಾರಾನುಕೂಲವಾದ ಅವಕಾಶಪ್ರದಾತೃತ್ವವು ಆಕಾಶಶಬ್ದದ ಪ್ರವೃತ್ತಿ 
ನಿಮಿತ್ತ. ಇದು ವಿಷ್ಣುವಿನಲ್ಲಿದೆ. ಆದ ಕಾರಣ ಆಕಾಶಶಬ್ದವಾಚ್ಯ ವಿಷ್ಣುವೇ. 


ಅಣುಭಾಷ್ಯಮ್‌ 11 


ಪ್ರಾಣಾಧಿಕರಣ 


I] ಓಂ ಅತ ಏವ ಪ್ರಾಣಃ ಓಂ ॥ 1-1-23 ॥ 


"ತದ್‌ ವೈತ್ಸಂ ಪ್ರಾಣೋತಭವಃ ಮಹಾನ್‌ ಭೋಗಃ ಪ್ರಜಾಪತೇಃ...' ಎಂಬ 
ಶ್ರುತಿಯಲ್ಲಿ , ಹೇಳಲ್ಪಟ್ಟ ಪ್ರಾಣ ವಿಷ್ಣುವೇ ಆಗಿದ್ದಾನೆ, ಮುಖ್ಯವಾಯುವಲ್ಲ. 
ಏಕೆಂದರೆ "ಶೀಶ್ವ ತೇ ಲಕ್ಷ್ಮೀಶ್ಚ' ಎಂದು ಶ್ರೀಲಕ್ಷ್ಮೀಪತಿತ್ವ್ತ ಎಂಬ ವಿಷ್ಣುಧರ್ಮವು 
ಶ್ರುತವಾಗಿದೆ. 

ಅಣುಭಾಷ್ಯ:- "ಖವತ್‌ ಪ್ರಣೇತಾ' 

ಪ್ರ APR, ಆಕಾಶ ಮತ್ತು ಪ್ರಾಣ ಎರಡಕ್ಕೂ ಪ್ರೇರಕನಾದ್ದರಿಂದ 
ಆ'ಶಬ್ದಗಳ ಮುಖ್ಯಾರ್ಥನೂ ಅವನೇ ಆಗಿದ್ದಾನೆ. "ಆಕಾಶ'ಶಬ್ದವು ಯಾವ 


ನ್ಯಾಯದಿಂದ ಭಗವದ್ವಾಚಕವಾಗಿದೆಯೋ ಅದೇ ನ್ಯಾಯದಿಂದ ಪ್ರಾಣಶಬ್ದವೂ 
ಭಗವದ್ದಾಚಕವಾಗಿದೆ. 


ಜ್ಯೋತಿರಧಿಕರಣ 


I] ಓಂ ಜ್ಯೋತಿಶ್ಚರಣಾಭಿಧಾನಾತ್‌ ಓಂ ॥ 1-1-24 Il 


"ವಿ ಮೇ ಕರ್ಣಾಪತಯತೋ ವಿಚಕ್ಟುರ್ವೀದಂ ಜ್ಯೋತಿರ್ಹದಯ ಆಹಿತಂ 
ಯತ್‌' ಶ್ರುತಿಯಲ್ಲಿರುವ ಜ್ಯೋತಿಃಬ್ದದಿಂದ ವಾಚ್ಯನಾದವನು ವಿಷ್ಣುವೇ 
ಹೊರತು ಅಗ್ನಿ ಮುಂತಾದವುಗಳಲ್ಲ ಏಕೆಂದರೆ ಆ ಶ್ರುತಿಯಲ್ಲಿ ಕರ್ಣಾದಿ 
ಇಂದ್ರಿಯಗಳಿಂದ ದೂರನಾಗಿರುವಿಕೆ ಎಂಬ ವಿಷ್ಣುಲಿಂಗವಿದೆ. 

ಅಣುಭಾಷ್ಯ:- “ಜ್ಯೋತಿಃ' = ಜ್ಯಾಯಸೀ ಊತಿಃ ವ್ಯಾಪ್ತಿಃ ಐಶ್ವರ್ಯಂ ವಾ 
ಅಸ್ಕೇತಿ ಜ್ಯೋತಿಃ 

ಶ್ರೇಷ್ಠವಾದ ವ್ಯಾಪ್ತಿ ಅಥವಾ ಐಶ್ವರ್ಯವುಳ್ಳವನು ವಿಷ್ಣುವೇ ಆದ್ದರಿಂದ 
ಜ್ಯೋತಿಶ್ಯಬ್ದವಾಚ್ಯನು ವಿಷ್ಣುವೇ. 


Il ಓಂ ಛಂದೋಇಭಿಧಾನಾನ್ನೇತಿ ಚೇನ್ನ ತಥಾ 
ಚೇತೋರರ್ಹಣನಿಗದಾತ್‌ ತಥಾಹಿ ದರ್ಶಯತಿ ಓಂ ॥ 111-1- H 


12 ಅಣುಭಾಷ್ಯಮ್‌ 


"ಗಾಯತ್ರೀ ವಾ ಇದಂ ಸರ್ವಮ್‌' ಎಂಬಲ್ಲಿ ಗಾಯತ್ರೀಶಬ್ದದಿಂದ 
ಛಂದೋವಿಶೇಷವು ವಾಚ್ಯವಾಗಿರುವುದಿಲ್ಲ ವಿಷ್ಣುವೇ ವಾಚ್ಯನಾಗಿದ್ದಾನೆ. 
ಗಾನತ್ರಾಣಕರ್ತೃತ್ವರೂಪ aS ಗುಣವಿಶಿಷ್ಠನಾಗಿ ಭಗವಂತನ ಧ್ಯಾ 8 ಆ 
ರೀತಿ ಹೇಳಿದೆ. 'ಸರ್ವಚ್ಛಂದೋ5ಭಿಧೋ ಹ್ಯೇಷಃ....' ಎಂದು Sidi ಸಹ 
ಇದೆ. 


ಉತ್ತರಪ್ರಾಣಾಧಿಕರಣ 
I] ಓಂ ಪ್ರಾಣಸ್ತಥಾನುಗಮಾತ್‌ ಓಂ ॥ 1-1-28 II 


"ಚಕ್ಬುಶ್ರೋತ್ರ೦ ಮನೋ ವಾಕ್‌ ಪ್ರಾಣ' ಎಂಬ ಶ್ರುತಿಯಲ್ಲಿರುವ 
ಪ್ರಾಣಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ ಹೊರತು ವಾಯುವಲ್ಲ ಏಕೆಂದರೆ 
ಆ ಪ್ರಾಣನಲ್ಲಿ “ತಂ ದೇವಾಃ ಪ್ರಾಣಯಂತ ತಂ ಭೂತಿರಿತಿ ದೇವಾ. 
ಉಪಾಸಾಂಚಕ್ರಿರೇ' ಎಂದು ಸರ್ವದೇವೋಪಾಸ RIN) ಶ್ರುತವಾಗಿದೆ. ಇದು 
ವಿಷ್ಣುವಿನ ಲಿಂಗ. 


— eo = ೦ a ಇದು 
ಅಣುಭಾಷ್ಯ:- “OTB, 3. BAG ರನ್ಯವಸ್ತುಷು | ಉಚ್ಯತೇ 


ಎಷ್ಟುರೇವೆ ಕಃ ಸರ್ವೈಃ ಸರ್ವಗುಣತತಃ' II 

ಆನಂದಮಯ, ಆಕಾಶ, ಪ್ರಾಣ, ಇಂದ್ರ, ಜ್ಯೋತಿಷ್‌, ಗಾಯತ್ರೀ ಇವೇ 
ಮುಂತಾದ ಅನ್ಯತ್ರಪ್ರಸಿದ್ದವಾದ ನಾಮಾತ್ಮಕಶಬ್ದಗಳಲ್ಲವೂ ವಿಷ್ಣುವಾಚಕಗಳೇ 
ಆಗಿವೆ. ಏಕೆಂದರೆ ಆಯಾಯಾ ಪದಗಳಿಂದ ಹೇಳಲ್ಪಡುವ ಎಲ್ಲ hE 
ಪೂರ್ಣನಾಗಿದ್ದಾನೆ ಎಷ್ಟು 


ಎಲ್ಲ ಶಬ್ದಗಳೂ ಎಷ್ಟುವಾಚಕಗಳೇ ಆದಾಗ ಇಂದ್ರಾ ದಿಗಳನ್ನು ಹೇಳುವ 
ಶಬ್ದಗಳೇ ಇಲ್ಲವಂದಾಗುತ್ತದೆ. ಲೋಕಪ ಸ್ರಸಿದ್ದಿಯ ವಿರೋಧವೂ ಸಂಭವಿಸುತ್ತದೆ 
ಎಂಬ ಆಕ್ಷೇಪವನ್ನು "ಏಕ'ಶಬ್ದದಿಂದ ಪರಿಹರಿಸಿದ್ದಾರೆ. ಏಕ ಎಂದರೆ ಮುಖ್ಯ 
ಎಂದು ಅರ್ಥ. ಪರಮಮುಖ್ಯವ ತ್ತಿಯಿಂದ ವಿಷ್ಣುವೇ ವಾಚ್ಯನಾದರೂ ಮುಖ, 


ವೃತ್ತಿಯಿಂದ ಇಂದ್ರಾದಿದೇವತೆಗಳೂ ಆಯಾಯಾ ಶಬ್ದಗಳಿಂದ ವಾಚ್ಯರಾಗು 
ವರು. 


ಅಣುಭಾಷ್ಯಮ್‌ 13 


"ದೇವಾನಾಂ ನಾಮಧಾ ಏಕ ಏವ' ಎಲ್ಲ ದೇವತೆಗಳ ನಾಮವನ್ನು 
ಹೊಂದಿರುವವನು ಎಂದು ಶ್ರುತವಾಗಿರುವುದರಿಂದ ದೇವಾದಿಗಳಲ್ಲಿ ಪ್ರಸಿದ್ದವಾದ 
ಸೋಮ, ಸೂರ್ಯ, ವರುಣಾದಿಶಬ್ದಗಳಿಂದ ಮಾತ್ರ ವಾಚ್ಯನಾಗುವನು. 
ಘಟ-ಪಟಾದಿ ಶಬ್ದಗಳಿಂದ ವಾಚ್ಯನಲ್ಲ ಎಂಬ ಶಂಕೆಯನ್ನು ಪರಿಹರಿಸಲು 
'ಸರ್ವೈಃ' ಎಂದಿದ್ದಾರೆ. "ನಾಮಾನಿ ಸರ್ವಾಣಿ ಯಮಾವಿಶಂತಿ' ಎಂದು ಶ್ರುತಿ 
ಯಿರುವುದರಿಂದ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ ಎಂದು ಅಭಿಪ್ರಾಯ. : 
ಈ ಶಬ್ದಗಳು ಔಪಚಾರಿಕವಾಗಿ ಭಗವಂತನನ್ನು ಹೇಳುವುದಲ್ಲ ಎಂದು ತಿಳಿಸಲು 
'ಸರ್ವಗುಣತ್ನತಃ' ಎಂದಿದ್ದಾರೆ. ಶಬ್ದಪ್ರವೃತ್ತಿನಿಮಿತ್ತಗಳಾದ ಎಲ್ಲ ಗುಣಗಳೂ 
ಎಷ್ಟುವಿನಲ್ಲೇ ಇರುವುದು. ಆದ್ದರಿಂದ ಎಲ್ಲ ಶಬ್ದಗಳ ಮುಖ್ಯಾರ್ಥನು ವಿಷ್ಣುವೇ 
ಆಗಿದ್ದಾನೆ. 


ದ್ವಿತೀಯಪಾದ 
ಇತರ ವಸ್ತುಗಳಲ್ಲಿ ಪ್ರಸಿದ್ಧವಾದ ಲಿಂಗಾತ್ಮಕಶಬ್ದಗಳಿಗೆ ವಿಷ್ಣುವಿನಲ್ಲಿ 
ಪ್ರವೃತ್ತಿಯನ್ನು ಈ ಪಾದದಲ್ಲಿ ಹೇಳುತ್ತಿದ್ದಾರೆ. 
ಸರ್ವಗತತ್ತಾಧಿಕರಣ 


II ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್‌ ಓಂ ॥ 1-2-1 


"ಏತಮಗ್ನಾವಧ್ವರ್ಯವಃ, ಏತಂ ಮಹಾವ್ರತೇ ಛಂದೋಗಾಃ, 
ಏತಮಸ್ಕಾಮ್‌, ಏತಂ ದಿವಿ, ಏತಂ ವಾಯೌ, ಏತಮಾಕಾಶೇ...' ಎಂಬ 
ಶ್ರುತಿಯಲ್ಲಿ ಪೃಥಿವ್ಯಾದಿಗಳಲ್ಲಿ ಇದ್ದಾನೆಂದು ಹೇಳಲ್ಲಟ್ನಿರುವವನು ವಿಷ್ಣುವೇ 
ಹೊರತು ಆದಿತ್ಯಾದಿಗಳಲ್ಲ ಸರ್ವಗತನಾದವನು ವಿಷ್ಣುವೇ. ಏಕೆಂದರೆ "ಏತಮೇವ 
ಬ್ರಹ್ಮತ್ಯಾಚಕ್ಷತೇ' ಎಂದು ಬ್ರಹ್ಮಶಬ್ದವು ಶ್ರುತವಾಗಿದೆ. 


ಅಣುಭಾಷ್ಯ:- “ಸರ್ವಗಃ ಲಿಂಗೆ 33 ಸರ್ವೆ ರ್ಯತಃ ಸಹಿ 


ಎಲ್ಲ ಸ್ಥಳಗಳಲ್ಲೂ ಇರುವವನು ವಿಷ್ಣುವೇ "ಏತಸ್ಯಾ...' ಮುಂತಾದ 
ಶ್ರುತಿಗಳಲ್ಲಿ ಪ್ರತಿಪಾದ್ಯನಾದವನು. ಏಕೆಂದರೆ "ಲಿಂಗೈಃ ಸರ್ವೈರ್ಯುಾತಃ ಸ ಹಿ' 
ಈ ಪ್ರಕರಣದಲ್ಲಿ ಬಹಳವಾಗಿ ವಿಷ್ಣುವಿನ ಅಸಾಧಾರಣಧರ್ಮಗಳು ಶ್ರುತವಾಗಿವೆ. 


14 ಅಣುಭಾಷ್ಯಮ್‌ 
ಅತ RD: ಧಿಕರಣ 
11 ಓಂ ಅತ್ತಾ ಚರಾಚರಗ್ರ ಹಣಾತ್‌ ಓಂ I 1-2-9 I 


"ಅತ್ತಾ' ಎಂದರೆ ಸಂಹರ್ತಾ ಎಂದು ಅರ್ಥ. 'ಸರ್ವಂ ವಾತತ್ರೀತಿ 
ತದದಿತೇರದಿತಿತ್ವಮ್‌' ಎಂದು ಶ್ರುತಿಯಲ್ಲಿ ಹೇಳಲ್ಪಟ್ಟ ಸಂಹರ್ತಾ ವಿಷ್ಣುವೇ 
ಹೊರತು ಆದಿತ್ಯಾದಿಗಳಲ್ಲ. ಏಕೆಂದರೆ ಸರ್ವಂ ವಾ ಅತ್ತಿ ಎಂದು ಚರಾಚರ 
ಅತೃತ್ವವು ಶ್ರುತವಾಗಿದೆ. "ಯೋ ದೇವಾನಾಂ ನಾಮಧಾ' ಎಂಬ ಶ್ರುತಿಯಿರುವುದ 
ರಿಂದ ಅದಿಶಿಶ್ರುತಿಯು ವಿಷ್ಣುವಿನಲ್ಲಿ ಸಾವಕಾಶ. ಆದ್ದರಿಂದ ಅದಿತಿಶ್ರುತಿಯ 
ವಿರೋಧವಿಲ್ಲ, 

ಗುಹಾಧಿಕರಣ 


ಅಣುಭಾಷ್ಯ:- "ಅತ್ತಾ' 


ಅಪ್‌ ಸಂವತ್ತರ ಸ್ಪಷ್ಟ ತ್ವ ಮುಂತಾದ ವಿಷ್ಣುಧರ್ಮಗಳು ಶ್ರುತವಾದ್ದರಿಂದ 
ಸರ್ವಸಂಹಾರಕನು ವಿಷ್ಣುವೇ ಆಗಿದ್ದಾನೆ. 


Il ಓಂ ಗುಹಾಂ ಪ್ರವಿಷ್ಣಾವಾತ್ಮಾನೌ ಹಿ ತದ್ದರ್ಶನಾತ್‌ ಓಂ 11 1-2-110 


"ಯತಂ ಪಿಬಂತೌ ಸುಕೃತಸ್ಯ ಲೋಕೇ ಗುಹಾಂ DoW ಪರಮೇ 
ಪರಾರ್ಧೇ' ಎಂಬ ಶ್ರುತಿಯಲ್ಲಿ ಗುಹಾಪ್ರವಿಷ್ನತ್ತಲಿಂಗವು ಶ್ರುತವಾದ್ದರಿಂದ 
ಪಿಬಂತೌ ಎಂದು ದ್ವಿವಚನಾಂತಶಬ್ದದಿಂದ ವಾಚ್ಯನಾಗಿರುವುದು ಭಗವಂತನ 
ಆತ್ಮ-ಅಂತರಾತ್ಮ ಎಂಬ ಎರಡು ರೂಪಗಳು, ಹೊರತು ಜೀವ-ಈಶ್ವರರಲ್ಲ. "ಯೋ 
ವೇದ ನಿಹಿತಂ ಗುಹಾಯಾಮ್‌' ಎಂದು ಗುಹಾನಿಹಿತತ್ವವು ಎಷ್ಟುಎನಲ್ಲೇ 
ಪ್ರಸಿದ್ಧವಾಗಿದೆ. 


ಅಂತರಾಧಿಕರಣ 
ಅಣುಭಾಷ್ಯ:- “ಅತ್ತಾ' 


ಎಲ್ಲ ಪ್ರಾಣಿಗಳ ಹೃದಯಗುಹಾದಲ್ಲಿ ಇದ್ದು ಸರ್ವಕರ್ಮಫಲಗಳನ್ನು 
ಭೋಗಿಸುವವನು ವಿಷ್ಣುವೇ ಆಗಿದ್ದಾನೆ. 


ಅಣುಭಾಷ್ಯಮ್‌ 15 


I] ಓಂ ಅಂತರ ಉಪಹತ್ತೇಃ ಓಂ ॥ 1-2-23 11 


"ಯ ವಏಿಷೋತಂತರಕ್ಷಿಣಿ ಪುರುಷೋ ದೃಶ್ಯತೇ' ಎಂಬ ಶ್ರುತಿಯಲ್ಲಿ 
ಶ್ರುತನಾದ ಅಕ್ಷಿಸ್ಥನು(ಕಣ್ಣಿನೊಳಗಿರುವವನು) ವಿಷ್ಣುವೇ ಹೊರತು 
ಅಗ್ನಾ ,ದಿಗಳಲ್ಲ ಅಲ್ಲಿ ಶ್ರುತವಾದ ಅಮೃತತಾದಿಲಿಂಗಗಳು, ಬ್ರಹ್ಮಶಬ್ಧ 

ಜರೆ ಇ m e) ವ Q 
ಇವುಗಳಲ್ಲವೂ ವಿಷ್ಣುವಿನಲ್ಲೇ ಉಪಪನ್ನವಾಗುತ್ತವೆ. "ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ 
ಖಂ ಬ್ರಹ್ನ' ಎಂದು ಉಪ ಪಕ್ರಮದಲ್ಲಿ ಹೇಳಿರುವುದರಿಂದ ಇದು 
ವಿಷ್ಣುಪ್ರಕರಣವಾಗಿದೆ ಆದಕಾರಣ ಈ ಶ್ರುತಿಯಲ್ಲಿ ವಿಷ್ಣುವೇ 
ಪ್ರತಿಪಾದ್ಯನಾಗಿದ್ದಾನೆ. 


ಅಣುಭಾಷ್ಯ:- "(ಸರ್ವಗಃ ಸನ್‌) ನಿಯಂತಾ' 
ವಿಷ್ಣುವಿನ ಧರ್ಮಗಳು ಈ ಪ್ರಕರಣದಲ್ಲಿ ಶ್ರುತವಾಗಿರುವುದರಿಂದ ಎಲ್ಲ 


ಜೀವಿಗಳ ನೇತ್ರದಲ್ಲಿ ಇದ್ದು ನಿಯಾಮಕನಾಗಿ ಆನಂದರೂಪನಾಗಿರುವವನು 
ಎಷ್ಟುವೇ ಆಗಿದ್ದಾನೆ. 


Il ಓಂ ಅಂತರ್ಯಾಮೃಧಿದೆ ಪವಾದಿಷು ciot ರ್ಮವ್ಯಪದೇಶಾತ್‌ 
| Lol 1-2-18 II 
'ಯಃ ಪೃಥಿವ್ಯಾಂ SHA ಪೃಥಿವ್ಯಾಃ ಅಂತರೋ ಯಂ ಪೃಥಿವೀ `ನ 
ವೇದ...' ಎಂಬ ಶ್ರುತಿಯಲ್ಲಿ ಪ್ರತಿಪಾದಿತವಾದ ಅಂತರ್ಯಾಮಿಯು ವಿಷ್ಣುವೇ 
ಆಗಿದ್ದಾನೆ. ಅಧಿದೈವ-ಅಧಿಭೂತಾದಿಪ್ರಕರಣಗಳಲ್ಲಿ ಪೃಥಿವ್ಯಾ ದಿತತ್ತ್ವ ಆಂತರತ್ತ 
ದ ವಿಷ್ಣುಧರ್ಮಗಳು ಶ್ರುತವಾಗಿವೆಯಾದ್ದರಿಂದ. 


ಅಣುಭಾಷ್ಯ:- “ನಿಯಂತಾ (ಸ ಏಕೋ ಎಷ್ಟುರೇವ ಸರ್ವಗಃ)' 


ಅಕ್ಷಿಯಲ್ಲಿರುವ ಪರಮಾತ್ಮನೇ ಸರ್ವಪ್ರಾಣಿಗಳ ಅಂತಸ್ಥನಾಗಿ ನಿಯಾಮಕ 
ನಾಗಿದ್ದಾನೆ: ಹೀಗೆ ನಿಯಾಮಕನಾಗಿರುವುದರಿಂದ ವಿಷ್ಣುವು ಸರ್ವಜೀವರೆಂಬ 
ಶರೀರವುಳ್ಳವನಾಗಿರುವನು. ಸರ್ವವಸ್ತುಗಳೂ ಪರಮಾತ್ಮನಿಂದ ದೇಹನಾಶದ್ದಾರಾ 
ನಾಶಗೊಳಿಸಲಡುವುದರಿಂದ ಯೋಗವ ಎತ್ತಿಯಿಂದಲೇ ಎಲ್ಲವೂ ವಿಷ್ಣುವಿನ ಶರೀರ 
ಎನಿಸುತ್ತದೆ. ಇದನ್ನು 'ನಿಯಂತಾ' ಎಂಬಲ್ಲಿ ಚ ಶಬ್ದದಿಂದ ಸೂಚಿಸಿದ್ದಾರೆ. 


16 ಅಣುಭಾಷ್ಯಮ್‌ 


ಅದ ಎಶ್ಯತ್ನಾಧಿಕರಣ:- 
Il ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ 11 1-2-21 I 
"ಯತ್ತದದ್ರೇಶ್ಯಮಗ್ರಾಹ್ಯಮವರ್ಣಮಚಕ್ಟುಶ್ರೋತ್ರಂ ತದಪಾಣಿ 
= ೦ 
ಪಾದಮ್‌' ಎಂಬ ಈ ಶ್ರುತಿಯಲ್ಲಿ ಹೇಳಲ್ಪಟ್ಟ ಅದೃಶ್ಯತ್ವಾದಿಗುಣವಿಶಿಷ್ಟನಾದವನು 


ಎಷ್ಟುವೇ ಆಗಿದ್ದಾನೆ. ಏಕೆಂದರೆ ಪರವಿದ್ಯಾವಿಷಯತ್ನವೇ ಮುಂತಾದ 
ಎಷ್ಟುಧರ್ಮಗಳು ಈ ಪ್ರಕರಣದಲ್ಲಿ ಶ್ರುತವಾಗಿವೆ. 


ಅಣುಭಾಷ್ಯ:- "ದ ತ್ಯತ್ನಾದ್ಯುಜ್ನಿತಃ ಸದಾ' 

ಚಕ್ಷುರಾದಿ ಇಂದ್ರಿಯಗಳಿಗೆ ಸಾಕಲ್ಯೇನ ಅಗೋಚರ. ಚಕ್ಷುರಾದಿ 
ಇಂದ್ರಿಯಗಳಿಂದ ಸಂಪೂರ್ಣವಾಗಿ ಭಗವಂತನನ್ನು ತಿಳಿಯಲು ಸಾಧ್ಯವಿಲ್ಲ 
ಯಾವತ್ತಿಗೂ ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸಲು 'ಸದಾ' ಎಂದಿದ್ದಾರೆ. 


ಸದಾಶಬ್ದವು ಹಿಂದೆ ಹೇಳಿದ ಅತ್ತಾ ನಿಯಂತಾ ಎಂಬಲ್ಲಿಯೂ ಅನ್ನಯವಾಗುತ್ತದೆ. 
ಇದರಿಂದ ಈಶ್ವರನ ಕ್ರಿಯೆಯು ನಿತ್ಯವೆಂದು ತಿಳಿಯುತ್ತದೆ. 


ವೆ ಎಶ್ವಾನರಾಧಿಕರಣ 
I 20 33, ಶ್ಲಾನರಃ ಸ ಸಾಧಾರಣಶಬ್ದವಿಶೇಷಾ ತ್‌ ಓಂ Il 1-2-24 II 


"ಆತ್ಮಾನಂ ವೈಶ್ವಾನರಮುಪಾಸ್ತೇ'. 'ಅಯಮಗ್ನಿರ್ವೈಶ್ನಾನರಃ' ಮುಂತಾದ 
ವಾಕ್ಯಗಳಲ್ಲಿ ಶ್ರುತನಾಗಿರುವ ವೃಶ್ವಾನರನು ವಿಷ್ಣುವೇ ಹೊರತು ಅಗ್ನಿಯಲ್ಲ 
ಏಕೆಂದರೆ... ವೈಶ್ವಾನರಶಬ್ದಕ್ಕೆ ಆತ್ಮಶಬ್ದದ ವಿಶೇಷಣವಿದೆ. ಆತ್ಮಶಬ್ದವು 
ವಿಷ್ಣುವಾಚಿಯಾಗಿದೆ. ಈ ವಿಷಯದಲ್ಲಿ 'ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ 
ದೇಹಮಾಶ್ರಿತಃ' ಎಂಬ ಸ್ಮ ತಿಸಮಾಖ್ಯಾನವೂ ಇದೆ, 


ಅಣುಭಾಷ್ಯ:- "ವಿಶ್ವಜೀವಾಂತರತ್ವಾದ್ಯೆ ೃರ್ಲಿಂಗೈಃ Ade odors: ಸ 
bo” 


ವಿಶ್ವಜೀವಾಂತರತ್ಹ(ಎಲ್ಲ ಜೀವರ ಒಳಗಿದ್ದು ಅವರನ್ನು ನಿಯಮನ 


ಅಣುಭಾಷ್ಯಮ್‌ 11 


ಮಾಡುವುದು) ಇವೇ ಮುಂತಾದ ಎಲ್ಲ ವಿಧವಾದ ಲಿಂಗಾತ್ಮಕಶಬ್ದಗಳಿಂದಲೂ 
ವಿಷ್ಣುವೇ ವಾಚ್ಯನಾಗಿದ್ದಾನೆ. ಭಾಷ್ಯದಲ್ಲಿ  'ವಿಶ್ವಜೀವಾಂತರತ್ವಾದ್ಕ yE 
ಎಂಬಲ್ಲಿರುವ ಆದ್ಯಶಬ್ದದಿಂದ ಪಾಚಕತ್ವ ಮೊದಲಾದ ಅನೇಕಲಿಂಗಗಳನ್ನೂ 
ಸಂಗ್ರಹಿಸಿದ್ದಾರೆ. ಒಂದು ನಾಮತ್ಥಕಶಬ್ದದ ಸಮನ್ನಯದಿಂದ ಅನೇಕ ಲಿಂಗಾತ್ಠಕ 
ಶಬ್ದಗಳ ಸಮನ್ವಯವು ಸಿದ್ಧವಾಗುತ್ತದೆ. ಈ ಉದ್ದೇಶದಿಂದ ಈ ಲಿಂಗಪಾದದಲ್ಲಿ 
ವೈಶ್ವಾನರವೆಂಬ ನಾಮಶಬ್ದವನ್ನು ಆಶ್ರಯಿಸಿ ಲಿಂಗಾತ್ಕಕ ಎಂದಿದ್ದಾರೆ. 


oe ಫೆ 


$ 
p< +? ಳೀ 


ತ ತೀಯ ಪಾದ 
ದ್ಯುಭ್ಹಾದ್ಯಧಿಕರಣ 
ಉಭಯತ್ರಪ್ರಸಿದ್ಧವಾದ ನಾಮ ಮತ್ತು ಲಿಂಗಾತ್ಮಕಶಬ್ದಗಳಿಗೆ ವಿಷ್ಣುವಿನಲ್ಲಿ 
ಸಮನ್ವಯವನ್ನು ಈ ಪಾದದಲ್ಲಿ ತೋರಿಸಿದ್ದಾರೆ. 
Il ಓಂ TD, WOT ಯತನಂ ಸಶಬಾತ್‌ ಓಂ ॥ 1-3-11 
ಎಷ ಶೆ ದ Q 


"ತಮೇವೈಕಂ ಜಾನಥ ಆತ್ಮಾನಮ್‌ CN, ವಾಚೋ ವಿಮುಂಚಥ". 
ಸ್ವರ್ಗ-ಭೂಮಿಗಳಿಗೆ ಆಶ್ರಯನಾದ ವ್ಯಕ್ತಿಯನ್ನು ಹೇಳುವ ಈ ಶ್ರುತಿಯಲ್ಲಿ 
ಆತ್ಮಶಬ್ದವು ಶ್ರುತವಾಗಿದೆ. ಆದ್ದರಿಂದ ಆ ವ್ಯಕ್ತಿ ವಿಷ್ಣುವೇ ಆಗಿದ್ದಾನೆ. 


ಅಣುಭಾಷ್ಯ:- 'ಸರ್ವಾಶ್ರಯಃ' 


"ಲಿಂಗೈಃ ಸರ್ವೈರ್ಯತಃ BG’ ಎಂಬುದು ಈ ಪಾದದ ಎಲ್ಲ ಅಧಿಕರಣ 
ಗಳಲ್ಲಿಯೂ ಅನ್ವಯವನ್ನು ಹೊಂದುತ್ತದೆ. 


ದ್ಯುಭ್ದಾದ್ಯಾಯತನತ್ನವನ್ನು ಹೇಳುವ ಈ ಶ್ರುತಿಯಲ್ಲಿ ಅಹೇಯತ್ವ 
ಮುಕ್ತೋಪಸೃಪ್ಯತ್ಹ ಮುಂತಾದ ಎಷ್ಟುಲಿಂಗಗಳು ಶ್ರುತವಾಗಿವೆ. ಆದ್ದರಿಂದ 
ದ್ಯುಭ್ಹಾದ್ಯಾಯತನನು ವಿಷ್ಣುವೇ ಆಗಿದ್ದಾನೆ. "ವಾಚ್ಯ ಏಕೋ ಜನಾರ್ದನಃ' 
ಎಂದು ಜನಾರ್ದನಶಬ್ದವನ್ನು ಹೇಳುವ ಮೂಲಕ ಈ ಅಧಿಕರಣದಲ್ಲಿ ಹೇಳಿದ 
ಎಲ್ಲಾ ಸೂತ್ರಗಳ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಏಕಃ ಎಂದು ಹೇಳಿ 


18 ಅಣುಭಾಷ್ಯಮ್‌ 
ರುದ್ರಾದಿಗಳು ಯಾರೂ ದ್ಯುಭ್ವಾದ್ಯಾಯತನರಲ್ಲ. ವಿಷ್ಣುವೇ ಎಂಬುದನ್ನು 
ಸಷಪಡಿಸಿದಾರೆ. 
w ed Q 

"ಸರ್ವಕರ್ತೃತ್ಟಾನ್ನಾಯುಕ್ತಂ ತದ್ದದೇತ್‌ ಶ್ರುತಿಃ", “ಜೀವಾತ್‌ ಭವಂತಿ 
ಭೂತಾನಿ' ಎಂಬಲ್ಲಿ ಜೀವಶಬ್ದವು ಬ್ರಹ್ಮವಾಚಕವೇ ಆಗಿದೆ. ಜೀವನಿಗೆ 
ಅಸ್ಥಾತಂತ್ರ ವು. ನಿತ್ಯಸಿದ್ದವಾಗಿದೆ. ಆದ್ದರಿಂದ ಜೀವನಿಗೆ ಕತಗೃತ್ನವು 
ಯುಕ್ತಿವಿರುದ್ಧ ಆದ ಕಾರಣ ಪರಮಾತ್ಮನಿಗೆ ಸರ್ವಕರ್ತೃತ್ವವನ್ನು ಶ್ರುತಿಯು 
ಹೇಳಿರುವುದು ಸಮಂಜಸವಾಗಿದೆ. 

ಭೂಮಾಧಿಕರಣ 
Il ಓಂ ಭೂಮಾ ಸಂಪ್ರಸಾದಾದಧ್ಯುಪದೇಶಾತ್‌ ಓಂ ॥। 1-3-8 II 


ವಿಷ್ಣುವಿನಲ್ಲಿ "ತತ್‌ ಸುಖಮ್‌' ಎಂದು ಪೂರ್ಣಸುಖತ್ತವು ಶ್ರುತವಾಗಿದೆ. 
ನಾಮ, ವಾಕ್‌, ಮನಸ್‌ ಮುಂತಾದ ದೇವತೆಗಳನ್ನು ನಿರ್ದೇಶಿಸಿ "ಪ್ರಾಣೋ ವಾ 
ಆಶಾಯಾ ಭೂಯಾನ್‌' ಎಂದು ಪ್ರಾಣನಿಗೆ ಉತ್ತಮತ್ನವನ್ನು ಹೇಳಲಾಗಿದೆ. 
ಆದ್ದರಿಂದ ಭೂಮಶಬ್ದವಾಚ್ಯನು ವಿಷ್ಣುವೇ ಆಗಿದ್ದಾನೆ. 


ಅಣುಭಾಷ್ಯ:- "ಪೂರ್ಣಗುಣಃ' 


ಪೂರ್ಣಸುಖತ್ತವೇ ಮೊದಲಾದ ವಿಷ್ಣುಲಿಂಗಗಳು ಶ್ರುತವಾಗಿರುವುದರಿಂದ 
ಎಷ್ಟುವೇ ಭೂಮ(ಪೂರ್ಣಗುಣ). . ಪೂರ್ಣಗುಣತ್ಸವೇ ಭೂಮಶಬ್ದಪ್ರವ ತ್ತೆ 
ನಿಮಿತ್ತ ಎಂದು ತಿಳಿಸಲು ಭಾಷ್ಯದಲ್ಲಿ Wows’ ಎನ್ನದೇ "ಪೂರ್ಣಗುಣಃ' ಎಂದು 
ಹೇಳಿದ್ದಾರೆ. ಇಲ್ಲದಿದ್ದರೆ ಗುಣಪೂರ್ಣಃ ಎಂದು ಹೇಳಬಹುದಿತ್ತು. 


ಅಕ್ಷರಾಧಿಕರಣ 
11 ಓಂ ಅಕ್ಷರಮಂಬರಾಂತಧೃತೇಃ ಓಂ 11 1-3-11 Il 


"ಏತಸ್ಮಿನ್‌ ಖಲಕ್ಷರೇ ಗಾರ್ಗಿ ಓತಶ್ಚ ಪ್ರೋತಶ್ನ' ಎಂಬ ಶ್ರುತಿಯಲ್ಲಿ ಸರ್ವಕ್ಕೂ 
ಆಧಾರವಾದದ್ದು ಶ್ರೀತತ್ವ ಅದಕ್ಕೂ ಆಧಾರನೆಂದು ಅಕ್ಷರನಲ್ಲಿ ಪ್ರಕೃತ್ಯಾಧಾರತ್ವವು 
ಶ್ರುತವಾಗಿದೆ. ಆದ್ದರಿಂದ ಅಕ್ಷರನೆಂದರೆ ವಿಷ್ಣುವೇ, ಬ್ರಹ್ಮ ಅಥವಾ ಶ್ರೀತತ್ವವಲ್ಲ, 

೦ ಣಿ A ™ 


ಅಣುಭಾಷ್ಯಮ್‌ 19 


ಅಣುಭಾಷ್ಯ:- "ಸೋಕಕ್ಷರಃ' 

ಹಂದೆ ಹೇಳಲ್ಪಟ್ಟ ವಿಷ್ಣುವೇ ಅಕ್ಷರಶಬ್ದವಾಚ್ಯನಾದವನು. "ಭೂತಂ ಭವಚ್ಚ 
ಭವಿಷ್ಯಚ್ಛೇತ್ಕಾಚಕ್ಷತೇ' ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ಸರ್ವಾಧಾರತ್ನವೇ 
ಮುಂತಾದ ಧರ್ಮಗಳು ವಿಷ್ಣುವಿಗೇ ಸಂಬಂಧಿಸಿದ್ದಾಗಿವೆ. ಮತ್ತು ಚತುರ್ವಿಧ 
ನಾಶರಾಹಿತ್ಯರೂಪ ಮಹಾಯೋಗ, ವಿದ್ವದ್ರೂಢಿಗಳಿಂದಲೂ ಅಕ್ಷರಶಬ್ದವಾಚ್ಯನು 
ವಿಷ್ಣುವೇ ಆಗಿದ್ದಾನೆ. ಆಚಾರ್ಯರು “ಜನಾರ್ದನಃ' ಎಂಬ ಶಬ್ದದಿಂದ ಇದನ್ನು 
ಸೂಚಿಸಿದ್ದಾರೆ. 


ಸದಧಿಕರಣ 
Il ಓಂ ಈಕ್ಷತಿಕರ್ಮವ್ಯಪದೇಶಾತ್‌ ಸಃ ಓಂ I 1-3-13 I 


"ತದೈಕ್ಷತ' ಎಂದು ಈಕ್ಷಣವ್ಯಾಪಾರವು ಶ್ರುತವಾಗಿದೆ. ಅದು ಜಡದಲ್ಲಿ 
ಯುಕ್ತವಾಗುವುದಿಲ್ಲ ಆದ್ದರಿಂದ "ಸದೇವ ಸೋಮ್ಯೇದಮಗ್ರ ಆಸೀತ್‌' ಎಂದು 
ಸೃಷ್ಟಿಸ್ನಾನದಲ್ಲಿ ಶ್ರುತವಾದ “AS” ಎಂದರೆ ವಿಷ್ಣುವೇ ಹೊರತು 
ಪ್ರಧಾನಾದಿಗಳಲ್ಲ. 'ಅಜಾಯಮಾನೋ ಬಹುಧಾ ವಿಜಾಯತೇ' ಎಂದು 
ಅವಿಕಾರಿಯಾಗಿರುವುದಕ್ಕೂ ಬಹುಭಾವವು ಶ್ರುತವಾಗಿದೆ. 

ಅಣುಭಾಷ್ಯ:- "ಸನ್‌' 

' ಇದರ ಅಭಿಪ್ರಾಯವನ್ನು ಆಚಾರ್ಯರು 'ಸನ್‌' ಎಂಬುದರಿಂದ 
ಸಂಗ್ರಹಿಸಿದ್ದಾರೆ. ‘odes ಯೋಗವೃತ್ತಯಃ' ಎಂದು ಇಲ್ಲಿರುವ ಎಲ್ಲ 
ಶಬ್ದಗಳು  ಯೋಗವೃತ್ತಿಯಿಂದ ಪರಮಾತ್ಮನನ್ನು ಪ್ರತಿಪಾದಿಸುತ್ತಿವೆ ಎಂದು 
ತಿಳಿಸಿದ್ದಾರೆ. ಸತ್‌ ಶಬ್ದಕ್ಕೆ ಯೋಗದಿಂದ ದೋಷರಹಿತ, ಸ್ವಾತಂತ್ರಾ s ಬಿವಿಶಿಷ್ಟ 
ಎಂದು ಅರ್ಥವು "ಸದೇವ ಸೋಮ್ಯೇದಮಗ್ರ ಆಸೀತ್‌' ಎಂಬ ಈ 
ಸೃಷ್ಟಿಪ್ರಕರಣದಲ್ಲಿ ವಿಷ್ಣುಲಿಂಗಗಳು ಶ್ರುತವಾಗಿರುವುದರಿಂದ ವಿಷ್ಣುವೇ "ಸತ್‌' 
ಶಬ್ದದಿಂದ ವಾಚ್ಯನಾಗಿದ್ದಾನೆ. 


ದಹರಾಧಿಕರಣ 
I ಓಂ WBS ಉತ್ತರೇಭ್ಯಃ ಓಂ ॥ 1-3-141 


20 ಅಣುಭಾಷ್ಯಮ್‌ 


"ಏತಸ್ಟಿನ್‌ ಬ್ರಹ್ಮಪುರೇ ದಹರಂ ಪುಂಡರೀಕಂ Bey ದಹರೋಸಸ್ಟಿನ್‌ 
ಅಂತರಾಕಾಶಃ' ಎಂಬ ಈ ಶ್ರುತಿಯಲ್ಲಿ ಹೇಳಲ್ಪಟ್ಟ ಸೂಕ್ಷ್ಮಹೃತ್ವದ್ಧದಲ್ಲಿರುವವನು 
ವಿಷ್ಣುವೇ ಹೊರತು ಆಕಾಶ ಅಥವಾ ಜೀವರಲ್ಲ ಏಕೆಂದರೆ ಉತ್ತರವಾಕ್ಯದಲ್ಲಿ "ಯ 
ಆತ್ಮಾ5ಪಹತಪಾಪ್ಮಾ ವಿಜರೋ ವಿಮೃತ್ಯುಃ' ಎಂದು ಅಪಹತಪಾಪ್ಪತ್ತಾದಿಗಳು 
ಶ್ರುತವಾಗಿವೆ. ಅವೆಲ್ಲವೂ ವಿಷ್ಣುವಿನ ಧರ್ಮಗಳಾಗಿವೆ. 
ಹೃದಯಕಮಲದಲ್ಲಿರುವವನು ಶ್ರೀಹರಿ 

ಅಣುಭಾಷ್ಯ:- "ಹ yous’ 

"ಯೋ ವೇದ ನಿಹಿತಂ ಗುಹಾಯಾಮ್‌; ತಸ್ಯಾಂತೇ ಸುಷಿರಂ ಸೂಕ್ಷ್ಮಂ 
ತಸ್ಮಿನ್‌ ಸರ್ವಂ ಪ್ರತಿಷ್ಠಿತಮ್‌' ಮುಂತಾದ ಶ್ರುತಿಗಳಿರುವುದರಿಂದ ಹೃದಯ 
ಕಮಲದಲ್ಲಿರುವವನು ವಿಷ್ಣುವೇ ಆಗಿದ್ದಾನೆ. “ಲಿಂಗೈಃ ಸರ್ವೈರ್ಯತೋ &’ 
ಸತ್ಯಕಾಮತ್ವ,  ಅಪಹತಪಾಪ್ಪತ್ವಾದಿ ಲಿಂಗಗಳು ವಿಷ್ಣುವಿನಲ್ಲೇ ಅನ್ವಯವನ್ನು 
ಹೊಂದುತ್ತವೆ ಹೊರತು ಜೀವಾದಿಗಳಲ್ಲಿ ಅಲ್ಲ "ಹೃದಬ್ಬಗ ಏಕೋ ಜನಾರ್ದನಃ' 
ಹ )ದಯಕಮಲದಲ್ಲಿರುವ ಜನಾರ್ದನ ಮಾತ್ರ ಸಂಸಾರದಿಂದ ಮೋಚನೆ 


ಮಾಡುವವನು ಎಂದು ಅಭಿಪ್ರಾಯ. ಇದರಿಂದ ಜೀವ ಆಕಾಶಾದಿಗಳು 
ಪ್ರಸಕ್ತರಲ್ಲ ಎಂದು ಸ್ಪಷ್ಟವಾಗುವುದು. | 


II ಓಂ ಅನುಕೃತೇಸ್ತಸ್ಯ ಚ ಓಂ ॥ 1-3-22 II 


"ತದೇಶದಿತಿ ಮನ್ಯಂತೇಶನಿರ್ದೇಶ್ಯಂ ಪರಮಂ ಸುಖಂ ಕಥಂ ನು ತದ್‌ 
ವಿಜಾನೀಯಾಂ ಕಿಮು ಭಾತಿ ನ ಭಾತಿ ವಾ' ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ 
ಆನುಕೂಲ್ವೇನ ಗೃಹ್ಯಮಾಣನು ಎಷ್ಟುವೇ ಆಗಿದ್ದಾನೆ. ಏಕೆಂದರೆ ತಮೇವ 
ಭಾಂತಮನುಭಾತಿ ಸರ್ವಂ' ಎಂದು ಸೂರ್ಯಾದಿತೇಜಸುಗಳು ಆನೂಕೂಲ್ಯೇನ 
ಗೃಹ್ಯಮಾಣನಾದವನ ಅಧೀನವೆಂದು ಶ್ರುತವಾಗಿದೆ. "ತಮೇವ ಭಾಂತಮನುಭಾತಿ 
ಸರ್ವಂ, ನ ತತ್ರ ಸೂರ್ಯೋ ಭಾತಿ' ಮುಂತಾದ ಶ್ರುತಿಗಳಲ್ಲಿ ಹೇಳಲ್ಪಟ್ಟ 
ತೇಜೋನಿಯಾಮಕತ್ವ ಸರ್ವಪ್ರಕಾಶತ್ವ, ಸೂರ್ಯಾದ್ಯಪ್ರಕಾಶ್ಯತ್ವ ಇವೆಲ್ಲವೂ 
ಎಷ್ಟುಲಿಂಗಗಳಾಗಿವೆ. 


ಅಣುಭಾಷ್ಯಮ್‌ 21 


ಅಣುಭಾಷ್ಯ:- "ಸೂರ್ಯಾದಿಭಾಸಕಃ' 
ಸೂರ್ಯಾದಿತೇಜಸನ್ನು ಪ್ರಕಾಶಗೊಳಿಸುವವನು ವಿಷ್ಣುವೇ. 
ವಾಮನಾಧಿಕರಣ 


II ಓಂ ಶಬ್ದಾದೇವ ಪ್ರಮಿತಃ ಓಂ I 1-3-24 


""ಅಂಗುಷ್ಠಮಾತ್ರಃ ಪುರುಷಃ ಮಧ್ಯ ಆತ್ಮನಿ ತಿಷ್ಠತಿ । ಈಶಾನಃ'' ಎಂದು 
ಹೇಳಿ ಅನಂತರ ""ಊರ್ಧಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ | ಮಧ್ಯೇ 
ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೇ'' ಎಂದು ಈಶಾನನೇ ಜಿಜ್ಞಾಸ್ಕ 
ಎಂಬುದು ಸಮಂಜಸವಲ್ಲ - ಎಂಬ ಆಕ್ಷೇಪವನ್ನು ಪರಿಹರಿಸಲು ಈ ಅಧಿಕರಣವು 
ಪ್ರವೃತ್ತವಾಗಿದೆ. 


ಆ EE EE 
ಅಣುಭಾಷ್ಯ:- 'ಪ್ರಾಣಪ್ರೇರಕಃ 


ಊರ್ಧಂ ಪ್ರಾಣಂ ಎಂಬ ವಾಕ್ಯದಲ್ಲಿ ಶ್ರುತನಾದ ಪ್ರಾಣಾಪಾನಾದಿ 
ವಾಯುಗಳ ವ್ಯವಸ್ಥಾಪಕ ವಿಷ್ಣುವೇ ಹೊರತು ಮುಖ್ಯಪ್ರಾಣನಲ್ಲ ಪ್ರಾಣನಿಗೂ 
ಪ್ರೇರಕ ವಿಷ್ಣುವೇ. ಜಿಜ್ಞಾಸ್ಯನೆಂದು ಹೇಳಲ್ಪಟ್ಟವನು ವಿಷ್ಣುವೇ ಆಗಿದ್ದಾನೆ. 
ಪ್ರೇರಕತ್ವವು ಮುಖ್ಯಪ್ರಾ ಣನಲ್ಲಿಯೂ aÙ. ಆದ್ದರಿಂದ ಈಶಾನಶಬ್ದವು 
ಮುಖ್ಯಪ್ರಾಣವಾಚಕವೆಂದು ಪ್ರತೀತವಾಗುತ್ತಿದೆ. ಆದರೆ ಈಶಾನಶಬ್ದ ಅದಕ್ಕೆ, 
ಎಶೇಷಣವಾಗಿ ಹೇಳಲ್ಪಟ್ಟಿರುವ ಎಲ್ಲಾ ಶಬ್ದಗಳೂ ವಿಷ್ಣುವಾಚಕವೇ ಆಗಿವೆ. 
'ಲಿಂಗೈರ್ಯುತಃ' ಎಂದು ಅಣುಭಾಷ್ಯದಲ್ಲಿ ಹೇಳಲ್ಪಟ್ಟ ಲಿಂಗಶಬ್ದವು ಶ್ರುತಿಗೂ 
ಉಪಲಕ್ಷಣವಾಗಿದೆ. ""ಮಧ್ಯೇ ವಾಮನಮಾಸೀನಮ್‌'' ಎಂಬ ಪ್ರಸಿದ್ದವಾಮನ 
ಶ್ರುತಿಯಿಂದ, ""ಈಶಾನೋ ಭೂತಭವ್ಯಸ್ಯ'' ಎಂಬಲ್ಲಿ ಹೇಳಲ್ಪಟ್ಟ ಭೂತಭವ್ಯ 
ಈಶಿತೃತ್ವ ವಿಶ್ವೇದೇವೋಪಾಸ್ಯತ್ವ, ವಿಮುಚ್ಯತೇ ಎಂಬಲ್ಲಿ ಶ್ರುತವಾದ ಮೋಚಕತ್ವ 
"ಇತರೇಣ ತು ಜೀವಂತಿ'' ಎಂಬಲ್ಲಿ ಹೇಳಲ್ಪಟ್ಟ ಸರ್ವಜೀವನದತ್ವ ಇವೇ 
ಮುಂತಾದ ಲಿಂಗಗಳು ವೈಷ್ಣವ ಲಿಂಗಗಳಾಗಿವೆ. ಸೂತ್ರದಲ್ಲಿ "ಶಬ್ದಾದೇವ' ಎಂದು 
ಪ್ರಮಾಣವನ್ನು ಹೇಳಿದ್ದರೂ ಶಬ್ದಾದೇವ ಎಂಬುದು ಉಪಲಕ್ಷಣ ಎಂದು 
ಸೂಚಿಸಲು ಲಿಂಗಗಳನ್ನು ಹೇಳಿದ್ದಾರೆ. 


22 ಅಣುಭಾಷ್ಯಮ್‌ 


ಈಶಾನ್‌-ಮುಖ್ಯಪ್ರಾ ಣಾದಿಗಳನ್ನು, ಅನತಿ-ಪ್ರೇರಿಸುತ್ತಾನೆ ಎಂದು 
ಯೋಗದಿಂದ ವಿಷ್ಣುವಾಚಕವೆಂದು ತೋರಿಸಲು ಪ್ರಾಣಪ್ರೇರಕ ಎಂದಿದ್ದಾರೆ. 


ದೇವತಾಧಿಕರಣ 


I] ಓಂ ತದುಪರ್ಯಪಿ ಬಾದರಾಯಣ: ಸಂಭವಾತ್‌ ಓಂ 11 1-3-26 II 


"ವೇದವಿದ್ಯಾಧಿಕಾರ ಪ್ರಯೋಜಕವಾದದ್ದು ಫಲದ ಅಪೇಕ್ಷೆ. ಇದು 
ದೇವತೆಗಳಿಗಿಲ್ಲವಾದ್ದರಿಂದ ವೇದವಿದ್ಯಾಧಿಕಾರವಿಲ್ಲ ಎನ್ನಬಾರದು. ಯೋಗ್ಯರಾದ 
ಮನುಷ್ಯರಿಗೆ ವಿದ್ಯಾಕರ್ಮಗಳಿಂದ ದೇವತಾಪದವಿಯು ಪ್ರಾಪ್ತವಾಗುತ್ತದೆ. ಆ 
ಪದವಿಯೂ ಸಹ ಅನಿತ್ಯವಾದ್ದರಿಂದ ದೇವತೆಗಳಿಗೂ ನಿತ್ಯಫಲದ ಅಪೇಕ್ಷೆ 
ಇರುವುದರಿಂದ ವೇದವಿದ್ಯಾಧಿಕಾರವಿರುತ್ತದೆ. ಅಧಿಕಾರೋಪಯೋಗಿಯಾದ 
ವಿಶಿಷ್ಠಬುಧ್ಯಾದಿಗಳು ದೇವತೆಗಳಲ್ಲಿಯೂ ಇದೆ ಎಂದು ಬಾದರಾಯಣರು 
ಅಭಿಪ್ರಾಯಪಡುತ್ತಾರೆ. ಮನುಷ್ಯರಾಗಿದ್ದಾಗ ಮಾತ್ರ ಅರ್ಥಿತ್ಸವಲ್ಲ ಎಂಬ 
ಅರ್ಥದಲ್ಲಿ "ಅಪಿ"ಶಬ್ದವಿದೆ. 


ಅಣುಭಾಷ್ಯ:- "ದೈವತೈರಪಿ' 


ದೇವತೆಗಳಿಂದಲೂ ಸಹ ವೇದದಿಂದ ಎಷ್ಟುವು ಜ್ನೇಯನಾಗಿದ್ದಾನೆ. 
ಮನುಷ್ಯರಾಗಿದ್ದಾಗ ಮಾತ್ರವಲ್ಲದೆ ದೇವತೆಗಳಾದ ನಂತರವೂ ವೇದದಿಂದ 
ಬ್ರಹ್ಮನನ್ನು ತಿಳಿಯಬೇಕು ಎಂದು "ಅಪಿ'ಶಬ್ದದಿಂದ ತಿಳಿಸಿದ್ದಾರೆ. 
ದೇವತಾಪದವಿಯಲ್ಲಿ ಅನೇಕದೇವತೆಗಳು ಹಿಂದೆ ಬಂದಿದ್ದಾರೆ. ಮುಂದೆಯೂ 
ಬರುತ್ತಾರೆ. ಈ ಎಲ್ಲ ದೇವತೆಗಳಿಂದಲೂ ಅವನು ಜ್ಞೇಯನೆಂದು "ದೈವತೈಃ' 
ಎಂಬ ಬಹುವಚನದಿಂದ ಸೂಚಿಸಿದ್ದಾರೆ. 


ಅಪಶೂದ್ರಾಧಿಕರಣ 


I] ಓಂ BOND, ತದನಾದರಶ್ರವಣಾತ್‌ ತದಾದ್ರವಣಾತ್‌ ಸೂಚ್ಯತೇ bo 
ಓಂ II 1-3-34 II 


ವೇದಾಧ್ಯಯನವು ಸಂಸ್ಕಾರಸಾಪೇಕ್ಷ.. ಶೂದ್ರರು ಸಂಸ್ಕಾರರಹಿತರು. 


ಅಣುಭಾಷ್ಯಮ್‌ 23 


ಆದ್ದರಿಂದ ಶೂದ್ರರಿಗೆ ವೇದವಿದ್ಯಾಧಿಕಾರವಿಲ್ಲ ಹಾಗಾದರೆ "ಕಥಂ ತರ್ಹಿ 
ಶೂದ್ರ...' ಎಂಬ ಶ್ರುತಿಯಲ್ಲಿ ಈ ರೀತಿ ಸಂಬೋಧಿತನಾದ ಶೂದ್ರನಾದ 
ಪೌತ್ರಾಯಣನಿಗೆ ವೇದವಿದ್ಯಾಧಿಕಾರವಾದರೂ ಹೇಗೆ? ಪೌತ್ರಾಯಣನೂ 
ಶೂದ್ರನೇ ಅಲ್ಲ ಹಂಸಕೃತವಾದ ಅನಾದರವನ್ನು ಕೇಳಿದ ರಾಜ ಪೌತ್ರಾಯಣನು 
ಶೋಕದಿಂದ ತತ್ತ ಜ್ಞಾನಕ್ಕಾಗಿ ಓಡಿಬಂದ. ಹೀಗೆ ಶೋಕದಿಂದ 
ಆದ್ರವಣ-ಗುರುಗಳಾದ ರೈಕ್ಷರಲ್ಲಿ ಧಾವಿಸಿದ್ದರಿಂದ ಶೂದ್ರನೆಂದು ಸಂಬೋಧಿ 
SMB ಹೊರತು ವರ್ಣದಿಂದ ಶೂದ್ರನಲ್ಲ, ರಾಜನಿಗೆ ಚೈತ್ರರಥವೂ ಇರುವುದು 
ಶ್ರುತವಾಗಿರುವುದರಿಂದ ಪೌತ್ರಾಯಣನು ಕ್ಷತ್ರಿಯನೆಂದು ತಿಳಿಯುತ್ತದೆ. 


ಅಣುಭಾಷ್ಯ:- “ಜ್ಞೇಯೋ ನ ವೇದೈಃ ಶೂದ್ರಾದ್ಯೆ 3 


ಶೂದ್ರರು, ವರ್ಣಬಾಹ್ಯರು, ಸಾಧಾರಣಸ್ತೀಯರು ಇವರಿಗೆ ವೇದಗಳಿಂದ 
ವಿಷ್ಣುವು ಜ್ಞೇಯನಲ್ಲ ನಿಷೇಧ ಶ್ರುತಿಯಲ್ಲಿ ALIY ಇಲ್ಲದಿರುವುದರಿಂದ 
ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರವಿದೆ ಎಂದು ತಿಳಿಯುತ್ತದೆ. 


ಕಂಪನಾಧಿಕರಣ 


11 ಓಂ ಕಂಪನಾತ್‌ ಓಂ I 1-3-39 II 


| "ಏಜತಿ...' ಎಂದು ಶ್ರುತಿಯಲ್ಲಿ ಸಮಗ್ರಜಗತ್ತಿನ ಚೇಷ್ನಕತ್ತರೂಪವಾದ 
ನಿರವಕಾಶಲಿಂಗವು ಶ್ರುತವಾಗಿರುವುದರಿಂದ "ವಜ್ರ "ಶಬ್ದವಾಚ್ಯನು ವಿಷ್ಣುವೇ 
ಆಗಿದ್ದಾನೆ. “ಯ ಏತದ್‌ ವಿದುಃ ಅಮೃತಾಸ್ತೇ ಭವಂತಿ' ಎಂದು ವಜ್ರಜ್ಞಾನದಿಂದ 
ಮೋಕ್ಷವೂ ಶ್ರುತವಾಗಿದೆ. “ವರ್ಜನಾತ್‌ ವಜ್ರಮುಚ್ಯತೇ' ಎಂಬ ವಚನದಂತೆ 
ವಜ್ರಶ್ರುತಿಯು ಸಾವಕಾಶವಾಗಿದೆ. ಆದ್ದರಿಂದ "ಮಹದ್ಭಯಂ ವಜ್ರಮುದ್ಯತಂ' 
ಎಂಬ ಶ್ರುತಿಯಲ್ಲಿ ಶ್ರುತವಾದ ವಜ್ರವೆಂದರೆ ವಜ್ರಾಯುಧವಲ್ಲ ವಿಷ್ಣುವೇ. 


ಅಣುಭಾಷ್ಯ:- "ಕಂಪಕಃ' 


ಸಮಗ್ರ ಜಗತ್ತಿನ ಚೇಷ್ಟಕನು ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ ವಿಷ್ಣುವೇ 
ವಜ್ರಶಬ್ದವಾಚ್ಯನಾದವನು. "ಯದಿದಂ ಸರ್ವಂ ಪ್ರಾಣೇ ಸ್ಥಿತಂ ಪ್ರಾಣಾದೇಜತಿ 
ಚ' ಎಂಬ ಈ ಶ್ರುತಿಯು ಪ್ರಾಣನಾಮಕನಾದ ಪರಮಾತ್ಮನನ್ನು ಜಗತ್ತು 


24 ಅಣುಭಾಷ್ಯ ಮ್‌ 


ಆಶ್ರಯಿಸಿದೆ, ಅವನಿಂದಲೇ ಈ ಜಗತ್ತು ಚಲಿಸುತ್ತಿದೆ ಎಂದು ಜಗಚ್ಜೇಷ್ಠಕತ್ವವನ್ನು 
ಹೇಳುತ್ತಿದೆ. ಇದು ಎಷ್ಟುಲಿಂಗವಾಗಿದೆ. ಹೀಗೆಯೇ ಉದ್ಯತ, ಮಹದ್ಧಯ, 
ಪ್ರಾಣಾದಿ ಸರ್ವಶಬ್ದಗಳೂ ಮುಖ್ಯವೃತ್ತಿಯಿಂದ ಪರಮಾತ್ಮನನ್ನೇ ಹೇಳುತ್ತಿವೆ. 


ಜ್ಯೋತಿರಧಿಕರ ಣ 


Il ಓಂ ಜ್ಯೋತಿರ್ದರ್ಶನಾತ್‌ ಓಂ I 1-3-40 II 
"ಯೋತ5ಯಂ ವಿಜ್ಞಾನಮಯಃ ಪ್ರಾಣೇಷು ಹೃದ್ಯಂಶರ್ಜೋತಿಃ ಪುರುಷಃ 
ಉಭೌ ಲೋಕಾವನುಸಂಚರತಿ' ಎಂಬ ಶ್ರುತಿಯಲ್ಲಿರುವ ಜ್ಯೋತಿಃಶಬ್ದವು 
ಎಷ್ಟುವನ್ನೇ ಹೇಳುತ್ತದೆ. “ವಿಷ್ಣುರೇವ ಜ್ಯೋತಿಃ ವಿಷ್ಣುರೇವಾತ್ಮಾ ವಿಷ್ಣುರೇವ ಬ್ರಹ್ಮ' 
ಎಂದು ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. 


ಅಣುಭಾಷ್ಯ:- ‘SORTS 
ಇದರ ಸಾರವನ್ನೂ "ಕಂಪಕಃ' ಎಂಬ ಪದದಿಂದಲೇ ಸಂಗ್ರಹಿಸಿದ್ದಾರೆ. 
"ಕಂಪಕಃ ಜನಾರ್ದನಃ' ಜೀವರನ್ನು ಸಂಚಾರಮಾಡಿಸುವವನು. ಆದಿತ್ಯಾದಿಗಳು 
ಅಸ್ತಂಗತರಾದಾಗ ಜ್ಞಾನಪ್ರದರಾಗುವುದಿಲ್ಲ ಉದಯಾಸ್ತಮಯಾದಿಶೂನ್ಯನಾದ 
ಪರಮಾತ್ಮನೇ ಜೀವರಿಗೆ ಜ್ಞಾನವನ್ನು ನೀಡುವುದರಿಂದ ಜ್ಯೋತಿಃಪದದಿಂದ 
ವಾಚ್ಯನಾಗಿದ್ದಾನೆ. 
ಆಕಾಶಾಧಿಕರಣ 


II ಒಂ ಆಕಾಶೋಶರ್ಥಾಂತರತ್ವಾದಿವ್ಯಪದೇಶಾತ್‌ ಓಂ II 1-3-41 1 


"ಆಕಾಶೋ ವೆ j ನಾಮ ನಾಮರೂಪಯೋಃ ನಿರ್ವಹಿತಾ, ತೇ ಯದಂತರಾ 
ತದ್‌ ಬ್ರಹ್ಮ ತದಮೃತಮ್‌' ಎಂಬ ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವ ಆಕಾಶವೆಂದರೆ 
ಪ್ರಸಿದ್ಧಾಕಾಶವಲ್ಲ ಏಕೆಂದರೆ ಆಕಾಶಕ್ಕೆ ನಾಮರೂಪರಾಹಿತ್ಯರೂಪವಾದ 
ವೈಲಕ್ಷಣ್ಯವು ಶ್ರುತವಾಗಿದೆ. “ತದ್‌ WR’ ಎಂದು ಬ್ರಹ್ನತ್ನವೂ ಶ್ರುತವಾಗಿದೆ. 
ಆದ್ದರಿಂದ ಅಕಾಶಶಬ್ದವಾಚ್ಯನಾದವನು ಎಷ್ಟುವೇ ಆಗಿದ್ದಾನೆ. 


ಅಣುಭಾಷ್ಯ:- "ಅನ್ಯಶ್ನ' 


ಅಣುಭಾಷ್ಯಮ್‌ | 25 


'ಅನ್ಯ' ಎಂದರೆ ವಿಲಕ್ಷಣ. "ತೇ ಯದಂತರಾ' ಎಂದು ಪ್ರಸಿದ್ಧವಾದ 
ಆಕಾಶಕ್ಕಿಂತ ನಾಮರೂಪರಾಹಿತ್ಯರೂಪವೈಲಕ್ಷಣ್ಯವು ವಿಷ್ಣುವಿನಲ್ಲಿ ತೋರಿಸಲ್ಪಟ್ಟಿದೆ. 
ಅಥವಾ "ಖವತ್‌' ಎಂಬುದರಿಂದ ಈ ಅಧಿಕರಣವು ಸಂಗ ಹೀತವಾಗಿದೆ ಎಂದೂ 
ಹೇಳಬಹುದು. "ಆಕಾಶ ಇತಿ ಹೋವಾಚ' ಎಂಬಲ್ಲಿರುವ ಆಕಾಶಶಬ್ದವು ಯಾವ 
ರೀತಿ ವಿಷ್ಣುವಾಚಕವಾಗಿದೆಯೋ ಅದರಂತೆ "ಆಕಾಶೋ ವೈ ನಾಮ' ಎಂಬಲ್ಲಿಯೂ 
ಆಕಾಶಶಬ್ದವು ವಿಷ್ಣುವಾಚಕವೇ ಆಗಿದೆ. ಏಕೆಂದರೆ ಶ್ರುತಿಯಲ್ಲಿ ಪ್ರಾಕೃತನಾಮ 
ರೂಪವುಳ್ಳ ಆಕಾಶಕ್ಕಿಂತಲೂ ಬೇರೆಯಾದ ಅಮೃತತ್ವ ನಾಮರೂಪರಾಹಿತ್ಯ ಎಂಬ 
ಧರ್ಮಗಳನ್ನು ಹೇಳಲಾಗಿದೆ. 


WII sQuoeo 
|1 ಓಂ ಸುಷುಪ್ರು POSH, CUE CHCA ಓಂ II 1-3-42 II- 


"ಸ ಯತ್ತತ್ರ ಕಿಂಚಿತ್‌ ಪಶ್ಯತ್ಯನನ್ಹಾಗತಸ್ತೇನ ಭವತಿ' ಎಂಬಲ್ಲಿ ಹೇಳಿರುವ 
ATW ODA, 3) ವಿಷ್ಣುವೇ, ಜೀವನಲ್ಲ ಏಕೆಂದರೆ "ಅಸಂಗೋ ಹ್ಯಯಂ 
ಪುರುಷಃ' ಎಂದು ಅಸಂಗತ್ಸರೂಪವಾದ ವಿಷ್ಣುಲಿಂಗವು ಶ್ರುತವಾಗಿದೆ. 
ಜೀವಬ್ರಹ್ಮರಿಗೆ ಅಭೇದವಿರುವುದರಿಂದ ಜೀವನಿಗೂ ಅಸಂಗತ್ತವಿದೆ ಎನ್ನುವುದು 
ಸಮಂಜಸವಲ್ಲ. "ಪ್ರಾಜ್ಞೇನಾತ್ಮನಾ ಸಂಪರಿಷ್ಷಃ". "ಪ್ರಾಜ್ಞೇನಾತ್ಮನಾ5ನ್ಹಾರೂಢಃ' 
ಎಂಬುದಾಗಿ ಸುಷುಪ್ತಿ ಹಾಗು ಉತ್ಪಾಂತಿಪ್ರಕರಣಗಳಲ್ಲಿ ಜೀವ-ಬ್ರಹ್ಮರಿಗೆ ಭೇದವೇ 
ಹೇಳಲ್ಪಟ್ಟಿದೆ. | | 


ಅಣುಭಾಷ್ಯ:- ‘ ಅನ್ಯಶ ಜೀವತಃ' 
ಚ 


ಜೀವತಃ ಅನ್ಯಶ್ಚ ಜನಾರ್ದನಃ. ಜೀವರಿಂದ ಭಿನ್ನನಾಗಿದ್ದಾನೆ ಜನಾರ್ದನ. 
'ಅನನ್ನಾಗತಸ್ತೇನ' ಎಂಬಲ್ಲಿ  ಪರಮಾತ್ನನಿಗೆ ಸ್ವಪ್ನದರ್ಶನದಿಂದಾಗುವ 
ವಿಕಾರರಾಹಿತ್ಯರೂಪ ಅಸಂಗತ್ವವು ಹೇಳಲ್ಪಟ್ಟಿದೆ. "ಅನನ್ಹಾಗತಂ ಪುಣ್ಯನ' 
ಎಂಬುದರಿಂದ ಪುಣ್ಯಪಾಪ ಅಲೇಪವು ಹೇಳಲ್ಪಟ್ಟಿದೆ. ಇದೆಲ್ಲವೂ ವಿಷ್ಣುವಿನ 
ಲಿಂಗಗಳಾಗಿವೆ. ಆದ್ದರಿಂದ ಜೀವನಿಂದ ಅತ್ಯಂತಭಿನ್ನನಾದ ಪರಮಾತ್ಮನೇ ದ್ರವತಿ 
ಸಂಪತ್ಸ್ಯತಿ ಇತ್ಯಾದಿ ಪದಗಳಿಂದ ವಾಚ್ಯನಾಗಿದ್ದಾನೆ. | 


26 ಅಣುಭಾಷ್ಯಮ್‌ 
ಬ್ರಾಹ್ಮಣಾಧಿಕರಣ 


11 ಓಂ ಪತ್ಯಾದಿಶಬ್ದೇಭ್ಯಃ ಓಂ 11 1-3-43 1 


"ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ' ಎಂಬಲ್ಲಿ ಶ್ರುತವಾದ ಬ್ರಾ ಹ್ಮಣಶಬ್ದವು 
ವಿಷ್ಣುವಾಚಕವಾಗಿದೆ. ಏಕೆಂದರೆ, ಆ ಪ್ರಕರಣದಲ್ಲಿ "ಸರ್ವಸ್ಯ ವಶೀ 
ಸರ್ವಸ್ಯೇಶಾನಃ ಸರ್ವಸ್ಯಾಧಿಪತಿಃ, ಏಷ ಸರ್ವೇಶ್ವರಃ' ಎಂದು ಸರ್ವಾಧಿಪತಿತ್ತಾದಿ 
ವಿಷ್ಣುಧರ್ಮಗಳು ಶ್ರುತವಾಗಿವೆ. 


ಅಣುಭಾಷ್ಯ:- “ಪತಿತ್ವಾದಿಗುಣ್ಣೆರ್ಯುಕ್ತಃ' 


ಭಾವಾರ್ಥ:- ಬ್ರಾಹ್ಮಣಶಬ್ದವು ಚತುರ್ಮುಖನಲ್ಲಿ ರೂಢವಾಗಿದ್ದರೂ 
ಮಹಾಯೋಗ ಮತ್ತು ವಿದ್ದದ್ರೂಢಿಯಿಂದ ಬ್ರಾಹ್ಮಣ, ಅಜ ಮುಂತಾದ ಶಬ್ದಗಳು 
ಎಷ್ಟುವಾಚಕಗಳಾಗಿವೆ. ಬ್ರಹ್ಮಣಾ = ವೇದದಿಂದ, ಅಣ್ಯತೇ = ತಿಳಿಯಲ್ಪಡುತ್ತಾನೆ 


ಅಥವಾ ಹೊಂದಲ್ಲಡುತ್ತಾನೆ. ಹೀಗೆ ಯೋಗವೃತ್ತಿಯಿಂದ ಬ್ರಾಹ್ನಣಶಬ್ದವು 
ಎಷ್ಟುವಾಚಕವೇ ಆಗಿದೆ. 


ಅಣುಭಾಷ್ಯ:- SONZ, ಚ ವಾಚಕೈಃ | ಮುಖ್ಯತಃ ಸರ್ವಶಬೆ ಆಶೆ 
Q 23 
ವಾಚ್ಯ ಏಕೋ ಜನಾರ್ದನ: || 


ರುದ್ರ-ವಾಯುಗಳಿಂದ ಆರಂಭಿಸಿ ಚತುರ್ಮುಖಬ್ರಹ್ಮದೇವರಪರ್ಯಂತ 
ಅವರುಗಳಲ್ಲಿ ಪ್ರಸಿದ್ದವಾದ ಎಲ್ಲ ಶಬ್ದಗಳಿಂದಲೂ ಮುಖ್ಯವೃತ್ತಿಯಿಂದ 
ವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ. ಅನ್ಯತ್ರ = ರುದ್ರವಾಯ್ದಾದಿಗಳಿಂದ 
ಇತರತ್ರ ಅಜಗಜಾದಿಗಳಿಂದಾರಂಭಿಸಿ. ಘಟಲೋಷ್ಟಾಂತ ವಸ್ತುಗಳವರೆಗೆ 
ಆಯಾಯಾ ವಸ್ತುಗಳ ವಾಚಕವೆಂದು ಲೋಕಸಿದ್ದವಾದ ನಾಮಲಿಂಗಾತ್ಮಕ ಎಲ್ಲ 
ಶಬ್ದಗಳಿಂದಲೂ ವಿಷ್ಣು ಒಬ್ಬನೇ ಮುಖ್ಯವೃತ್ತಿಯಿಂದ ವಾಚ್ಯನಾಗಿದ್ದಾನೆ. 


ಳ್ಳಿ ಳ್ಳಿ ho 


ಚತುರ್ಥ ಪಾದ 


ಈ ಪಾದದಲ್ಲಿ ಶ್ರುತಿಲಿಂಗಾದಿಗಳಿಂದ ಅನ್ಯತ್ರೆ ವ ಪ್ರಸಿದ್ಧವಾದ ನಾಮಾತ್ಮಕ 
ಮತ್ತು ಲಿಂಗಾತ್ಮಕ ಶಬ್ದಗಳ ಸಮನ್ಹಯವನ್ನು ತೋರಿಸುತ್ತಾರೆ. 


ಅಣುಭಾಷ್ಯಮ್‌ 27 
ಆನುಮಾನಿಕಾಧಿಕರಣಮ್‌ 


11 ಓಂ ಆನುಮಾನಿಕಮಪ್ಯೇಕೇಷಾಮಿತಿ ಚೇನ್ನ 
ಶರೀರರೂಪಕವಿನ್ಯಸ್ತಗೃಹೀತೇಃ ದರ್ಶಯತಿ ಚ ಓಂ ॥ 1-4-1 1 


'ಅವ್ಯಕ್ತಾತ್‌ ಪುರುಷಃ ಪರಃ", "ಜೀವಾ ಏವ ತು ದುಃಖಿನಃ' ಮುಂತಾದ 
ವಾಕ್ಯಗಳಲ್ಲಿ ಹೇಳಲ್ಪಟ್ಟಿರುವ ಜೀವ, ಅವ್ಯಕ್ತ, ಬದ್ಧ ಮೊದಲಾದ ಶಬ್ದಗಳು 
ಅನುಮಾನಸಿದ್ಧವಾದ ಪ್ರಕೃತ್ಯಾದಿಗಳನ್ನು ಪರಮಮುಖ್ಯವೃತ್ತಿಯಿಂದ ಹೇಳುವು 
ದಿಲ್ಲ ಅವೆಲ್ಲವೂ ಪರಮಮುಖ್ಯವೃತ್ತಿಯಿಂದ ವಿಷ್ಣುವನ್ನೇ ಪ್ರತಿಪಾದಿಸುತ್ತಿವೆ. 
ಪ್ರಧಾನಾದಿಗಳಲ್ಲಿ ವಿಷ್ಣುವಿನ . ಸಂಬಂಧವಿರುವುದರಿಂದ ಪ್ರಧಾನಾದಿಗಳಲ್ಲೂ 
ಅವ್ಯಕ್ತಾದಿ ಶಬ್ದಪ್ರಯೋಗವಿದೆ. ಆದರೆ ಅವ್ಯಕ್ಕಾದಿಶಬ್ದಗಳ ಪ್ರವೃತ್ತಿನಿಮಿತ್ತದ 
ಸ್ವಾಮಿತ್ವವು ಪರಮಾತ್ಮನಲ್ಲಿದೆ. ಅಂದರೆ ಬಂಧನ-ದುಃಖಾದಿಗಳೆಲ್ಲವೂ ಭಗವಂತನ 
ಅಧೀನವಾಗಿವೆ. ಆದಕಾರಣ ಆಯಾ ಶಬ್ದಗಳಿಂದ ಎಷ್ಟುವೇ ವಾಚ್ಯನಾಗುವನು. 


ಅಣುಭಾಷ್ಯ:- "ಅನ್ಯತ್ರ ನಿಯತೈಃ' 


ಭಾವಾರ್ಥ:- ಈ ವಾಕ್ಯವು ಈ ಪಾದದ ಎಲ್ಲ ಅಧಿಕರಣಗಳಲ್ಲೂ 
ಅನ್ವಯವನ್ನು ಹೊಂದಿದೆ. ಇತರಸ್ಥಳದಲ್ಲಿಯೇ ಪ್ರಸಿದ್ಧವಾದ ಶಬ್ದಗಳಿಂದ 
ಪರಮಮುಖ್ಯವೃತ್ತಿಯಿಂದ ವಿಷ್ಣುವೇ ವಾಚ್ಯನಾಗಿದ್ದಾನ. 

ಅಣುಭಾಷ್ಯ:- “ಅವ್ಯಕ್ತಃ' 

"ಅವ್ಯಕ್ಟೋಠಕ್ಷರ ಉಚ್ಯತೇ', "ನಾಮಾನಿ ಸರ್ವಾಣಿ ಯಮಾವಿಶಂತಿ' 
ಇತ್ಯಾದಿ ಪ್ರಮಾಣಗಳಿಂದ ಅವ್ಯಕ್ತಾದಿಶಬ್ದಗಳು ವಿಷ್ಣುವಾಚಕಗಳೇ ಆಗಿವೆ ಎಂದು 
ಸಿದ್ದವಾಗುತ್ತದೆ. ಅವ್ಯಕ್ತಾದಿಶಬ್ದಗಳ ಪ್ರವೃತ್ತಿನಿಮಿತ್ತಗಳಾದ ಸೂಕ್ಷ್ಮತ್ನಾದಿಗಳು 
ಎಷ್ಟುವಿನಲ್ಲೇ ಇವೆ. ಆದಕಾರಣ ಮುಖ್ಯವೃತ್ತಿಯಿಂದ ವಿಷ್ಣುವೇ ಆ ಶಬ್ದಗಳಿಂದ 
ವಾಚ್ಯನಾಗಿರುವನು. ಚಮಸಶಬ್ದವು ಸೋಮಪಾತ್ರದಲ್ಲಿ ಪ್ರಸಿದ್ಧವಾಗಿದ್ದರೂ 
ಮುಖ್ಯವೃತ್ತಿಯಿಂದ ಶಿರೋವಾಚಿಯಾಗುತ್ತದೆ. ಅದೇರೀತಿ ಅವ್ಯಕ್ತಾದಿಶಬ್ದಗಳೂ 
ಅನ್ಯತ್ರ ಪ್ರಸಿದ್ಧವಾಗಿದ್ದರೂ ಶ್ರುತಿಸಿದ್ದನಾದ ವಿಷ್ಣುವನ್ನೇ ಹೇಳುತ್ತದೆ. ಇದನ್ನು 


3 Q ದ 
ಶಬ್ದೆ ys ಎಂಬುದರಿಂದ ಆಚಾರ್ಯರು ತೋರಿಸಿದ್ದಾರೆ. 


28 ಅಣುಭಾಷ್ಯಮ್‌ 
ಜ್ಯೋತಿರುಪಕ್ರಮಾಧಿಕರಣ 
|| ಜ್ಯೋತಿರುಪಕ್ರಮಾತ್ತು ತಥಾ ಹೃಧೀಯತ ಏಕೇ ಓಂ 11 1-4-10 11 


"ಜ್ಯೋತಿಷಾ ಯಜೇತ' ಮುಂತಾದ ವಾಕ್ಯಗಳಲ್ಲಿ ಹೇಳಲ್ಪಟ್ಟ ಜ್ಯೋತಿರಾದಿ 
ಗಳು ಪರಮಮುಖ್ಯವೃತ್ತಿಯಿಂದ ವಿಷ್ಣುವೇ ಹೊರತು ಕರ್ಮಮುಂತಾದವು 
ಗಳಲ್ಲ. ಏಕೆಂದರೆ ಕೆಲವು ಶಾಖಿಗಳು ವಿಷ್ಣುವನ್ನು ಸರ್ವಶಬ್ದವಾಚ್ಯನೆಂದು 
ಪಠಿಸುತ್ತಾರೆ. "ಏಷ ಇಮಂ ಅಭ್ಯಾರ್ಚತ' ಎಂದು ಆರಂಭಿಸಿ "ತಾ ವಾ ಏತಾಃ 
ಸರ್ವಾ ಯಚಃ' ಎಂಬುದಾಗಿ ಸರ್ವಶಬ್ದವಾಚ್ಯತ್ತವನ್ನು ಸಮರ್ಥಿಸಲಾಗಿದೆ. 

ಅಣುಭಾಷ್ಯ:- "ಕರ್ಮವಾಕ್ಕೆ ಶ್ಚ ವಾಚ್ಯಃ' 

ಭಾವಾರ್ಥ:- ಕರ್ಮಪ್ರತಿಪಾದಕವಾದ. "ವಸಂತೇ ವಸಂತೇ ಜ್ಯೋತಿಷಾ 
ಯಜೇತ' ಮುಂತಾದ ವಾಕ್ಯಗಳಿಂದಲೂ ವಿಷ್ಣುವೇ ವಾಚ್ಯನಾಗಿದ್ದಾನೆ. 
ಕರ್ಮಾಂಗವಾದ ವಸ್ತುವನ್ನು ಬೋಧಿಸುವ ಸ್ರುಕ್‌-ಸ್ರುವಾದಿ ಪದಗಳಿಂದಲೂ, 
ಕ್ರಮ, ದೇಶ, ಕಾಲ, ಅಧಿಕಾರಿ ಮೊದಲಾದವುಗಳಿಗೆ ವಾಚಕಗಳಾದ 
ಶಬ್ದಗಳಿಂದಲೂ ಪರಮಮುಖ್ಯವೃತ್ತಿಯಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. 
ಇದನ್ನು ‘Wows, ಶ್ವ" ಎಂಬಲ್ಲಿರುವ "ಚ"ಶಬ್ದದಿಂದ ಸೂಚಿಸಿದ್ದಾರೆ. ತಾವಾ 
ಏತಾಃ ಸರ್ವಾ ಯಚಃ, ಸರ್ವೇ ವೇದಾಃ, ಸರ್ವೇ ಘೋಷಾ ಏಕೈವ ವ್ಯಾಹೃತಿಃ' 
ಮುಂತಾದ ಶ್ರುತಿಗಳು ವಿಷ್ಣುವಿಗೆ ಸರ್ವಶಬ್ದವಾಚ್ಯತ್ತವನ್ನು ತಿಳಿಸುತ್ತಿವೆ. 

ನ ಸಂಖ್ಯೋಪಸಂಗ್ರಹಾಧಿಕರಣ 
II ಓಂ ನ ಸಂಖ್ಯೋಪಸಂಗ್ರ ಹಾದಪಿ ನಾನಾಭಾವಾದತಿರೇಕಾಚ್ಚ 
ಓಂ Il 1-4-12 Il 

"ಯಸ್ಮಿನ್‌ ಪಂಚಪಂಚಜನಾಃ' ಎಂಬ ಶ್ರುತಿಯಲ್ಲಿರುವ ಪಂಚಜನಶಬ್ದವು 
ಪರಮಮುಖ್ಯವೃತ್ತಿಯಿಂದ ಎಷ್ಟುವಾಚಕವೇ ಆಗಿದೆ. ಪಂಚೇಂದ್ರಿಯಗಳನ್ನು ಆ 
ಶಬ್ದವು ಹೇಳುವುದಿಲ್ಲ. ವಿಷ್ಣುವೇ ಪ್ರತಿಶರೀರದಲ್ಲೂ ಪ್ರಾಣಾದಿಪಂಚಗಳ 
ನಿಯಮನಕ್ಕಾಗಿ ಬಹುರೂಪಗಳನ್ನು ಧರಿಸಿರುವನು. ಆದ್ದರಿಂದ ಬಹುವಚನಾಂತ 
ಶಬ್ದಗಳಿಂದ ವಾಚ್ಯೆನಾದರೂ ವಿರೋಧವಿಲ್ಲ "ಯಸ್ಮಿನ್‌ ಪಂಚಪಂಚಜನಾಃ' 


ಅಣುಭಾಷ್ಯಮ್‌ 29 


ಎಂಬಲ್ಲಿ ಆಧಾರ-ಆಧೇಯಭಾವವು ಶ್ರುತವಾಗಿದೆ. ಇದೂ ಬ್ರಹ್ಮನಲ್ಲಿ 
ವಿರುದ್ಧವಲ್ಲ ಏಕೆಂದರೆ, "ಯಸ್ಸಿನ್‌' ಎಂಬಲ್ಲಿ ಆಧಾರವಾಗಿ ಪ್ರತಿಪಾದಿತವಾದ 
ವಿಷ್ಣುವಿನ ರೂಪಕ್ಕಿಂತಲೂ “ಜನಾಃ' ಎಂಬಲ್ಲಿ ಆಧೇಯವಾಗಿ ಪ್ರತಿಪಾದಿತರೂಪವು 
ಬೇರೆಯಾಗಿದೆ. 


ಅಣುಭಾಷ್ಯ:- 'ಏಕೋತಮಿತಾತ್ಮಕಃ' 


ಭಾವಾರ್ಥ:- "ಪ್ರಾಣಸ್ಯ ಪ್ರಾಣಃ ಚಕ್ಷುಷಃ ways’ ಎಂಬ ಈ ಶ್ರುತಿಯು 
ಪ್ರಾಣಾದಿಗಳಲ್ಲಿ ಐದು ರೂಪದಿಂದ ಭಗವಂತನೇ ನಿಯಾಮಕನಾಗಿದ್ದಾನೆಂದು 
ಹೇಳುತ್ತಿದೆ. ಈ ನಿಯಾಮಕತ್ವವು ವಿಷ್ಣುವಿನ ಧರ್ಮವು. ಆದ್ದರಿಂದ ಪಂಚಜನ 
ಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ. ಆಧಾರಾಧೇಯಭಾವವು 
ಭಗವಂತನಿಗೆ . ರೂಪಬಹುತ್ನದಿಂದ ಯುಕ್ತವೆಂದು "ಅಮಿತಾತ್ಮಕಃ' ಎಂಬುದ 
ರಿಂದಲೇ ಸಮರ್ಥಿಸಿದ್ದಾರೆ.  ಶರೀರಾದಿಗಳಿಗೆ. ಆಧಾರಾಧೇಯಭಾವ 
ವಿರುವುದರಿಂದ ಅಯಾಯಾ ಭಗವಂತನ ರೂಪಗಳೂ ಆಧಾರಾಧೇಯಭಾವವನ್ನು 
ಹೊಂದಿದೆ. ಸ್ವಗತಭೇದರಹಿತವಾದರೂ ಪ್ರತಿಶರೀರದಲ್ಲೂ ಪ್ರಾಣಾದಿಪಂಚಜನರ 
ನಿಯಮನಕ್ಕಾಗಿ ಬಹುರೂಪಗಳನ್ನು ಧರಿಸಿರುವನು. ಹೀಗೆ ಒಬ್ಬನೇ ಆದ 
ವಿಷ್ಣುವಿನಲ್ಲಿ ADSG ಉಪಪನ್ನವಾಗುವುದರಿಂದ ಬಹುವಚನಾಂತಶಬ್ದ 
ಗಳಿಂದಲೂ ವಾಚ್ಯನಾಗುವನು. "ಅಮಿತರೂಪವಾನ್‌' ಎಂದು ಹೇಳದೇ 
"ಅಮಿತಾತ್ಮಕಃ' ಎಂದು ಹೇಳಿರುವುದರಿಂದ ಅವನಿಗೂ ಅವನ ರೂಪಾದಿಗಳಿಗೂ 
ಭೇದವಿಲ್ಲವೆಂದು ಸೂಚಿಸಿದ್ದಾರೆ. "ಅಮಿತಾತ್ಮಕಃ' ಎಂಬಲ್ಲಿ ಸುಖ ಎಂಬ 
ಅರ್ಥವುಳ್ಳ "ಕ"ಶಬ್ದದಿಂದ ಯಾವರೂಪದಲ್ಲೂ ದುಃಖಸರ್ಶವೇ ಇಲ್ಲ ಕೇವಲ 
ಸುಖರೂಪನಾದವನು ಎಂದು ತಿಳಿಸಿದ್ದಾರೆ. 


BONS ed ಚಾಕಾಶಾಧಿಕರಣಮ್‌ 
॥ ಓಂ ಕಾರಣತ್ತೇನ ಚಾಕಾಶಾದಿಷು ಯಥಾವ್ಯಪದಿಷ್ಟೋಕ್ತೇಃ ಓಂ I 
1-4-15 II | 
ಆಕಾಶ-ವಾಯು ಮುಂತಾದ ಶಬ್ದಗಳಿಂದ ಪರಮಾತ್ಮನೇ ವಾಚ್ಯನಾದರೆ 


30 | ಅಣುಭಾಷ್ಯಮ್‌ 


"ಆತ್ಮನ ಆಕಾಶಸ್ಪಂಭೂತಃ ಆಕಾಶಾದ್‌ ವಾಯುಃ' ಮುಂತಾದ ಶ್ರುತಿಗಳಿಂದ ಆತ್ಮ 
ಕಾರಣ ಹಾಗೂ ಅವನೇ ಕಾರ್ಯ ಎಂದಾಗಬೇಕಾಗುತ್ತದೆ ಎಂಬ ಆಕ್ಷೇಪವನ್ನು ಇಲ್ಲಿ 
ಪರಿಹರಿಸಿದ್ದಾರೆ. ಪರಮಾತ್ಮನು ಕಾರ್ಯ ಮತ್ತು ಕಾರಣ ಎರಡು ವಸ್ತುಗಳಲ್ಲೂ 
ತಾನೇ ಅಭಿವ್ಯಕ್ತನಾಗುತ್ತಾನೆ. "ಸ ಯೋಕತೋಶ್ರುತಃ' ಎಂಬ ಶ್ರುತಿಯಲ್ಲಿ 
ಅವಿದಿತತ್ವಾದಿಪ್ರಕಾರದಿಂದ ಹೇಳಲ್ಪಟ್ಟ ಪರಮಾತ್ಮನೇ "ಯೋ ವಾಯೌ ತಿಷ್ಕನ್‌ 
ಯ ಆಕಾಶೇ ತಿಷ್ಕನ್‌' ಎಂದು ಆಕಾಶಾದಿಗಳಲ್ಲಿ ಇರುವನೆಂದು ಹೇಳಲ್ಪಟ್ಟಿದ್ದಾನೆ. 


ಆದ್ದರಿಂದ ಆಕಾಶ-ವಾಯು ಮುಂತಾದ ಶಬ್ದಗಳು ಪರಮಮುಖ್ಯವ ವ್ರತ್ತಿಯಿಂದ 
ಎಷ್ಟುಬೋಧಕವೇ ಆಗಿದೆ. 


ಅಣುಭಾಷ್ಯ:- “ಅವಾಂತರಂ ಕಾರಣಂ ಚ' 


ಭಾವಾರ್ಥ:- "ಆತ್ಮನ ಆಕಾಶಃ ಸಂಭೂತಃ ಆಕಾಶಾದ್ದಾಯುಃ ಮುಂತಾದ 
ಶ್ರುತಿಯಲ್ಲಿರುವ ಆಕಾಶ-ವಾಯು ಮುಂತಾದ ಎಲ್ಲ ಶಬ್ದಗಳೂ ವಿಷ್ಣುವಾಚಕಗಳೇ 
ಆಗಿವೆ. ಮೂಲಕಾರಣ ಹಾಗು ಅವಾಂತರಕಾರಣ ಎರಡೂ ಅವನೇ ಆಗಿದ್ದಾನೆ. 
ಕಾರಣವಾದ ಆಕಾಶದಲ್ಲಿ ತಾನೇ ಅಭಿವ್ಯಕ್ತನಾಗಿದ್ದು ಕಾರ್ಯವಾದ ವಾಯುವಿನಲ್ಲಿ 
"ಕಾರ್ಯರೂಪದ ಅಭಿವ್ಯಕ್ತಿಗೆ ಕಾರಣನಾಗುವನು. ಹೀಗೆ ಮೂಲಕಾರಣನೂ 
ಅವಾಂತರಕಾರಣನೂ ಆಗಿರುವುದರಿಂದ ಕಾರ್ಯ-ಕಾರಣವಾಚಕವಾದ ಎಲ್ಲ 
ಶಬ್ದಗಳಿಂದಲೂ ಎಷ್ಟುವೇ ಪರಮಮುಖ್ಯವೃತ್ತಿಯಿಂದ ವಾಚ್ಯನಾಗಿರುವನು. 


ಸಮಾಕರ್ಷಾಧಿಕರಣ 
I] ಓಂ ಸಮಾಕರ್ಷಾತ್‌ ಓಂ ॥ 1-4-16 II 
ಪರಮಮುಖ್ಯವೃತ್ತಿಯಿಂದ ಪರಮಾತ್ಮವಾಚಕಗಳಾದ ಶಬ್ದಗಳನ್ನೇ 
ಸಮಾಕರ್ಷಿಸಿ ಇತರ ಸ್ಥಳದಲ್ಲಿ ವ್ಯವಹಾರಕ್ಕಾಗಿ ಈಶ್ವರನೇ ಸಂಕೇತವನ್ನು 
ಮಾಡಿರುವುದರಿಂದ ಜಗತ್ತಿನ ವ್ಯವಹಾರಕ್ಕೆ ಏನೂ ಬಾಧಕವಿಲ್ಲ 
ಅಣುಭಾಷ್ಯ:- "ಕರ್ಮವಾಕ್ಕೆ 33, ವಾಚ್ಯಃ' 


ಭಾವಾರ್ಥ:- ಕರ್ಮಾದಿಪ್ರತಿಪಾದಕಗಳಾದ ಸರ್ವಶಬ್ದಗಳಿಂದಲೂ 
ಪರಮಮುಖ್ಯವ ಎತ್ತಿಯಿಂದ ಎಷ್ಟುವೇ ವಾಚ್ಯನಾಗಿದ್ದಾನೆ. "ಪರಸ್ಯ ಶಬ್ದಾಃ 


ಅಣುಭಾಷ್ಯಮ್‌ 31 


ಸಮಾಕೃಷ್ಟೇತರೇಷ್ಠಪಿ' ಎಂಬ ಪ್ರಮಾಣವಾಕ್ಯದಂತೆ ಪರಮಮುಖ್ಯವೃತ್ತಿಯಿಂದ 
ಸರ್ವಶಬ್ದಗಳು ಭಗವದ್ದಾಚಕವಾದರೂ ಮುಖ್ಯವೃತ್ತಿಯಿಂದ ಇತರಪದಾರ್ಥ 
ಗಳನ್ನೂ ಹೇಳುತ್ತವೆ. 


ಪ್ರಕೃತ್ಯಧಿಕರಣ 


Il ಓಂ BF 89 ಪ್ರತಿಜ್ಞಾದೃಷಾಂತಾನುಪರೋಧಾತ್‌ ಓಂ ॥ 1॥ 
ಚ ಇಲ ಆ 
1-4-24 II 


ಕೇವಲ ಪುಲ್ಲಿಂಗಶಬ್ದಗಳಿಂದ ವಾಚ್ಯನಾಗದೆ ಸ್ಟೀಲಿಂಗಶಬ್ದಗಳಿಂದಲೂ 
ಎಷ್ಟುವೇ ವಾಚ್ಯನಾಗಿದ್ದಾನೆ. "ಹಂತೈತಮೇವ ಪುರುಷಂ ಸರ್ವಾಣಿ 
ನಾಮಾನ್ಯಭಿವದಂತಿ' ಎಂಬ ಶ್ರುತಿಯಲ್ಲಿ ವಿಷ್ಣುವೇ ಸರ್ವಶಬ್ದವಾಚ್ಯನೆಂದು 
ಪ್ರತಿಜ್ಞಮಾಡಿ "ಯಥಾ ನದ್ಯಃ ಸ್ವಂದಮಾನಾಃ ಸಮುದ್ರಾಯಣಾಃ 
ಸಮುದ್ರಮಭಿವಿಶಂತಿ ಏವಮೇವೈತಾನಿ ನಾಮಾನಿ' ಎಂದು ದೃಷ್ಟಾಂತವನ್ನು 
ನೀಡಲಾಗಿದೆ. ಅದಲ್ಲದೆ ಭಗವಂತನಿಗೆ ಸ್ತ್ರೀರೂಪವೂ ಇದೆ. ಇದರಿಂದ 


ಸ್ಟ್ರೀಲಿಂಗಶಬ್ದಗಳಿಂದಲೂ ವಿಷ್ಣುವು ವಾಚ್ಯನೆಂದು ತಿಳಿಯುತ್ತದೆ. 

ಅಣುಭಾಷ್ಯ:- "ಪ್ರಕೃತಿಃ' 

ಭಾವಾರ್ಥ:- "ಸೈಷಾ ಪ್ರಕೃತಿಃ ಮುಂತಾದ ಶ್ರುತಿಯಲ್ಲಿ ಹೇಳಿದ ಪ್ರಕೃತಿ 
ಹಾಗೂ ಇತರ ಎಲ್ಲ ಸ್ತ್ರೀಲಿಂಗಶಬ್ದಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. 
'ಪ್ರಕೃಷ್ಣವಾದ ಕೃತಿಯುಳ್ಳವನು' ಎಂಬ ಪ್ರಕೃತಿಶಬ್ದದ ಅರ್ಥವೂ ಅವನಲ್ಲೇ 
ಇದೆ. 

ಅಣುಭಾಷ್ಯ:- "ಶೂನ್ಯಮೇವ ಚ' 

ಭಾವಾರ್ಥ:- ಶೂನ್ಯ, ತುಚ್ಛ ಅಸತ್‌ ಮುಂತಾದ ನಿಷೇಧಾರ್ಥವನ್ನು 
ನೀಡುವ ಎಲ್ಲ ಶಬ್ದಗಳೂ ವಿಷ್ಣುವನ್ನೇ ಪ್ರತಿಪಾದಿಸುತ್ತಿವೆ. "ಏಷ ಹ್ಯೇವ 
ಶೂನ್ಯಃ.....' ಮುಂತಾದ ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. 
'ಶಮೂನಂ ಕುರುತೇ ಯಸ್ಕಾತ್‌....' ಇತರರ ಸುಖವು ಪರಮಾತ್ಮನ ಸುಖಕ್ಕಿಂತ 


32  ಅಣುಭಾಷ್ಯಮ್‌ 
ಊನವಾಗಿರುತ್ತದೆ ಎಂದೂ ಶ್ರುತಿ-ಸ್ಕೃೃತಿಗಳು ಶೂನ್ಯಶಬ್ದದ ಅರ್ಥವನ್ನು 
ಭಗವಂತನಲ್ಲಿ ಪ್ರತಿಪಾದಿಸುತ್ತಿವೆ. ಆ ಶಬ್ದಗಳ ಪ್ರವೃತ್ತಿನಿಮಿತ್ತವು ಭಗವಂತನ 
ಅಧೀನ. ಆದ್ದರಿಂದ ಆ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಚ, ವೈ, ತು, ಹಿ 
ಇವೇ ಮುಂತಾದ ನಿಪಾತಗಳಿಂದಲೂ ವಿಷ್ಣುವೇ ವಾಚ್ಯನೆಂದು "ಚ"ಶಬ್ದದ ಅರ್ಥ. 

"ಪ್ರಕೃತಿಃ ವಾಸನೇತ್ಯೇವ ತವೇಚ್ಛಾನಂತ ಕಥ್ಯತೇ' ಎಂಬ ವಚನದಂತೆ ಪ್ರಕೃತಿ 
ಎಂದರೆ ಪರಮಾತ್ಮನ ಇಚ್ಛೆ ಅದು ಪರಮಾತ್ಮನ ಸ್ವರೂಪವೇ ಆಗಿದೆ. 'ಆದ್ದರಿಂದಲೂ 
ಪರಮಾತ್ಮನು ಪ್ರಕೃತಿಶಬ್ದವಾಚ್ಯನಾಗುವನು. 


ಏತೇನ ಸರ್ವೇ ವ್ಯಾಖ್ಯಾತಾಧಿಕರಣ 
11 ಓಂ ಏತೇನ Dee ವ್ಯಾಖ್ಯಾತಾ ವ್ಯಾಖ್ಯಾತಾಃ Lol 1-4-29 11 


ಅಧೀನತ್ತವೇ ಮೊದಲಾದ ಹಿಂದೆ ಹೇಳಿದ ಯುಕ್ತಿಗಳಿಂದ ಶೂನ್ಯ, ಅಸತ್‌ 
ಮುಂತಾದ ಎಲ್ಲ ಶಬ್ದಗಳೂ ವಿಷ್ಣುವಾಚಕಗಳೇ ಆಗಿವೆ ಎಂದು ಪ್ರತಿಪಾದಿಸಲ್ಪಟ್ಟಿದೆ. 


ಅಣುಭಾಷ್ಯಮ್‌ 33 


II ದ್ವಿತೀಯೋ5ಧ್ಯಾಯಃ II 
(ಅವಿರೋಧಾಧ್ಯಾಯಃ) 


1 ಓಂ ಸ್ಮೃತ್ಯನವಕಾಶದೋಷಪ್ರಸಂಗ ಇತಿ 


ಚೇನ್ನಾನ್ಯಸ್ಥ ತ್ಯನವಕಾಶದೋಷಷಪ್ರಸಂಗಾತ್‌ ಓಂ ॥ 2-1-1 I 


ಶ್ರುತಿಗಳು ವಿಷ್ಣುವನ್ನೇ ಜಗತ್ಕಾರಣ ಎಂದಾಗ ನಿರವಕಾಶವಾದ 
ಪಾಶುಪತಾದಿ A SNF ವಿರೋಧವು ಬರುತ್ತದೆ. ಆದ್ದರಿಂದ ಶ್ರುತಿಗಳು 
ಅಪ್ರಮಾಣವಾಗುತ್ತವೆ ಎಂದು ಆಶಂಕಿಸಬಾರದು. ಪಂಚರಾತ್ರಾದಿವೈಷ್ಣವ 
ಸ್ಕೃತಿಗಳೂ ನಿರವಕಾಶವಾಗಿವೆ. ಹೀಗೆ ಶ್ರುತ್ಯನುಸಾರಿಯಾದ ಪಂಚರಾತ್ರಾದಿ 
ವೈಷ್ಣವ AR ವಿರೋಧವಿರುವುದರಿಂದ ಪಾಶುಪತಾದಿಸ್ಥೃತಿಗಳೇ 
ಅಪ್ರಮಾಣವಾಗುತ್ತವೆ. 

ಅಣುಭಾಷ್ಯ:- "ಶ್ರೌತಸ್ಥೃೃತಿವಿರುದ್ಧತ್ವಾತ್‌ ಸ್ಮೃತಯೋ ನ ಗುಣಾನ್‌ 


Q ವ ಲ 

ಹರೇಃ | ನಿಷೇದ್ದುಂ ಶಕ್ನುಯುರ್ವೇದಾ...' 

ಭಾವಾರ್ಥ:- ಪಾಶುಪತಾದಿಸ್ಥೃತಿಗಳು_ ಭಗವಂತನ ಜಗತ್ಕಾರಣತ್ವಾದಿ 
ಗುಣಗಳನ್ನು ನಿಷೇಧಿಸಲು ಸಮರ್ಥವಲ್ಲ ಆ ಪಾಶುಪತಾದಿಸ್ಥ್ರತಿಗಳು 
ಶ್ರುತ್ಯನುಸಾರಿಯಾದ ಪಂಚರಾತ್ರಾದಿ ವೈಷ್ಣವಸ್ಥ್ರೃತಿಗಳಿಂದ ವಿರುದ್ಧವಾಗಿವೆ. 
ಪಂಚರಾತ್ರಾದಿಸ್ಮ ೃತಿಗಳು ಸರ್ವಜ್ಞನಾದ ವಿಷ್ಣುವಿನ ಪ್ರತ್ಯಕ್ಷಮೂಲವಾಗಿವೆ. 
ಶ್ರುತಿಸಂವಾದಿಗಳೂ ಆಗಿವೆ. ಆದ್ದರಿಂದ ವ sary ೃತಿಗಳೇ ಪ್ರಬಲ. 
ಪಾಶುಪತಾದಿಸ್ಥ್ರತಿಗಳು ಶ್ರುತಿಸಂವಾದರಹಿತವಾಗಿವೆ. ಆದ್ದರಿಂದ ಅವುಗಳು 
ದುರ್ಬಲ. ಈ ಎಲ್ಲ ಕಾರಣಗಳಿಂದ ಪಾಶುಪತಾದಿಸ್ಥೃತಿಗಳೇ ಅಪ್ರಮಾಣ 
ವಾಗುತ್ತವೆ. 


34 ಅಣುಭಾಷ್ಯಮ್‌ 


ವಿಶೇಷವಿಚಾರ:- "ಶ್ರುತಯಃ' ಎಂಬ ಶಬ್ದವನ್ನು ಪ್ರಯೋಗಿಸದೇ "ವೇದಾಃ' 
ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಇದರಿಂದ “ವೇದಾ ಏವ ಹ್ಯೇನಂ 
ವೇದಯಂತಿ ತಸ್ಮಾದಾಹುರ್ವೇದಾಃ' ಎಂಬ ಪ್ರಮಾಣವಾಕ್ಯದಂತೆ ವೇದಗಳು 
(ಯಥಾರ್ಥ)ಜ್ಞಾನಜನಕವಾಗಿವೆ. ಎಪರೀತಜ್ಞಾನಜನಕವಾಗಿಲ್ಲ ಆದ್ದರಿಂದ 
ವೇದಗಳು ಪರಮಪ್ರಮಾಣ ಎಂದು ತಿಳಿಸಿದ್ದಾರೆ. 


ನವಿಲಕ್ಷಣತ್ಥಾಧಿಕರಣ 


I] ಓಂ ನ ವಿಲಕ್ಷಣತ್ಹಾದಸ್ಕ ತಥಾತ್ತಂ ಚ ಶಬ್ದಾತ್‌ ಓಂ 11 2-1-4 Il 
ವ 8 ವ ಎ 


ವೇದಗಳಲ್ಲಿ ಹೇಳಿದ ಕರ್ಮಾನುಷ್ಠಾನ ಮಾಡಿದರೂ ಫಲವು 
ಉಪಲಬ್ಧವಾಗುತ್ತಿಲ್ಲ ಆದ್ದರಿಂದ ವೇದಗಳೂ ಅಪ್ರಮಾಣ ಎನ್ನಬಾರದು. 
ವೇದಗಳು ಅಪೌರುಷೇಯ. "ವಾಚಾ ವಿರೂಪ ನಿತ್ಯಯಾ' ಇತ್ಯಾದಿ 
ಶ್ರುತಿ-ಸ್ಫೃತಿಗಳೇ ಈ ವಿಷಯದಲ್ಲಿ ಆಧಾರ. ಫಲದೊರಕದಿರಲು ಕಾರಣ 
ಕರ್ತಾದಿಗಳ ವೈಗುಣ್ಯ. ಅನಿತ್ಯವಾದ ಪಾಶುಪತಾದಿ ಸ್ಥೃೃತಿಗಳಿಗಿಂತ ವೇದವು 
ಎಲಕ್ಷಣವಾಗಿದೆ. ಆದ್ದರಿಂದ ವೇದವು ಅಪ್ರಮಾಣವಾಗುವುದಿಲ್ಲ. 


ಅಣುಭಾಷ್ಯ:- "(ವೇದಾಃ ನಿತ್ಯತ್ವಾತ್‌ ಮಾನಮುತ್ತಮಮ್‌' 


ಭಾವಾರ್ಥ:- ಇತಿಹಾಸ, ವೈಷ್ಣವ ಸ್ಮೃತಿಗಳು ಇವುಗಳಲ್ಲಿ ಹೇಳಿದ ಅರ್ಥವು 
ಮಾತ್ರ ನಿತ್ಯವಾಗಿದೆ. ಆದರೆ ಖುಗಾದಿವೇದಗಳಲ್ಲಿ ಅರ್ಥ ಮತ್ತು ಶಬ್ದ ಎರಡೂ 
ನಿತ್ಯವಾದ್ದರಿಂದ "ಉತ್ತಮಂ ಮಾನಮ್‌' ಪರಮಪ್ರಮಾಣ ಎಂದಿದ್ದಾರೆ. 
ಪುರುಷನಲ್ಲಿರುವ ಅಜ್ಞಾನವಿಪ್ರಲಂಭಕತ್ವಾದಿ ದೋಷದಿಂದಾಗಿ. ಅವನಿಂದ 
ರಚಿತವಾದ. ವಾಕ್ಯವೂ  ದೋಷಯುಕ್ತವಾಗುತ್ತದೆ. ಆದರೆ ವೇದವು 
ಅಪೌರುಷೇಯ. "ನಿತ್ಯಯಾನಿತ್ಯಯಾ ಸೌಮಿ', "ವಾಚಾ ವಿರೂಪ ನಿತ್ಯಯಾ', 
"ನಿತ್ಯಾ ವೇದಾಃ ಮುಂತಾದ ಶ್ರುತಿ-ಸ್ಥೃತಿಗಳೇ ವೇದವಾಕ್ಯಗಳನ್ನು ಹೀಗೆ 
ನಿತ್ಯವೆನ್ನುತ್ತಿವೆ. ಇದರಿಂದ ವೇದವು ಅಪೌರುಷೇಯವೆಂದು ಸಿದ್ದವಾಗುತ್ತದೆ. ಹೀಗೆ 
ಅಪೌರುಷೇಯವಾದ್ದರಿಂದ ವೇದಗಳು ಪರಮಪ್ರಮಾಣ. 


ಅಣುಭಾಷ್ಯಮ್‌ 35 


ಅಭಿಮಾನ್ಯಧಿಕರಣ 


I] ಓಂ ಅಭಿಮಾನಿವೃಪದೇಶಸ್ತು ವಿಶೇಷಾsನುಗತಿಭ್ಯಾಮ್‌ ಓಂ II 
2-1-6 Il 


'ಆಪೋತಬ್ರುವನ್‌', "ಮೃದಬ್ರವೀತ್‌' ನೀರು ಮಾತನಾಡಿದವು, ಮಣ್ಣು 
ಮಾತನಾಡಿತು. ಇಂತಹ ಯುಕ್ತಿವಿರುದ್ಧವಾದ ವಚನಗಳು ವೇದದಲ್ಲಿರುವುದರಿಂದ 
ವೇದವೂ ಅಪ್ರಮಾಣ ಎಂದು ಆಶಂಕಿಸಬಾರದು. ಆಪಃ, ಮೃದ್‌ ಮುಂತಾದ 
ಶಬ್ದಗಳೆಲ್ಲವೂ ಆಯಾಯಾ ಅಭಿಮಾನಿದೇಷತೆಗಳನ್ನು ಹೇಳುತ್ತಿವೆ. "ನೀರಿನ 
ಅಭಿಮಾನಿದೇವತೆ ಹಾಗು ಮಣ್ಣಿನ ಅಭಿಮಾನಿ ದೇವತೆ ಮಾತನಾಡಿದರು' ಎಂದು 
ಆ ಶ್ರುತಿಯ ಅರ್ಥ. 


ಅಣುಭಾಷ್ಯ:- “ದೇವತಾವಚನಾದಾಪೋ ವದಂತೀತ್ಯಾದಿಕಂ ವಚಃ । 
ನಾಯುಕ್ತವಾದೀ...' 


ಭಾವಾರ್ಥ:- "ಆಪೋಃಬ್ರುವನ್‌', "ಮೃದಬ್ರವೀತ್‌' ಮುಂತಾದ 
ಶ್ರುತಿಗಳಲ್ಲಿರುವ ಆಪಃ, ಮೃತ್‌ ಮುಂತಾದ ಶಬ್ದಗಳು ಅಭಿಮಾನಿದೇವತೆಗಳನ್ನು 
ಹೇಳುತ್ತಿವೆ. ಆದ್ದರಿಂದ ವೇದವಾಕ್ಯಗಳಿಗೆ ಯುಕ್ತಿವಿರೋಧವಿಲ್ಲ ಅಪ್‌ 
ಮೊದಲಾದ ಶಬ್ದಗಳ ಪ್ರವೃತ್ತಿನಿಮಿತ್ತವಾದ ಅಪ್ಪಾಾದಿಧರ್ಮಗಳು ದೇವತೆಗಳ 
ಅಧೀನವಾಗಿವೆ. ಆದ್ದರಿಂದ ಮುಖ್ಯವೃತ್ತಿಯಿಂದಲೇ ಆ ಶಬ್ದಗಳು ಆಯಾಯಾ 
ದೇವತೆಗಳನ್ನೇ ಹೇಳುತ್ತಿವೆ. ಇದನ್ನು ಸೂಚಿಸಲು "ದೇವತಾವಚನಾತ್‌' ಎಂಬಲ್ಲಿ 
ವಚನ ಶಬ್ದವನ್ನು ಪ್ರಯೋಗಿಸಿದ್ದಾರೆ. 

ವಿಶೇಷವಿಚಾರ:- ಚೇತನವಚನಾತ್‌ ಎಂದು ಹೇಳದೇ "ದೇವತಾವಚನಾತ್‌' 
ಎಂದು ಹೇಳಿರುವುದರಿಂದ ಆಯಾಯಾವಸ್ತುಗಳ ಮೇಲೆ ದೇವತೆಗಳ 
ಸ್ವಾಮಿತ್ವವಿದೆ; ಆದ್ದರಿಂದ ಆ ಶಬ್ದಗಳು ದೇವತಾವಾಚಕಗಳಾಗಿವೆ ಎಂಬುದನ್ನೂ 
ಸೂಚಿಸಿದ್ದಾರೆ. 


ಅಸದಧಿಕರಣ 


Il ಓಂ ಅಸದಿತಿ Wen ಪ್ರತಿಷೇಧಮಾತ್ರತಾತ್‌ ಓಂ 11 2-1-8 II 
oh ದ 


36. ಅಣುಭಾಷ್ಯಮ್‌ 


"ಅಸದ್‌ ವಾ ಇದಮಗ್ರ ಆಸೀತ್‌' ಶ್ರುತಿಯು ಅಸತ್ತನ್ನೇ ಜಗತ್ತಿಗೆ ಕಾರಣ 
ಎನ್ನುತ್ತಿದೆ. ಆದ್ದರಿಂದ ಎಷ್ಟು ಜಗತ್ತಿನ ಕಾರಣನಲ್ಲ ಎಂದು ಆಶಂಕಿಸಬಾರದು. 
ಅಸತ್‌ ಸ್ಹರೂಪರಹಿತವಾದುದು. ಅದು ಜಗತ್ತಿಗೆ ಕಾರಣವಾಗಲು ಸಾಧ್ಯವಿಲ್ಲ 
ಶಶವಿಷಾಣವು ಜಗತ್ತಿಗೆ ಕಾರಣವಾಗಲು ಸಾಧ್ಯವಿಲ್ಲ, ಶ್ರುತಿಯಲ್ಲಿರುವ ಅಸತ್‌ 
ಶಬ್ದವು ಎಷ್ಟುವಾಚಕವಾಗಿದೆ. ಆದ್ದರಿಂದ ವಿಷ್ಣುವಿಗೇ ಜಗತ್ಕಾರಣತ್ವ 


=e Sear ’ 
ಅಣುಭಾಷ್ಯ: ಅಸನ್ನೆ ಪವ ಕಾರಣಂ ದ ಶ್ಯತೇ ಕ್ಷಚಿತ್‌ 
ಭಾವಾರ್ಥ:- ಅಸತ್ತಿಗೆ ಜಗತ್ಮಾರಣತ್ತವು ಅಪ್ರಾಮಾಣಿಕ. ಶಶವಿಷಾಣಾದಿ 
ಗಳು ಕಾರಣವಾಗಿರುವುದು ಯಾವ ದೇಶ-ಕಾಲಗಳಲ್ಲೂ ಕಂಡಿಲ್ಲ 


ಅಸತ್‌ ಜಗತ್ತಿಗೆ ಕಾರಣ ಎಂಬ ವಿಷಯದಲ್ಲಿ ಶ್ರುತಿಯೇ ಪ್ರಮಾಣವಾಗಿದೆ 
ಎಂಬ ಆಕ್ಷೇಪವನ್ನು ಪರಿಹರಿಸುತ್ತಿದ್ದಾರೆ:- 


ಅಣುಭಾಷ್ನ:- "ಅಸಜ್ಜೀವಪ್ರಧಾನಾದಿಶಬ್ಲಾ ಬ್ರಹ್ಮ ವ ನಾಪರಮ್‌ | 
ಶೆ ಜ ೧ & 
ವದಂತಿ ಕಾರಣತ್ತೇನ ಕ್ಹಾಪಿ...' 


ಭಾವಾರ್ಥ:- “GAT, ಇದಮಗ್ರ ಆಸೀತ್‌', 'ಜೀವಾತ್‌ ಭವಂತಿ 
ಭೂತಾನಿ'. "ಪ್ರಧಾನಾದಿದಮುತ್ತನ್ನಂ ಪ್ರಧಾನಮುಪತಿಷ್ಠತೇ' ಇವೇ ಮುಂತಾದ 
ಅಸತ್‌, ಜೀವ, ಪ್ರಧಾನ ಎಂದೆನ್ನುವ ವಾಕ್ಯಗಳು ಬ್ರಹ್ಮನನ್ನೇ ಜಗತ್ಕಾರಣನೆಂದು 
ಹೇಳುತ್ತಿವೆ. ಬೇರೆ ಯಾವುದನ್ನೂ ಜಗತ್ಕಾರಣವೆಂದು ಪ್ರತಿಪಾದಿಸುವುದಿಲ್ಲ 


ಅಣುಭಾಷ್ಯ:- “ಪೂರ್ಣಗುಣಃ' | 
ಅಸದಾದಿಶಬ್ದಗಳು ಹೇಗೆ ಬ್ರಹ್ನವಾಚಕಗಳಾಗುತ್ತವೆ ಎಂಬ ಶಂಕೆಯನ್ನು 
ಪರಿಹರಿಸಲು ಪೂರ್ಣವಾದ ಗುಣವುಳ್ಳವನು ಎಂದಿದ್ದಾರೆ. ಅಸತ್‌ ಮುಂತಾದ 


ಶಬ್ದಗಳ ಪ್ರವೃತ್ತಿಗೆ ನಿಮಿತ್ತವಾದ ಗುಣಗಳಿಂದ ಪೂರ್ಣನಾದವನು ಎಂದರ್ಥ. 
ಅಸದಾದಿಶಬ್ದಗಳಿಂದ ಅವನು ವಾಚ್ಯನಲ್ಲದಿದ್ದರೆ ಗುಣಪೂರ್ಣನೇ ಆಗಲಾರ. 


ಭೋಕಧಿಕರಣ 
Il ಓಂ ಭೋಕ್ತಾಪತ್ತೇರವಿಭಾಗಶ್ನೇತ್‌ ಸ್ಯಾಲ್ಲೋಕವತ್‌ ಓಂ 11 2-1-14 


ಈ 


ಅಣುಭಾಷ್ಯಮ್‌ 31 


ಜೀವೇಶ್ವರರಿಗೆ ಅಭೇದವಿಲ್ಲ "ಪರೇ5ವ್ಯಯೇ ಸರ್ವ ಏಕೀಭವಂತಿ' ಎಂಬ 
ಶ್ರುತಿಯು ಸ್ಥಾನೈಕ್ಯವನ್ನು ಹೇಳುತ್ತಿದೆ. ಆದ್ದರಿಂದ ಈಶ್ವರನು ಜೀವಾಭಿನ್ನ 
ನಾದ್ದರಿಂದ ಜನ್ಮಾದಿಕಾರಣನಲ್ಲ ಎಂದು ಆಶಂಕಿಸಬಾರದು. ಜಗತ್ತಿನ ಸೃಷ್ಟ್ವಾದಿ 
ಗಳಿಗೆ ಕಾರಣವಾದ ಸ್ವಾತಂತ್ರ ;,-ಸಾರ್ವಜ್ಞಾದಿಗುಣಗಳಿಂದ ಪರಿಪೂರ್ಣನಾಗಿ 
TS ಭಗವಂತ. ಆದ್ದರಿಂದ ಭಿನ್ನನೇ ಆಗಿದ್ದಾನೆ. 


ಅಣುಭಾಷ್ಯ:- 'ಸರ್ವಗುಣತ್ತತಃ' | 


ಭಾವಾರ್ಥ:- ವಿಷ್ಣುವು ASF AIO ಅನಂತಧರ್ಮಗಳಿಂದ ಪೂರ್ಣ 
ನಾಗಿದ್ದಾನೆ ಎಂದು ಶ್ರುತಿಗಳು ಪ್ರತಿಪಾದಿಸುತ್ತಿವೆ. ಜೀವನಲ್ಲಿ ಅಜ್ಜಾನ- 
ಪಾರತಂತ್ರಾ ಐಗಳು ಸಾಕ್ಷಿಪ್ರಮಾಣದಿಂದ ಸಿದ್ಧವಾಗಿದೆ. ಹೀಗೆ ವಿರುದ್ಧಧರ್ಮ 
ಗಳಿರುವುದರಿಂದ ಜೀವ-ಬ್ರಹ್ಮರಿಗೆ ಐಕ್ಯವನ್ನು ಹೇಳಲು ಸಾಧ್ಯವಿಲ್ಲ 


ಆರಂಭಣಾಧಿಕರಣ 


Il ಓಂ ತದನನ ತ್ತಮಾರಂಭಣಶಬ್ದಾದಿಭ್ಯಃ ಓಂ ॥ 2-1-15 1. 


"ಕಿಂ ಸ್ವಿದಾಸೀತ್‌ COA ನಮಾರಂಭಣಂ' ಎಂಬ ಈ ಶ್ರುತಿಯಲ್ಲಿ ಸೃಷ್ಟಿಯ 
ಆರಂಭದಲ್ಲಿ. ಪರಮಾತ್ಮನ ಸ ಸೃಷ್ಟಿಕ್ರಿಯೆಗೆ ಅಧಿಷ ಷ್ಠಾನವಾಗಿ ಯಾವುದಿತ್ತು? pis 
ಆಕ್ಷೇಪಿಸುವ ಶಬ್ದಗಳಿವೆ. ಇದರಿಂದ ಯಾವ ಅಧಿಷ್ಠಾನ ಉಪಾದಾನಕಾರಣಗಳೂ 
ಇರಲಿಲ್ಲ ಎಂದು ತಿಳಿಯುತ್ತದೆ. ಆದ್ದರಿಂದ ಪರಮಾತ್ಮನು ಸ್ವತಂತ್ರನಾಗಿ ಜಗತ್ತನ್ನು 
ಸೃಷ್ಟಿಸಿದನು. 

ಅಣುಭಾಷ್ಯ:- "ಸ್ವಾತಂತ್ರಾ = ಶ್ರುತಿರ್ಯದ್‌ ವದೇತ್‌ ತನ್ನಾಯುಕ್ತಂ' 

ಭಾವಾರ್ಥ:-ಎಲ್ಲ ಸಾಧನಗಳಿಗೂ ಸತ್ತಾದಿಗಳನ್ನು ನೀಡುವವನು ಈಶ್ವರ. 
ಆದಕಾರಣ ಎಲ್ಲ ಸಾಧನಗಳೂ ಅವನ ಅಧೀನವಾಗಿವೆ. ಹೀಗೆ 
ಸ್ವತಂತ್ರಸಾಧನನಿರಪೆ ಪೇಕ್ಷವಾದದ್ದು ಅವನ ಸ ಸಾಧನಗಳಿಲ್ಲದೆ ಸ ಷಿಮಾಡಲು 


ಸಮರ್ಥನಾದರೂ ಲೀಲೆಯಿಂದ ಇ. ಸ್ವೀಕರಿಸುವನು. "ಆದ್ದರಿಂದ 
ಎಷ್ಟುವು ಗುಣಪೂರ್ಣನಾಗಿದ್ದಾನೆ. 


38 ಅಣುಭಾಷ್ಯಮ್‌ 
 ಇತರವ್ಯಪದೇಶಾಧಿಕರಣ 
|| ಓಂ ಇತರವ್ಯಪದೇಶಾದ್ದಿತಾಕರಣಾದಿದೋಷಪ್ರಸಕ್ತಿ 
ಓಂ ॥12- 1-22 1 


ಜೀವನು ಸ್ವತಂತ್ರಕರ್ತೃ ಅಲ್ಲ ಈಶ್ವರನೇ ಸ್ಪತಂತ್ರಕತ್ಕೃ. ಜೀವನು 
ಸ್ವತಂತ್ರಕರ್ತೃವಾದಲ್ಲಿ ತನಗೆ ಹಿತವನ್ನೇ ಮಾಡುತ್ತಿದ್ದನು. ಅಹಿತವನ್ನು ತನಗೆ 
ಎಂದೂ ಮಾಡುತ್ತಿರಲಿಲ್ಲ ಆದ್ದರಿಂದ ಈಶ್ವರನೇ ಸರ್ವಕರ್ತಾ. 


ಶ್ರುತ್ಯಧಿಕರಣ 
II ಓಂ ಶ್ರುತೇಸ್ತು ಶಬ್ದಮೂಲತ್ವಾತ್‌ ಓಂ I 2-1-28 II 


ಈಶ್ವರನಿಗೆ. ಹಸ್ತಪಾದಾದಿ ಅವಯವಗಳಿಲ್ಲವಾದ್ದರಿಂದ  ಈಶ್ನರನು 
ಸರ್ವಕರ್ತೃವಾಗಲಾರ ಎಂದು ಆಶಂಕಿಸಬಾರದು. ಈಶ್ವರನಿಗೆ ಅಪ್ರಾಕೃತವಾದ 
ಹಸ್ತಪಾದಾದಿ ಅವಯವಗಳಿವೆ ಎಂದು ಶ್ರುತಿಗಳು ತಿಳಿಸುತ್ತಿವೆ. ಅವನು ಕೇವಲ 
ಶ್ರುತಿಗಳಿಂದ ತಿಳಿಯಲ್ಲಡುವವನಾಗಿದ್ದಾನೆ. ಅವನ ಶಕ್ತಿ ಅಚಿಂಶ್ಯಾದ್ಭುತವಾದುದು. 
ಹೀಗೆ ಆಶ್ಚರ್ಯವಾದ ಗುಣಗಳಿಂದ ಪೂರ್ಣನಾಗಿದ್ದಾನ ಈಶ್ವರ. 


ಅಣುಭಾಷ್ಯ:- 'ನಾಯುಕ್ತಂ ತದ್ದದೇತ್‌ ಶ್ರುತಿಃ' 
ಭಾವಾರ್ಥ:- ಈಶ್ವರನು ಶ್ರುತಿಯಿಂದ ಮಾತ್ರ ಜ್ಲೇಯನಾದ್ದರಿಂದ 
೧೧7 ಎ 
ಯುಕ್ಕಿವಿರೋಧಕ್ಕೆ ಅವಕಾಶವಿಲ್ಲ. 
ನ ಪ್ರಯೋಜನತ್ತಾಧಿಕರಣ 
|| ಓಂ ನ ಪ್ರಯೋಜನವತ್ವಾತ್‌ ಓಂ I 2-1-33 I 


WBNS LOH, ಈಶ್ವರನ ಪ್ರವೃತ್ತಿಯು ಪ್ರಯೋಜನೋದ್ದೇಶದಿಂದ ಅಲ್ಲ, 
ಮತ್ತನ ನ ಎತ್ತಗಾನಾದಿಲೀಲೆಗಳಂತೆ, ಅದು ಈಶ್ವರನ ಸ್ವಭಾವ. ಈಶ್ವರನು 
ಪೂರ್ಣವಾದ ಆನಂದಾದಿಗುಣಗಳಿಂದ ಪರಿಪೂರ್ಣನಾದವನು. ಪೂರ್ಣಗುಣ 
ನಾಗಿದ್ದರೂ ಲೋಕಾನುಗ್ರಹಕ್ಕಾಗಿ ಸೃಷ್ಟ್ವಾದಿಗಳನ್ನು ಮಾಡುತ್ತಾನೆ. 


ಅಣುಭಾಷ್ಯಮ್‌ 39 
~? ಎಣಿ 
ವೆ ಎಷಮ್ಯನೆ gee ೨ಸ್ಯಾಧಿಕರಣ 


॥ ಓಂ ವೈಷಮೃನೈರ್ಫಣ್ಯೇ ನ ಸಾಪೇಕ್ಷತ್ವಾತ್‌ ತಥಾ ಹಿ ದರ್ಶಯತಿ 
ಯ 
Lol 2-1-36 II 


ಕೆಲವರಿಗ ಸುಖ, ಕೆಲವರಿಗೆ ದುಃಖಾದಿಗಳನ್ನು ನೀಡುವುದರಿಂದ ಈಶ್ವರನಿಗೆ 
ವೆ ಘಷಮ್ಯಾದಿದೋಷಗಳು ಸಂಭವಿಸುತ್ತವೆ ಎನ್ನಬಾರದು. ಜೀವನ ಅನಾದಿಯಾದ 
ಕರ್ಮಕ್ಕನುಗುಣವಾಗಿ ಈಶ್ವರನು ಫಲ ನೀಡುವನು. ಆ ಕರ್ಮವೂ ಈಶ್ವರನ 
ಅಧೀನವಾಗಿದೆ. 


ಅಣುಭಾಷ್ಯ:- "ನಾಯುಕ್ತಂ ತದ್‌ ವದೇತ್‌ ಶ್ರುತಿಃ' 


ಭಾವಾರ್ಥ:- 'ಸ ಕಾರಯೇತ್‌ ಪುಣ್ಯಮಥಾಪಿ ಪಾಪಂ ನ ತಾವತಾ 
ದೋಷವಾನೀಶಿತಾsಪಿ' ಇವೇ ಮೊದಲಾದ ಪ್ರಮಾಣವಾಕ್ಯಗಳಂತೆ ಅನಾದಿ 
ಯಾದ ಕರ್ಮಕ್ಕನುಗುಣವಾಗಿ ಪುಣ್ಯ -ಪಾಪಗಳನ್ನು ಮಾಡಿಸಿ ಸುಖದುಃಖಗಳನ್ನು 
ನೀಡುತ್ತಾನೆ. ಆದ್ದರಿಂದ ಶ್ರುತಿಯಲ್ಲಿ ಹೇಳಿರುವ ಸರ್ವಗುಣಪೂರ್ಣತೆಯು 
ಯುಕ್ತಿವಿರುದ್ಧವಲ್ಲ | 


ಸರ್ವಧರ್ಮೋಪಪತ್ವಧಿಕರಣ 
Il ಓಂ ಸರ್ವಧರ್ಮೊೋಹಪಪತ್ತೇಶ್ಚಓಂ II 2-1-38 II 


ದೇವದತ್ತಾದಿಗಳಂತೆ ಈಶ್ತರನೂ ಚೇತನನಾದ್ದರಿಂದ ಗುಣಪೂರ್ಣನಲ್ಲ 
ಎನ್ನಬಾರದು. ದೇವದತ್ತಾದಿಗಳು ಸತಂತ್ರರಲ್ಲ ಆದರೆ ಈಶ್ವರನು ಸ್ವತಂತ್ರ 
ಮ ವ ೧ ವ ಯ 
ಆದ್ದರಿಂದ ಹರಿಯು ಗುಣಪೂರ್ಣನಾಗಿದ್ದಾನೆ. 


ಅಣುಭಾಷ್ಯ:- "ನಾಯುಕ್ತಂ ತದ್ದದೇತ್‌ ಶ್ರುತಿಃ' 

ಭಾವಾರ್ಥ:- ಶ್ರೀಹರಿಯು ಅನಂತಗುಣಪೂರ್ಣನೆನ್ನುವುದು ಯುಕ್ತಿ 
ವಿರುದ್ಧವಲ್ಲ. 'ಗುಣಾಃ ಶ್ರುತಾ ಸುವಿರುದ್ದಾಶ್ಚ ಇವೇ ಮೊದಲಾದ ಶ್ರುತಿಗಳು 
ಶ್ರೀಹರಿಯನ್ನು ದೋಷರಹಿತ ಹಾಗೂ ಗುಣಪೂರ್ಣನೆಂದು ಬಣ್ಣಿಸುತ್ತಿವೆ. ಹೀಗೆ 
ಪೂರ್ವಪಕ್ಷಿಗಳು ಹೇಳಿದ ಯುಕ್ತಿಗಳೆಲ್ಲವೂ ಸಿದ್ದಾಂತಿಗಳ ಶ್ರುತಿ-ಯುಕ್ತಿಗಳಿಂದ 


40 ಅಣುಭಾಷ್ಯಮ್‌ 


ಬಾಧಿತವಾಗಿವೆ. ಆದಕಾರಣ ಶ್ರುತಿಯಲ್ಲಿ ಹೇಳಿದ ಪರಮಾತ್ಮನ ಜಗಜ್ಜನ್ಮಾದಿ 
ಕಾರಣತ್ವ ಹಾಗು ಸರ್ವಗುಣಪೂರ್ಣತ್ಸಕ್ಕೆ ಯುಕ್ತಿವಿರೋಧವಿಲ್ಲ 


ದಿತೀಯಪಾದ 
ಅಣುಭಾಷ್ಯ: 'ಭ್ರಾಂತಿಮೂಲತಯಾ ಸರ್ವಸಮಯಾನಾಮಯುಕ್ತಿತಃ | 
ನ ತದ್ದಿರೋಧಾದ್‌ ವಚನಂ ವೈದಿಕಂ ಶಂಕ್ಯತಾಂ ವ್ರಜೇತ್‌' II 


ಹನ್ನೆರಡು ಅಧಿಕರಣಗಳ ಈ ಪಾದದಲ್ಲಿ ಇತರ ಎಲ್ಲ ದರ್ಶನಗಳ 
ನಿರಾಕರಣೆಯನ್ನು ಮಾಡಿದ್ದಾರೆ. ವೇದವ್ಯಾಸರ ದರ್ಶನವನ್ನು ಬಿಟ್ಟು ಉಳಿದ ಎಲ್ಲ 
ದರ್ಶನಗಳು ಆಯಾಯಾ ದರ್ಶನಪ್ರವರ್ತಕರ ಭ್ರಮ, ಪ್ರಮಾದ, ವಿಪ್ರಲಂಭ 
ಪೂರ್ವಕಗಳಾಗಿವೆ. ಆದ್ದರಿಂದ ಆ ದರ್ಶನಗಳೆಲ್ಲವೂ ಮಿಥ್ಯಾ ಜ್ಞಾನಜನಕಗಳಾಗಿವೆ. 
ಆಯಾಯಾ ದರ್ಶನಗಳಲ್ಲಿ ಪ್ರತಿಪಾದಿತವಿಷಯಗಳು ಯುಕ್ತಿಶೂನ್ಯವೂ 
ಯುಕ್ತಿವಿರುದ್ಧವೂ ಆಗಿವೆ. ಆದಕಾರಣ ಆ ದರ್ಶನಗಳ ವಿರೋಧದಿಂದ 
ವೇದವಚನಗಳಿಗೆ ಅಪ್ರಾಮಾಣ್ಯವನ್ನು ಆಶಂಕಿಸಬಾರದು. 


ರಚನಾಧಿಕರಣ (ಸಾಂಖ್ಯಮತ ನಿರಾಕರಣೆ) 


I] ಓಂ ರಚನಾನುಪಪತ್ತೇಶ್ಚನಾನುಮಾನಮ್‌ ಓಂ I 2-2-1 I 

ಪ್ರಧಾನವು ಜಡವಾದ್ದರಿಂದ ಘಟದಂತೆ ಸ್ವತಃಪ್ರವೃತ್ತಿಶೂನ್ಯ. ಆದ್ದರಿಂದ 
ಅದಕ್ಕೆ WISE ತವು ಯುಕ್ತವಾಗುವುದಿಲ್ಲ 

ಅನ್ಯತ್ರಾಭಾವಾಧಿಕರಣ (ಸೇಶ್ವರಸಾಂಖ್ಯಮತ ನಿರಾಕರಣೆ) 

Il ಓಂ ಅನ್ಯತ್ರಾಭಾವಾಚ್ಚನ ತೃಣಾದಿವತ್‌ ಓಂ I 2-2-5 H 


"ತೃಣಾದಿಕಾರ್ಯಗಳಿಗೆ ಪೃಥಿವಿಯೇ ಪ್ರಧಾನಕಾರಣ. ಪರ್ಜನ್ಯವು ಕೇವಲ 
ಅನುಗ್ರಾಹಕ. ಹಾಗೆಯೇ ಪ್ರಧಾನವೇ ಜಗತ್ತಿಗೆ ಕಾರಣ. ಈಶ್ವರನು 
ಅನುಗ್ರಾ ಹಕಮಾತ್ರ'. ಹೀಗೆನ್ನುವ ಸೇಶ್ಚರಸಾಂಖ್ಯಮತವು ಸಮಂಜಸವಲ್ಲ 


ಈಶ್ವರನ ಪ್ರೇರಣೆಯಿಲ್ಲದೆ ಯಾವ ವಸ್ತುಗಳಿಗೂ ಅಸ್ತಿತ್ವವೇ ಇಲ್ಲ. "ಯಚ್ಚ 


ಅಣುಭಾಷ್ಯಮ್‌ | 41 


ಕಿಂಚಿತ್‌ ಜಗತರ್ವಂ' ಎಂಬ ಶ್ರುತಿಯು ನುಡಿಯುವಂತೆ ಪ್ರಧಾನವೇ ಮುಂತಾದ 
ಸರ್ವಪದಾರ್ಥಗಳಿಗೂ ಸತ್ತಾದಿಗಳನ್ನು ನೀಡುವವನು ಈಶ್ವರ. ಹೀಗೆ 
ಪ್ರಧಾನಾದಿಗಳ ಸತ್ತಾದಿಗಳೇ ಈಶ್ಚರಾಧೀನವಾಗಿರುವಾಗ ಅವನು ಕೇವಲ 
ಅನುಗ್ರಾಹಕನಾಗುವುದಾದರೂ ಹೇಗೆ ಸಾಧ್ಯ? ಆದ್ದರಿಂದ ಈಶ್ವರನು ಜಗತ್ತಿನ 
ಸ್ಪತಂತ್ರಕಾರಣನೇ ಆಗಿದ್ದಾನೆ. 


ಅಭ್ಯುಪಗಮಾಧಿಕರಣ (ಚಾರ್ವಾಕಮತ ನಿರಾಕರಣೆ) 
I] ಓಂ ಅಭ್ಯುಪಗಮೇರ ಪೃರ್ಥಾಭಾವಾತ್‌ ಓಂ I 2-2-61 
ಚಾರ್ವಾಕದರ್ಶನದಲ್ಲಿ ವಿಷಯಪ್ರಯೋಜನಾದಿಗಳು ಇಲ್ಲದಿರುವುದರಿಂದ 


ಅದು ಅಪ್ರಮಾಣ. 


ಪುರುಷಾಶ್ಶ್ಮಾಧಿಕರಣ 
(ಜೀವೋಪಸರ್ಜನ-ಪ್ರಕ ಎತೆಕರ್ತ ತ್ತೆ ವಾದದ ನಿರಾಕರಣೆ) 
II ಓಂ ಪುರುಷಾಶೃವದಿತಿ ಚೇತ್ರಥಾಪಿ ಓಂ ॥ 2-2-7 I 
ಚೇತನನ ಸಂಬಂಧದಿಂದ ಅಚೇತನವಾದ ಶರೀರವೇ ಕಾರ್ಯವನ್ನು 
ನಿರ್ವಹಿಸುತ್ತದೆ. ಅದರಂತೆ ಪ್ರಕೃತಿಯು ಅಚೇತನವಾಗಿದ್ದರೂ ಚೇತನಸಂಬಂಧ 
ದಿಂದಾಗಿ ಸೃಷ್ಟ್ಯಾದಿಗಳನ್ನು ಮಾಡುತ್ತದೆ. ಆದ್ದರಿಂದ ಶ್ರೀಹರಿಯು 
ಜಗತ್ಕಾರಣನಲ್ಲ ಎಂದರೆ ಅದು ಯುಕ್ಷವಲ್ಲ ಶರೀರದ ಪ್ರವೃತ್ತಿಯೂ ಪರಮಾತ್ಮನ 
ಅಧೀನವೆಂದು "ನ ಖತೇ ತ್ವತ್‌ ಕ್ರಿಯತೇ ಕಿಂಚನಾರೇ' ಎಂಬ ಶ್ರುತಿಯು 
ಹೇಳುತ್ತದೆ. ಆದ್ದರಿಂದ ಪ್ರಕ ತ್ಯಧೀನತ್ತವೆಂದು ಸಾಧಿಸಲು ದೃಷ್ಟಾಂತವಿಲ್ಲ 
ಶ್ರೀಹರಿಯೇ ಜಗತ್ಕಾರಣ ಎಂಬ ವಿಷಯದಲ್ಲಿ ಪ್ರಮಾಣಗಳಿವೆ. 


ಅನ್ಯ ಥಾನುಮಿತೃಧಿಕರಣ 
(ಪ್ರಕೃತ್ಯುಪಸರ್ಜನ-ಜೀವಕರ್ತೃತ್ವವಾದ ನಿರಾಕರಣೆ) 


॥ ಓಂ ಅನ್ಯಥಾನುಮಿತೌ ಚ ಜ್ಞಶಕ್ತಿವಿಯೋಗಾತ್‌ ಓಂ I 2-2-9 I 


42 ಅಣುಭಾಷ್ಯಮ್‌ 


ಶರೀರಸಂಬಂಧವನ್ನು ಹೊಂದಲು ಕೇವಲ ಪುರುಷನಿಗೆ ಸಾಮರ್ಥವಿಲ್ಲ 
ಆದ್ದರಿಂದ ಪ್ರಕೃತಿಯು ಅಪ್ರಧಾನ. ಪುರುಷನೇ ಪ್ರಧಾನಕತಣೃ ಎಂಬ 
ವಾದದಲ್ಲೂ ದೃಷ್ಟಾಂತವಿಲ್ಲ. ಆದ್ದರಿಂದ ಈ ವಾದವೂ: ಸಮಂಜಸವಲ್ಲ 


ವೆ ಎಶೇಷಿಕಾಧಿಕರಣ (ಅಣ್ಣಾರಂಭವಾದ ನಿರಾಕರಣೆ) 


॥ ಓಂ ಮಹದ್ದೀರ್ಥವದ್ವಾ ಹಪ್ರಸ್ತಪರಿಮಂಡಲಾಭ್ಯಾಮ್‌ 
ಓಂ II 2-2-11 Il 


ವೈಶೇಷಿಕಮತದಲ್ಲಿ ಅನಿತ್ಯಪದಾರ್ಥಗಳು ಮೂರುವಿಧವಾದ ಕಾರಣ 
ಗಳಿಂದ ಹುಟ್ಟಿರುತ್ತದೆ. 1) ಸಮವಾಯಿಕಾರಣ, 2) ಅಸಮವಾಯಿಕಾರಣ, 3) 
ನಿಮಿತ್ತಕಾರಣ. O ದ್ರವ್ಯ-ಗುಣ-ಕರ್ಮಗಳನ್ನು ಕುರಿತು ದ್ರವ್ಯವೇ 
ಸಮವಾಯಿಕಾರಣ. ಅವಯವಸಂಯೋಗವು ಅಸಮವಾಯಿಕಾರಣ. ಈಶ್ವರ, . 
ಅದೃಷ್ಟ ಕಾಲ ಮುಂತಾದವುಗಳು ನಿಮಿತ್ತಕಾರಣ. ಪರಮಾತ್ಮನು 
ಕರ್ತೃತ್ವಪ್ರಯೋಜಕವಾದ ನಿತ್ಯಜ್ಞಾನ, ಪ್ರಯತ್ನ, ಇಚ್ಛಾ ಹಾಗು. ಸಂಖ್ಯಾ, 
ಪರಿಮಾಣ, ಪೃಥಕ್ತ 2 ಸಂಯೋಗ, ವಿಭಾಗ ಹೀಗೆ ಎಂಟು ಗುಣಗಳಿಂದ 
ಕೂಡಿದವನು. ಆದ್ದರಿಂದ ಪರಮಾತ್ಮನಿಗೆ ಅನಂತಗುಣಪೂರ್ಣತ್ಹವು ಯುಕ್ತವಲ್ಲ 
ಕಾರ್ಯದಲ್ಲಿರುವ ಗುಣಗಳನ್ನು ಕುರಿತು ಕಾರಣದಲ್ಲಿರುವ ಗುಣವು 
ಅಸಮವಾಯಿಕಾರಣ. ಆದರೆ ತ್ರ ್ಯಣುಕದಲ್ಲಿರುವ ಮಹತ್ಪರಿಮಾಣಕ್ಕೆ ದ್ವ್ಯಣುಕದ 


3 
ಪರಿಮಾಣವು ಕಾರಣವಲ್ಲ ಈ ವಾದವನ್ನು ಇಲ್ಲಿ ನಿರಾಕರಿಸುವರು. 


ತ್ರ ,ಣುಕದಲ್ಲರುವ ಮಹತ್ತ್ವ್ವ-ದೀರ್ಥತ್ವಪರಿಮಾಣಗಳಿಂದ ಚತುರಣು 
ಕಾದಿಗಳ ಪರಿಮಾಣವು ಹುಟ್ಟುವಂತೆ ಪರಮಾಣುವಿನಲ್ಲಿರುವ ಅಣುತ್ತದಿಂದ 
ದ್ವ್ಯಣುಕದ ಪರಿಮಾಣವು ಏಕೆ ಹುಟ್ಟಬಾರದು, ಇಲ್ಲದಿದ್ದರೆ ಚತುರಣುಕಾದಿಗಳ 
ಮಹತ್ವ-ದೀರ್ಫತ್ವಗಳನ್ನು ಕುರಿತು ತ್ರ 3 ಖಕಾದಿಗನವಾದ ಪರಿಮಾಣವು 
ಕಾರಣವಾಗದಿರಲಿ. ಹೀಗೆ ವೈಶೇಷಿಕಸಮಯವು ಅಪ್ರಾಮಾಣಿಕವಾದ್ದರಿಂದ 
ಪರಮಾತ್ಮನಿಗೆ ಹೇಳಿದ ಅನಂತಗುಣಪೂರ್ಣತ್ನವು ಸಮಂಜಸವೇ ಆಗಿದೆ. 


ಅಣುಭಾಷ್ಯಮ್‌ 43 


ಸಮುದಾಯಾಧಿಕರಣ (ವೈಭಾಷಿಕ-ಸೌತ್ರಾಂತಿಕಮತ ನಿರಾಕರಣೆ) 


II ಓಂ ಸಮುದಾಯ ಉಭಯಹೇತುಕೇತಪಿ ತದಪ್ರಾಪಿಃ ಓಂ ॥ 
2-2-18 Il 


ಜಗತ್ತೆಲ್ಲವೂ ಪರಮಾಣುಸಮುದಾಯರೂಪವಾಗಿದೆ. ಇದಕ್ಕಿಂತ 
ಅತಿರಿಕ್ತವಾದ ಅವಯವಿಯೇ ಇಲ್ಲ ಎಲ್ಲವೂ ಕ್ಷಣಿಕ. ಈಶ್ವರನ ಅಗತ್ಯವೇ ಇಲ್ಲ 
ಎನ್ನುವ ಈ ವಾದವೂ ಯುಕ್ತಿವಿರುದ್ದವಾಗಿದೆ. ಪರಮಾಣುಸಮುದಾಯವು 
ಒಂದೇ ಪರಮಾಣುವಿನಿಂದ ಆಗಿದೆ ಎನ್ನುವುದು ವ್ಯಾಹತವಾದುದು. ಅನೇಕ 
ಪರಮಾಣುಗಳ ಮೇಲನದಿಂದ ಪರಮಾಣುಸಮುದಾಯದ ಉತ್ತತ್ತಿ ಎಂದಾಗ 
ಸಮುದಾಯ ಉಂಟಾದರೆ ಅವುಗಳ ಮೇಲನ, ಮೇಲನವಾದರೆ ಸಮುದಾಯ 
ಎಂದು ಅನ್ಯೋನ್ಯಾಶ್ರಯ ದೋಷವು ತಲೆದೋರುವುದು. ಆದ್ದರಿಂದ ಈ ಮತವೂ 
ಅಪ್ರಾಮಾಣಿಕವು, ಪ್ರಮಾಣವಿರುದ್ಧವೂ ಆಗಿದೆ. 


ಅಸದಧಿಕರಣ 
11 ಓಂ ನಾಸತೋತದೃಷ್ನತ್ತಾತ್‌ ಓಂ Il 2-2-26 Il 


ಶೂನ್ಯದಿಂದ ಜಗತ್ತಿನ ಸೃಷ್ಟಿಯು ಆಗುತ್ತದೆ ಎನ್ನುವ ಈ ಮತವೂ 
ಅಪ್ರಾಮಾಣಿಕ. ಶೂನ್ಯಕ್ಕೆ ಕಾರಣತ್ಸವು ಪ್ರತ್ಯಕ್ಷಾದಿ ಯಾವ ಪ್ರಮಾಣದಿಂದಲೂ 
ಸಿದ್ಧವಾಗಿಲ್ಲ 


ಅನುಪಲಬ್ದ sede (ವಿಜ್ಞಾನವಾದಿಮತ ನಿರಾಕರಣೆ) 


11 ಓಂನ ಭಾವೋಶನುಪಲಜ್ಲೇಃ £0 11 2-2-30 II 


ನಿತ್ಯವೂ ನಿರಂಜನವೂ ಆದ ವಿಜ್ಞಾನ ಒಂದೇ ತತ್ವ ಈ ಸಮಗ್ರ ಜಗತ್ತೂ 
ವಿಜ್ಞಾನಸ್ಥರೂಪವೇ ಆಗಿದೆ. ಅದಕ್ಕಿಂತ ಅತಿರಿಕ್ತವಾದುದು ಯಾವುದೂ ಇಲ್ಲ 
ಆದ್ದರಿಂದ ಜಗತ್ತಿನ ಉತ್ಪತ್ಕಾದಿಗಳ ವಿಷಯದಲ್ಲಿ ಈಶ್ವರನ ಉಪಯೋಗವಿಲ್ಲ 
ಎಂಬ ಆಕ್ಷೇಪವನ್ನು ಇಲ್ಲಿ ಪರಿಹರಿಸಿದ್ದಾರೆ. ಜಗತ್ತು ವಿಜ್ಞಾನಾತ್ಮಕ ಎಂಬ 
ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ ಹಾಗು ಜಗತ್ತು ಎಜ್ಡಾನಾತ್ಮಕ ಎಂಬುದು 


44 ಅಣುಭಾಷ್ಯಮ್‌ 


ಪ್ರಮಾಣವಿರುದ್ದವೂ ಆಗಿದೆ. ಘಟ-ಪಟಾದಿ ಜಗತ್ತು ಸತ್ಯ ಎಂದು 
ತೋರುತ್ತಿರುವುದರಿಂದ ವಿಜ್ಞಾನತತ್ನದಲ್ಲಿ ಜಗತ್ತು ಅಧ್ಯಸ್ತವೆಂದು ಹೇಳಲು 
ಸಾಧ್ಯವಿಲ್ಲ. ಆದ್ದರಿಂದ ವಿಷ್ಣುವೇ ಜಗತ್ಕಾರಣ ಎನ್ನುವುದು ಸಮಂಜಸವೇ ಆಗಿದೆ. 


ನೆ ಎಕಸ್ಮಿನಧಿಕರಣ (ಜೈನಮತ ನಿರಾಕರಣೆ) 


Il ಓಂ ನೈಕಸ್ಥಿನ್ನಸಂಭವಾತ್‌ ಓಂ II 2-2-33 11 


ಸತ್ತ್ವ, ಅಸತ್ತ್ವ ಸದಸತ್ತ್ವ ಸದಸದ್ವಿಲಕ್ಷಣತ್ವ ಸತ್ತೇ ಸತಿ ಸದ್ದಿಲಕ್ಷಣತ್ವ ಅಸತ್ವೇ 
ಸತಿ ಅಸದ್ದಿಲಕ್ಷಣತ್ವ ಸದಸದಾತ್ಮಕತ್ವೇ ಸತಿ ಸದಸದ್ವಿಲಕ್ಷಣತ್ವ ಈ ರೀತಿ ಜಗತ್ತು 
ಸಪ್ತಭಂಗಿ(ಏಳುಪ್ರಾಕರ)ಗಳಿಂದ ಕೂಡಿದೆ ಎಂಬುದು ಯುಕ್ತವಲ್ಲ ಒಂದೇ ವಸ್ತು 


ಎನಲ್ಲಿ ಏಳು ಪ್ರಕಾರಗಳಿರುವುದು ಅಸಂಭಾವಿತ. ಸತ್‌, ಅಸತ್‌, ಸದಸತ್‌ ಎಂದು 
ಮೂರೇ ಪ್ರಕಾರಗಳು. ಇದಕ್ಕಿಂತ ಭಿನ್ನವಾದ ಪ್ರಕಾರಗಳೆಲ್ಲವೂ ಅಪ್ರಮಾಣಿಕ. 


ಪತ್ಯುರಧಿಕರಣ (ಪಾಶುಪತಸಮಯ ನಿರಾಕರಣೆ) 
Il ಓಂ ಪತ್ಯುರಸಾಮಂಜಸ್ಯಾತ್‌ ಓಂ II 2-2-37 I 


ಪಶುಪತಿ ಎನಿಸಿರುವ ರುದ್ರನು ಪಾರತಂತ್ರಾ ದಿ ದೋಷಯುಕ್ತನಾದ್ದರಿಂದ 
ಅವನು ಜಗತ್ತತಣೃವಲ್ಲ “ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ' ಎಂಬ 
ಶ್ರುತಿಯು ಪಶುಪತಿಗೆ ಪಾರತಂತ್ರ ್ಯವನ್ನು ಹೇಳುತ್ತಿದೆ. 


ಉತ್ಪತ್ವ್ಯಥಿಕರಣ (ಶಾಕ್ಷಮತ ನಿರಾಕರಣೆ) 
I] ಓಂ ಉತ್ಪತ್ತೃಸಂಭವಾತ್‌ ಓಂ Il 2-2-42 Il 


ಪುರುಷಾನುಗ್ರಹವಿಲ್ಲದ ಕೇವಲ ಸ್ತ್ರೀಯಿಂದ ಉತ್ಪತ್ತಿಯು ಎಲ್ಲಿಯೂ 
ಕಂಡಿಲ್ಲ ಆದ್ದರಿಂದ ಶಕ್ತಿಯು ಜಗತೃತಿನ್ರೀ ಎಂಬ ಮತ ಸರಿಯಲ್ಲ 


ಹೀಗೆ ಎಲ್ಲ ದರ್ಶನಗಳೂ ಯುಕ್ತಿವಿರುದ್ಧವೂ ಅಪ್ರಾಮಾಣಿಕವೂ ಆದ್ದರಿಂದ 
ಇವುಗಳ ವಿರೋಧವಿಲ್ಲ ಆದಕಾರಣ ವಿಷ್ಣುವೇ ಜಗತ್ಕಾರಣ ಎನ್ನುವುದು 
ಸಮಂಜಸವಾಗಿದೆ. : 


ಅಣುಭಾಷ್ಯಮ್‌ 45 


ತೃತೀಯಪಾದ 
ಅಣುಭಾಷ್ಯ:- "ಆಕಾಶಾದಿಸಮಸ್ತಂ ಚ ತಜ್ಜಂ' 


ಭಾವಾರ್ಥ:- ಅವ್ಯಾಕೃತಾಕಾಶ, ಭೂತಾಕಾಶ, ವಾಯ್ದಾದಿಭೂತಪದಾರ್ಥ 
ಗಳು, ಅವುಗಳ ಅಭಿಮಾನಿದೇವತೆಗಳು, ಸೂತ್ರದಲ್ಲಿ ಹೇಳಿದ 'ವಿಯತ್‌' 
ಪದದಿಂದ ಉಪಲಕ್ಷಿತವಾದ ಪ್ರಕೃತಿ, ಜೀವ, ಕಾಲ, ವೇದ, ಮಹತ್ತತ್ವ 
ಅಹಂಕಾರ, ಮನಸ್‌, ಬುದ್ದಿ ಮುಂತಾದವುಗಳು ಅದರ ಅಭಿಮಾನಿ 
ದೇವತೆಗಳೆಲ್ಲರೂ ಪರಮಾತ್ಮನಿಂದಲೇ ಜನ್ಮವನ್ನು ಪಡೆದಿದ್ದಾರೆ. 


ವಿಯದಧಿಕರಣ 


|| ಓಂ ನ ವಿಯದಶ್ರುತೇಃ ಓಂ I 2-3-11 


ಆಕಾಶವು ಉತ್ಪತ್ತಿಯುಳ್ಳದ್ದು ಎಂಬ ವಿಷಯದಲ್ಲಿ "ಆತ್ಮನ ಆಕಾಶಃ 
ಸಂಭೂತಃ'` ಎಂಬ ಶ್ರುತಿಯು ಪ್ರಮಾಣವಾಗಿದೆ. ಹೀಗೆ ಆಕಾಶದ ಉತ್ಪತ್ತಿಯು 
ಈಶ್ವರನಿಂದಲೇ ಆಗುವುದರಿಂದ ಈಶ್ವರನಿಗೆ ಜಗತ್ಕಾರಣತ್ನವು ಯುಕ್ತವೇ ಅಗಿದೆ. 


ಮಾತರಿಶ್ಚಾಧಿಕರಣ 


11 ಓಂ ಏತೇನ ಮಾತರಿಶ್ಚಾವ್ಯಾಖ್ಯಾತಃ ಓಂ 11 2-3-8 II 


"ಪ್ರಾಣಾದ್‌ ವಾಯುರಜಾಯತ' ಎಂದು ಶ್ರುತಿಯು ಇರುವುದರಿಂದ 
ವಾಯುವಿಗೂ ಉತ್ಪತ್ತಿ ಇದೆ. ಅನುತ್ನತ್ತಿಯನ್ನು ಹೇಳುವ ಶ್ರುತಿಯು 
ಸ್ವರೂಪಾನುತ್ಪತ್ತಿಯನ್ನು ಹೇಳುತ್ತಿದೆ ಎಂದು ವ್ಯಾಖ್ಯಾನಿಸಬೇಕು. 


ಅಸಂಭವಾಧಿಕರಣ 
Il ಓಂ ಅಸಂಭವಸ್ತು ಸತೋತನುಪಪತ್ತೇಃ ಓಂ I 2-3-9 Il 


"ಅಸತಃ ಸದಜಾಯತ' ಎಂಬ ಶ್ರುತಿಯು ಬ್ರಹ್ಮನಿಂದ ವಾಯುವಿನ 
ಉತ್ಪತ್ತಿಯನ್ನು ಹೇಳುತ್ತಿದೆ ಹೊರತಾಗಿ ಅಸತ್‌ನಿಂದ ಭಗವಂತನ ಉತ್ಪತ್ತಿಯನ್ನು 


46 ಅಣುಭಾಷ್ಯಮ್‌ 


ಹೇಳುತ್ತಿಲ್ಲ ಅಸತ್‌ನಿಂದ ಸತ್‌ನ ಉತ್ಪತ್ತಿಯು ಲೋಕದಲ್ಲಿ ಎಲ್ಲೂ ಕಂಡಿಲ್ಲ 
ಪರಮಾತ್ಮನಿಗೆ ಉತ್ಪತ್ತಿಯೇ ಇಲ್ಲ 


ತೇಜೋsಧಿಕರಣ 


II ಓಂ ತೇಜೋತತಸ್ತಥಾ ಹ್ಯಾಹ ಓಂ ॥। 2-3-10 I 


"ತತ್ತೇಜೋತಸೃಜತ' ಎಂಬ ಶ್ರುತಿಯು ಅಗ್ನಿಯು ವಿಷ್ಣುವಿನಿಂದ ಹುಟ್ಟಿದೆ 
ಎನ್ನುತ್ತಿದೆ. "ವಾಯೋರಗ್ನಿಃ' ಎಂಬ ಶ್ರುತಿಯು ವಾಯುವಿನಿಂದ ಹುಟ್ಟಿದೆ ಎಂದು 
ಹೇಳಿದರೂ ವಿರೋಧವಿಲ್ಲ ಪರಮತ್ನನು ತಾನೇ ಅಗ್ನಿಯನ್ನು ಸೃಷ್ಟಿಮಾಡಲು 
ಸಮರ್ಥನಾದರೂ ಲೀಲೆಯಿಂದ ವಾಯುದ್ದಾರಾ ಸ ುಷಿಮಾಡುವನು. ಆದ್ದರಿಂದ 
ವಿಷ್ಣುವಿನ ಜಗತ್ಕಾರಣತ್ತಕ್ಷೆ ಭಂಗವಿಲ್ಲ 


ಅಬಧಿಕರಣ 


I] ಓಂ ಆಪಃ ಓಂ II 2-3-11 II 
ಜಲವೂ ಸಹ ವಿಷ್ಣುವಿನಿಂದಲೇ ಹುಟ್ಟಿದೆ. "ತದಪೋತಸೃಜತ' ಎಂದು ಶ್ರುತಿ 
ಇದೆ. "ಅಗ್ನೇರಾಪಃ' ಎಂಬ ಶ್ರುತಿಯು ವಿಷ್ಣುವಿನಿಂದಲೇ ಅಗ್ನಿಯಮೂಲಕ 


ಜಲಸೃಷ್ಟಿ ಎಂದು ಹೇಳುತ್ತಿದೆ. ಆದ್ದರಿಂದ ವಿಷ್ಣುವಿಗೆ ಜನ್ಮಾದಿಕಾರಣತ್ವವು 
ಯುಕ್ತವೇ ಆಗಿದೆ. 


ಪೃಥಿವ್ಯಧಿಕರಣ 
II ಓಂ ಪೃಥಿವ್ಯಧಿಕಾರರೂಪಶಬ್ದಾಂತರಾದಿಭ್ಯಃ ಓಂ I 2-3-12 I 
"ತಾ ಅನ್ನಮಸೃಜಂತ' ಎಂಬ ಶ್ರುತಿಯು ಜಲಸೃಷ್ಟಿಯ ಅನಂತರದಲ್ಲಿ 
ಅನ್ನಸೃಷ್ಟಿಯನ್ನು ಹೇಳುತ್ತಿದೆ. "ಅದ್ಭ್ಯಃ ಪೃಥಿವೀ' ಎಂಬ ಶ್ರುತಿಯು ಜಲದ್ದಾರಾ 
ಪೃಥಿವಿಯ ಸೃಷ್ಟಿಯನ್ನು ಹೇಳುತ್ತಿದೆ. ಹೀಗೆ ಶ್ರುತಿಗಳಲ್ಲಿ ಪರಸ್ಪರ ವಿರೋಧವಿದೆ 


ಎಂದು ಆಶಂಕಿಸಬಾರದು. "ತಾ ಅನ್ನಮಸೃಜಂತ'” ಎಂಬ ಶ್ರುತಿಯಲ್ಲಿ ಅನ್ನಶಬ್ಬಕ್ಕೆ 
ಪೃಥಿವೀ ಎಂದೇ ಅರ್ಥವು ವಿವಕ್ಷಿತ. ಏಕೆಂದರೆ ಇದು ಭೂತಪ್ರಕರಣವಾಗಿದೆ. 


ಅಣುಭಾಷ್ಯಮ್‌ 41 


"ಪ RALAN ವಾಠನ್ನಮ್‌' ಎಂದು ಶ್ರುತಿಯೂ ಇದೆ. ಹೀಗೆ ಶ್ರುತಿಗಳ ವಿರೋಧ 
ಪರಿಹಾರವಾಗುವುದರಿಂದ ಭಗವಂತನ ಜನ್ಮಾದಿಕಾರಣತ್ವಲಕ್ಷಣಕ್ಕೆ ಭಂಗವಿಲ್ಲ. 


ಅಣುಭಾಷ್ಯ:- "ತೇನೈವ ಲೀಯತೇ' 


ಭಾವಾರ್ಥ:- ಹಿಂದೆ ಹೇಳಿದ ಆಕಾಶಾದಿಗಳೆಲ್ಲವೂ ಭಗವಂತನಿಂದಲೇ 
ಲಯವನ್ನು ಹೊಂದುತ್ತವೆ. ರುದ್ರನಿಂದ ಲಯಹೊಂದುವುದಲ್ಲ ಹೀಗೆ ಮೂರು 
ಅಧಿಕರಣಗಳ ಸಾರವನ್ನೂ ಇಲ್ಲಿ ಸಂಗ್ರಹಿಸಿದ್ದಾರೆ. 


ತದಭಿಧ್ಯಾನಾಧಿಕರಣ 
Il ಓಂ ತದಭಿಧ್ಯಾನಾದೇವ ತು ತಲ್ಲಿಂಗಾತ್‌ ಓಂ II 2-3-13 1 


"ತಸ್ಯಾಭಿಧ್ಯಾನಾದ್ಯೋಜನಾತ್‌...' ಎಂಬ ಶ್ರುತಿಯು ಅನಾದಿಯಾದ 
ಬಂಧವೂ ಭಗವದಿಚ್ಛೆಯಿಂದ ನಿವ ಎತ್ತಿಯಾಗುತ್ತದೆ ಎನ್ನುತ್ತಿದೆ. ಇದರಿಂದ 
ಕೈಮುತ್ಯನ್ಯಾಯದಿಂದ ಸಾದಿಯಾದ ಜಗತ್ತಿಗೂ ಭಗವಂತನೇ ಸಂಹಾರಕನೆಂದು 
ಸಿದ್ಧವಾಗುತ್ತದೆ. "ಸ ಇದಂ ಸರ್ವಂ ವಿಲಾಪಯತಿ' ಎಂದು ಶ್ರುತಿಯೂ ವಿಷ್ಣುವೇ 
ಸಂಹಾರಕನನ್ನುತ್ತಿದೆ. “ರುದ್ರೋ ಮಾ ವಿಶಾಂತಕಃ' ಎಂಬ ಶ್ರುತಿಗೆ ರುದ್ರದ್ದಾರಾ 
ವಿಷ್ಣುವೇ ಸಂಹಾರಕ ಎಂದು ಅಭಿಪ್ರಾಯ. ಆದ್ದರಿಂದ ಶ್ರುತಿಗೆ 
ಅಪ್ರಾಮಾಣ್ಯವಿಲ್ಲ ತೇನೆ yo = ರುದ್ರನಿಂದಲೇ ಅಂದರೆ ರುದ್ರನು ದ್ವಾರಸಾಧನ. 
ಅವನ ಮೂಲಕ ಭಗವಂತನಿಂದಲೇ ಲಯವನ್ನು ಹೊಂದುತ್ತದೆ. 


ವಿಪರ್ಯಯಾಧಿಕರಣ:- 
|| ಓಂ ವಿಪಷರ್ಯಯೇಣ ತು ಕ್ರಮೋಠತ ಉಪಪದ್ಯತೇ ಚ ಓಂ II 
2-3-14 II 
ವ್ಯುತ್ಯಮದಿಂದಲೇ ಲಯವಾಗುತ್ತದೆ. “ಕ್ರಮಾದುತ್ಚದ್ಯತೇ ಕ್ರಮಾದ್‌ 
ವಿಲೀಯತೇ' ಎಂಬ ಶ್ರುತಿಯಲ್ಲಿ "ಕ್ರಮಾದ್‌ ವಿಲೀಯತೇ' ಎಂದರೆ ಉತ್ತತ್ತಿ 
ಕ್ರಮಕ್ಕಿಂತಲೂ ವಿಪರೀತಕ್ರಮ ಎಂದೇ ಅರ್ಥ. "ಅನುರೂಪಃ ಕ್ರಮಃ ಸೃಷ್ಟಾ 
ಪ್ರತಿರೂಪೋ ಲಯಕ್ರಮಃ' ಎಂದು ಪ್ರಮಾಣವೂ ಇದೆ. 


48 ಅಣುಭಾಷ್ಯಮ್‌ 
ಇದನ್ನೇ "ತೇನೈವ ಲೀಯತೇ' ಎಂದು ಸಂಗ್ರಹಿಸಿದ್ದಾರೆ. 
ಅಂತರಾಧಿಕರಣ | 
|| ಓಂ ಅಂತರಾವಿಜ್ಞಾನಮನಸೀ ಕ್ರಮೇಣ ತಲ್ಲಿಂಗಾದಿತಿ 
ಚೇನ್ನಾವಿಶೇಷಾತ್‌ ಓಂ I 2-3-15 I 


"ತದ್ಯಚ್ಛೇತ್‌ ಜ್ಞಾನ ಆತ್ಮನಿ' ಎಂದು ಶ್ರುತಿಯಲ್ಲಿ ಮನಸ್ಸಿನಿಂದ ಹುಟ್ಟಿದ 
ವಿಜ್ಞಾನತತ್ನದಲ್ಲಿ  ಮನಸ್ತತಕ್ಕ ಲಯವು ಶ್ರುತವಾಗಿದೆ. ಆದ್ದರಿಂದ 
ವಿಜ್ಞಾನ-ಮನಸ್ತತ್ನಗಳನ್ನು ಬಿಟ್ಟು ಉಳಿದವುಗಳಿಗೆ ವು s8 20008 ಲಯ ಎಂದು 
ಶಂಕಿಸುವುದು ಸರಿಯಲ್ಲ ವಿಜ್ಞಾನ-ಮನಸ್ತತ್ನಗಳಿಗೂ ವ್ಯುತ್ಯಮದಿಂದಲೇ ಲಯ. 
"ಮನಸಶ್ಚ ವಿಜ್ಞಾನಮ್‌' ಎಂಬ. ಶ್ರುತಿಗೆ ಮನಸ್ತತ್ನದಿಂದ ವಿಜ್ಞಾನತತ್ವದ ಸೃಷ್ಟಿ 
ಎಂದು ಅರ್ಥವಲ್ಲ ಮನೋರೂಪ ಇಂದ್ರಿಯದಿಂದ ಜ್ಞಾನವು ಉದಯಿಸುತ್ತದೆ 
ಎಂದು ಅರ್ಥ. | 


ಆತ್ಮಾಧಿಕರಣ | 
I] ಓಂ ನಾತ್ಕಾರಶ್ರುತೇಃ ನಿತ್ಯತ್ವಾಚ್ಚತಾಭ್ಯಃ ಓಂ 11 2-3-17 I 


ಪರಮಾತ್ಮನಿಗೆ ಲಯವಿಲ್ಲ ಏಕೆಂದರೆ ಪರಮಾತ್ಮನು ಲಯ ಹೊಂದುತಾನೆ 
ಎಂಬ ವಿಷಯದಲ್ಲಿ ಆಧಾರವಿಲ್ಲ, "ನಿತ್ಯೋ ನಿತ್ಯಾನಾಮ್‌' ಮುಂತಾದ ಶ್ರುತಿಗಳು 
ಪರಮಾತ್ಮನಿಗೆ ಲಯವಿಲ್ಲವೆಂದೇ ಹೇಳುತ್ತಿವೆ. 


ಅಣುಭಾಷ್ಯ:- "'ಸೋಶನುತ್ತತ್ತಿಲಯಃ ಕರ್ತಾ' 


ಭಾವಾರ್ಥ:- ಸ್ವತಂತ್ರಕರ್ತೃವಾದ್ದರಿಂದ ಪರಮಾತ್ಮನು ಉತ್ಪತ್ತಿ ಮತ್ತು 
ಲಯ ಎರಡೂ ಇಲ್ಲದವನು. 


ಜ್ಞಾ! ಧಿಕರಣ 


Il ಓಂ ಜ್ಲೋಠತ ಏವ ಓಂ ॥ 2-3-18 || 


ಅಣುಭಾಷ್ಯಮ್‌ 40 


ಜೀವನೂ ಪರಮಾತ್ಮನಿಂದಲೇ ಹುಟ್ಟುತ್ತಾನೆ. ನಿತ್ಯನಾದ ಜೀವನಿಗೂ 
ದೇಹಸಂಬಂಧರೂಪವಾದ ಉತ್ಪತ್ತಿ ಇದೆ ಎಂದು ಶ್ರುತಿಯು ಹೇಳುತ್ತಿದೆ. 
ಅಣುಭಾಷ್ಯ:- “ಆಕಾಶಾದಿಸಮಸ್ತಂ ಚ ತಜ್ಜಂ' 
ಈ ವಾಕ್ಕದಿಂದಲೇ ಈ ಅಧಿಕರಣದ ಸಾರವನ್ನೂ ಸಂಗ್ರಹಿಸಿದ್ದಾರೆ. 
ಉತ್ಕಾಂತ್ಯಧಿಕರಣ 


1 ಓಂ ಉತ್ಕಾಂತಿಗತ್ಯಾಗತೀನಾಮ್‌ ಓಂ I 2-3-20 ॥ 


ಜೀವನಿಗೆ ವಿಷ್ಣುವಿನ ಅಧೀನವಾದ ಉತ್ಕಾಂತಿ, ಗತಿ, ಆಗತಿಗಳು 
ಇರುವುದರಿಂದ ಜೀವನು ಅಣುಪರಿಮಾಣನಾಗಿದ್ದಾನೆ. 'ವ್ಯಾಪ್ತಾ ಹಿ ಆತ್ಮಾನಃ' 
ಎಂಬ ಶ್ರುತಿಯು ಪರಮಾತ್ಮನಿಗೆ ವ್ಯಾಪ್ತಿಯನ್ನು ಹೇಳುತ್ತಿದೆ ಹೊರತು ಜೀವನಿಗಲ್ಲ 
"ಆತ್ಮಾನಃ' ಎಂಬ ಬಹುವಚನವು ಪರಮಾತ್ಮನ ಬಹುರೂಪಗಳನ್ನು ಕುರಿತಾದದ್ದು. 


ಅಣುಭಾಷ್ಯ:- "ಜೀವಸ್ತದ್ಧಶಗಃ' 


ಭಾವಾರ್ಥ:- ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಲೆಂದೇ ಈ ವಾಕ್ಯವನ್ನು 
ಹೇಳಿದ್ದಾರೆ... ಜೀವನು ಸದಾ ಉತ್ಪಾಂತಿಕಾಲದಲ್ಲಿ ' ಪರಲೋಕಾದಿ 
ಗಮನಾಗಮನಕಾಲದಲ್ಲೂ ವಿಷ್ಣುವಿನ ಅಧೀನನಾಗಿಯೇ ಇರುತ್ತಾನೆ. 


ವ್ಯತಿರೇಕಾಧಿಕರಣ 
॥ ಓಂ ವೃತಿರೇಕೋ ಗಂಧವತ್ತಥಾ ಚ ದರ್ಶಯತಿ ಓಂ I 2-3-27 I 


ಜೀವನು ಏಕರೂಪನೇ ಎಂಬ ನಿಯಮವಿಲ್ಲ ಯೋಗಶಕ್ತಿಯನ್ನು 
ಹೊಂದಿರುವ ಜೀವರು ಈಶ್ವರಾನುಗ್ರ ಹದಿಂದಲೇ ಅನೇಕರೂಪವನ್ನು ಪಡೆಯು 
ವರು. ಪುಷ್ಪದ ಪರಿಮಳಕ್ಕೆ ಅಂಶಗಳಿಂದ ವಿಭಾಗವಿರುವಂತೆ ಜೀವನಿಗೂ 
ಅಂಶಗಳಿಂದ ವಿಭಾಗವಿದೆ. "ಸ ಏಕಧಾ ನ ಸಪ್ಪಧಾ' ಎಂಬ ಶ್ರುತಿಯು ಜೀವನ 
ಸ್ವರೂಪವನ್ನು ಒಂದೇ ಎಂದು ಹೇಳುತ್ತಿದೆ. “ಅಥೈಕ ಏವ ಸನ್‌ 
ಗಂಧವದ್ವ್ಯತಿರಿಚ್ಛತೇ ಅಥ ಏಕೀಭವತಿ' ಎಂದು ಶ್ರುತಿಯು ಈ ವಿಷಯದಲ್ಲಿ 
ಆಧಾರವಾಗಿದೆ. 


50 ಅಣುಭಾಷ್ಯಮ್‌ 
ಅಣುಭಾಷ್ಯ:- "ಜೀವಸ್ತದ್ದಶಗಃ ಸದಾ' 
ಭಾವಾರ್ಥ:- ಜೀವಃ ಎ ಯೋಗಿಯಾದ ಜೀವನು; ಸದಾ ತದ್ದಶಗಃ = 
ಸರ್ವದಾ ಭಗವಂತನ ಅಧೀನನಾಗಿದ್ದು ಗಂಧದಂತೆ ಗಮನಾಗಮನವನ್ನು 


ಮಾಡುತ್ತಾನೆ. ಆದ್ದರಿಂದ ಯೋಗಿಯಾದ ಜೀವನು ಒಂದೇ ಕಾಲದಲ್ಲಿ 
ಅನೇಕರೂಪಗಳನ್ನು ಹೊಂದುತ್ತಾನೆ. 


ಪ ಎಥಗುಪದೇಶಾಧಿಕರಣ 
I ಓಂ ಪೃಥಗುಪದೇಶಾತ್‌ ಓಂ ॥ 2-3-28 I 
ಜೀವನು ಪರಮಾತ್ಮನಿಂದ ಭಿನ್ನನೇ ಆಗಿದ್ದಾನೆ. "ಭಿನ್ನೋ*ಚಿಂತ್ಯಃ ಪರಮೋ 
ಜೀವಸಂಘಾತ್‌' ಮುಂತಾದ ಶ್ರುತಿಗಳು ವಿರುದ್ಧಧರ್ಮಾಧಿಕರಣತ್ತರೂಪಯುಕ್ತಿ 


ಸಹಿತವಾದದ್ದರಿಂದ ಪ್ರಬಲವಾಗಿವೆ. "ತತ್ತ ಸಮಸಿ' ಇತ್ಯಾದಿ ಶ್ರುತಿಗಳು 


ಸಾವಕಾಶವಾಗಿವೆ. ಅದೆಲ್ಲವೂ ಜೀವ-ಬ್ರಹ್ಮರಿಗೆ ಜ್ಞಾನಾನಂದಾದಿಸಾದೃಶ್ಯವನ್ನು 
ಹೇಳುತಿವೆ. 


ಅಣುಭಾಷ್ಯ:- "ಜೀವಸ್ತದ್ದಶಗಃ ಸದಾ' 
ಭಾವಾರ್ಥ:- ಜೀವಃ = ಜೀವನು, ಸದಾ ತದ್ದಶಗಃ = ಸಂಸಾರಾವಸ್ಥೆ ಹಾಗು 


ಮುಕ್ತ ವಸ್ಥೆಗಳಲ್ಲಿ ಭಗವಂತನ ಅಧೀನನಾಗಿಯೇ ಇರುವನು. ಎಂದೂ ಐಕ್ಯವನ್ನು 


@ 


ಹೂಂದುವುದಿಲ್ಲ 
ಯಾವದಧಿಕರಣ 
I] ಓಂ ಯಾವದಾತ್ಕಭಾವಿತ್ವಾಚ್ಚನ ದೋಷಸ್ತದ್ಧರ್ಶನಾತ್‌ 
ಓಂ II 2-3-30 II 


‘AMES DOOD ಪುಣ್ಯೇನ ಪಾಪೇನ ಚಾನುವಿದ್ದಃ'. ಅನಾದಿಯಾದ 
ಕರ್ಮದ ಸಂಬಂಧವನ್ನು ಜೀವನಿಗೆ ಬೋಧಿಸುವ ಈ ಶ್ರುತಿಗೆ ಅಪ್ರಾಮಾಣ್ಯವಿಲ್ಲ, 
ಜೀವರು ನಿತ್ಯರಾಗಿದ್ದಾರೆ. ಪರಮಾತ್ಮನು ಇರುವವರೆಗೂ ಜೀವನೂ ಇರುತ್ತಾನೆ. 


ಅಣುಭಾಷ್ಯಮ್‌ 51 
ಜೀವನಿಗೆ GAZSI ಹೇಳುವ ಶ್ರುತಿಯು ಜೀವನ ಬಾಹ್ಯೋಪಾಧಿಯ 
ಅನಿತ್ಯತ್ವವನ್ನು ಹೇಳುತ್ತಿದೆ ಹೊರತು ಜೀವಸ್ಟರೂಪಕ್ಕೆ ಅಲ್ಲ ಸ್ವರೂಪೋಪಾಧಿ, 
ಬಿಂಬನಾದ ಪರಮಾತ್ಮ ಮತ್ತು ಬಿಂಬಸನ್ನಿಧಾನ ಇವೆಲ್ಲವೂ ನಿತ್ಯವಾದ್ದರಿಂದ 
ಜೀವನೂ ನಿತ್ಯ. 

ಅಣುಭಾಷ್ಯ:- "ಜೀವಸ್ತದ್ದಶಗಃ ಸದಾ' 

ಭಾವಾರ್ಥ:- ಜೀವನು ನಿತ್ಯದಲ್ಲೂ ವಿಷ್ಣುವಿನ ಅಧೀನನಾಗಿ ಇರುತ್ತಾನೆ. 
ಉಪಾಧಿನಾಶದಿಂದಲೂ ನಾಶವಾಗುವುದಿಲ್ಲ 


ಸಾ ಕರಣ 


Il ಓಂ ಪುಂಸ್ತಾದಿವತ್ನಸ್ಯ್ಥ ಸತೋಶಭಿವ್ಯಕ್ತಿಯೋಗಾತ್‌ ಓಂ I 2-3-311 


ಜೀವನು ಆನಂದಾದಿಸರೂಪನೇ ಆಗಿದ್ದಾನೆ. ಆದರೂ "ಆನಂದೀಭವತಿ' 
ಎಂಬ ಶ್ರುತಿಯ ವಿರೋಧವಿಲ್ಲ ಏಕೆಂದರೆ ಬಾಲಕನಿಗೆ ಮೊದಲೇ ಇದ್ದ Dor ಕ್ಲೆ 
ಕಾಲವಿಶೇಷದಲ್ಲಿ ತಾರುಣ್ಯದಲ್ಲಿ ಅಭಿವ್ಯಕ್ತಿಯು ಹೇಗೋ ಅದರಂತೆ ಮುಕ್ತಿಯ 
ಪೂರ್ವದಲ್ಲೇ ಇದ್ದ ಜ್ಞಾನಾನಂದಾದಿಗಳು ಈಶ್ವರಪ್ರಸಾದದಿಂದ ಅಭಿವ್ಯಕ್ತವಾಗು 
ತ್ತದೆ. ಈ ಅಭಿಪ್ರಾಯದಿಂದ "ಆನಂದೀ ಭವತಿ' ಎಂದು ಶ್ರುತಿ ಹೇಳಿರುತ್ತದೆ. 


ಅಣುಭಾಷ್ಯ:- 'ಜೀವಸ್ತದ್ದಶಗಃ' 


ಭಾವಾರ್ಥ:- "ತದ್ದಶಗಃ' ಎಂಬಲ್ಲಿರುವ ಗತಿ ಎಂಬ ಅರ್ಥದ "ಗ"ಶಬ್ದಕ್ಕೆ 

ಎ 

ಜ್ಞಾನ ಎಂದು ಅರ್ಥ. ಜೀವನು ಭಗವದಧೀನವಾದ ಹಿಂದೆಯೇ ಇದ್ದ 
ಜ್ಞಾನಾನಂದದ ಅಭಿವ್ಯಕ್ತಿಯನ್ನು ಹೊಂದುವನು. 


ಕರ್ತೃತ್ವಾಧಿಕರಣ 
I] ಓಂ ಕರ್ತಾ ಶಾಸ್ಪ್ರಾರ್ಥವತ್ವಾತ್‌ ಓಂ II 2-3-33 11 


ಜೀವನಿಗೆ ಕರ್ತ ತೆವೇ ಇಲ್ಲವೆಂದಲ್ಲಿ ವಿಧಿ-ನಿಷೇಧರೂಪವಾದ ಶಾಸ ಸ್ಪವೇ 
ವ್ಯರ್ಥವಾಗುತ್ತದೆ. ಆದ್ದರಿಂದ ಜೀವನಿಗೂ ಕರ್ತೃತ್ವವನ್ನು ಒಪ್ಪಬೇಕು. 'ನಾನ್ಯಃ 


52 | ಅಣುಭಾಷ್ಯಮ್‌ 


ಕರ್ತಾ' ಎಂಬ ಶ್ರುತಿಯು ಈಶ್ವರನಿಂದ ಭಿನ್ನರಾದ ಜೀವರಿಗೆ ಸ್ಪತಂತ್ರಕರ್ತ್ಕೃತ್ನವನ್ನು 
ನಿಷೇಧಿಸುತ್ತಿದೆಯಷ್ಟೆ. 11 

ಅಣುಭಾಷ್ಯ:- “ಜೀವಸ್ತದ್ಧಶಗಃ' 

ಭಾವಾರ್ಥ:- ಜೀವನು ಈಶ್ವರಾಧೀನವಾದ SF SHR ಹೊಂದಿದ್ದಾನೆ. 
ಸದಾ ಎ ಮುಕ್ತಿಯಲ್ಲಿ ಹಾಗು ಸಂಸಾರದಲ್ಲಿ Wie ಸ್ವತಂತ್ರ ಕರ್ತ ತ್ವವನ್ನು 
ಹೊಂದಿಲ್ಲ ಎಂದು "ನಾನ್ಯಃ ಕರ್ತಾ' ಎಂಬ ಶ್ರುತಿಯ ಅಭಿಪ್ರಾಯ. 'ತದ್ದಶಃ" 
ಎಂದು ಹೇಳದೆ 'ತದ್ದಶಗಳ' ಎಂದು ಹೇಳಿ ಭಗವದಧೀನವಾದ ಎದಿ 
ನಿಷೇಧವಿಷಯಕ ಪ್ರವೃತ್ತಿಯುಳ್ಳವನು ಜೀವ. ಇದರಿಂದ ವಿಧಿನಿಷೇಧವಿಷಯಕ 
ಶಾಸ್ತವು ವ್ಯರ್ಥವಲ್ಲ ಎಂದು ಸೂಚಿಸಿದ್ದಾರೆ. 

ಅಂಶಾಧಿಕರಣ 


11 ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ 
ದಾಶಕಿತವಾದಿತ್ತಮಧೀಯತ ಏಕೇ ಓಂ Il 2-3-43 Il 


ಜೀವನು ಪರಮಾತ್ಮನ ಅಂಶನಾಗಿದ್ದಾನೆ. "ನಾನಾ ಹ್ಯೇನಂ ವ್ಯಪದಿಶಂತಿ' 
ಎಂಬ ಶ್ರುತಿಯಲ್ಲಿ ಪಿತಾ-ಸಖಾ-ಭ್ರಾತಾ ಇತ್ಯಾದಿ ಬಡ ತನ 3500 ಈಶ್ವರನ 
ಸಂಬಂಧವು ಜೀವನಿಗೆ ಹೇಳಲ್ಪಟ್ಟಿದೆ. "ಮಮ ವಾಂಶೋ ಜೀವಲೋಕೇ' ಎಂಬ 


ಸ್ಫೃತಿಯೂ ಜೀವನನ್ನು ಅಂಶವೆಂದು ಹೇಳಿದೆ. ಅಂಶತ್ವವನ್ನು ನಿಷೇಧಿಸಿರುವ 
ಶ್ರುತಿಗಳು ಸ್ವರೂಪಾಂಶವನ್ನು ಮಾತ್ರ ನಿಷೇಧಿಸುತ್ತಿವೆ. 


ಅಣುಭಾಷ್ಯ:- "ಜೀವಸ್ತದ್ದಶಗಃ ಸದಾ ತದಾಭಾಸಃ 


ಭಾವಾರ್ಥ:- "ತದ್ದಶಗಃ' ಎಂಬಲ್ಲಿರುವ ಗತಿ ಎಂಬರ್ಥದ "ಗ' ಎಂಬುದಕ್ಕೆ 
ಪ್ರವೃತ್ತಿ ಎಂದು ಅರ್ಥ. ಸರ್ವದಾ ಭಗವದಧೀನವಾದ ಪ್ರವ ಎತ್ತಿಯುಳ್ಳ ಜೀವನು 
ಈಶ್ವರನ ಪ್ರತಿಬಿಂಬರೂಪ ಅಂಶನಾಗಿದ್ದಾನೆ. 


ಅದ ಎಷ್ನಾಧಿಕರಣ 
Il ಓಂ ಅದೃಷ ಷ್ಲಾನಿಯಮಾತ್‌ ಓಂ II 2- 3-51 II 


ಅಣುಭಾಷ್ಯಮ್‌ 53 


' ಸರ್ವಜೀವರೂ ಒಬ್ಬನೇ ಬ್ರಹ್ಮನ ಪ್ರತಿಬಿಂಬರಾಗಿದ್ದಾರೆ. ಬಿಂಬದಲ್ಲಿ ಇಲ್ಲದ 
ದೇವದಾನವಾದಿ ವೈಚಿತ್ರ ,ವು ಜೀವರಲ್ಲಿ ಸಂಭವಿಸಲು ವಿದ್ಯಾ-ಅದೃಷ್ಟಾದಿಗಳೇ 
ನಿಮಿತ್ತ. | 


ಅಣುಭಾಷ್ಯ:- "ತದಾಭಾಸಃ' 


ಭಾವಾರ್ಥ:- ಪರಮಾತ್ಮನು ಏಕರೂಪನಾಗಿದ್ದಾನೆ. ಆದರೂ ವಿದ್ಯಾದಿ 
ವೈಚಿತ್ರ ದಿಂದಾಗಿ ಜೀವರಲ್ಲಿ ದೇವದಾನವಾದಿ ವೈಚಿತ್ರ ವಿದೆ. ಆದ್ದರಿಂದ 
ಜೀವನಿಗೆ ಪ್ರತಿಬಿಂಬರೂಪ ಅಂಶತ್ವವು ಯುಕ್ತವಾಗಿದೆ. 


ಅಣುಭಾಷ್ಯ:- "ಹರಿಃ ಸರ್ವರೂಪೇಷ್ಟಪಿ ಸಮಃ ಸದಾ' 

ಜೀವನು ಭಗವಂತನ ಅಂಶವಾದಲ್ಲಿ WF A ಅವತಾರಗಳು 
ಅಂಶವಾದ್ದರಿಂದ ಜೀವನಿಗೂ ಭಗವಂತನ ಅವತಾರಗಳಿಗೂ ಸಾಮ್ಯವುಂಟಾಗುತ್ತದೆ 
ಎಂಬ ಆಕ್ಷೇಪವನ್ನು ಇಲ್ಲಿ ಪರಿಹರಿಸಿದ್ದಾರೆ. ಮತ್ಸ್ಯಾ ದಿ ಅವತಾರಗಳು ಭಗವಂತನ 
ಅಭಿನ್ನಾಂಶಗಳು. ಭಗವಂತನು ಎಲ್ಲ ರೂಪದಲ್ಲಿ ಸಮನಾಗಿದ್ದಾನೆ. ಜೀವನು 
ಭಿನ್ನಾಂಶನಾಗಿದ್ದಾನೆ. | | 

ಚತುರ್ಥಪಾದ 
ಪ್ರಾಣೋತತ್ಯಧಿಕರಣ 
Il ಓಂ ತಥಾ ಪ್ರಾಣಾಃ ಓಂ ॥। 2-4-11 

ಇಂದ್ರಿಯಗಳೂ ಉತ್ಪತ್ತಿಯನ್ನು ಹೊಂದಿವೆ. “ಏತಸ್ಮಾಜ್ಞಾಯತೇ ಪ್ರಾಣೋ 
ಮನಃ ಸರ್ವೇಂದ್ರಿಯಾಣಿ ಚ' ಎಂದು ಶ್ರುತಿಯು ಪ್ರಮಾಣವಾಗಿದೆ. 'ಪ್ರಾಣಾ 
ಏವಾನ್ನಾದಯಃ' ಎಂಬ ಇಂದ್ರಿಯಗಳಿಗೆ ಅನಾದಿಶ್ಚವನ್ನು ಹೇಳುವ ಶ್ರುತಿಯು 
ಸೂಕ್ಷ್ಮವಾದ ಇಂದ್ರಿಯವನ್ನು ಕುರಿತದ್ದಾಗಿದೆ. 


ತತ್ತಾಗಧಿಕರಣ 


Il ಓಂ ತತ್‌ಪ್ರಾಕ್‌ ಶ್ರುತೇಶ್ವಒಂ 12-4-41 
'ಮನಸರ್ವೇಂದ್ರಿಯಾಣಿ ಚ' ಎಂದು ಶ್ರುತಿ ಇರುವುದರಿಂದ ಮನಸೂ ಸಹ 


54 ಅಣುಭಾಷ್ಯಮ್‌ 
ಉತ್ಪತ್ತಿಯುಳ್ಳದ್ದಾಗಿದೆ. ಬೇರೆ ಇಂದ್ರಿಯಗಳಿಗಿಂತಲೂ ಮೊದಲು ಉತ್ಪನ್ನವಾದದ್ದು 
ಎಂಬ ಅಭಿಪ್ರಾಯದಿಂದ ಶ್ರುತಿಯಲ್ಲಿ ಪ್ರತ್ಯೇಕ ಮನಸ್ಸನ್ನು ಗ್ರಹಣ ಮಾಡಿದ್ದಾರೆ 
ಹೊರತು ಮನಸನ್ನು ನಿತ್ಯವೆಂಬ ಅಭಿಪ್ರಾಯದಿಂದಲ್ಲ "ನಿತ್ಯಂ ಮನಃ' ಎಂಬ 
ಶ್ರುತಿಯು ಸೂಕ್ಷ್ಮಮನಸನ್ನು ಕುರಿತದ್ದಾಗಿದೆ. 

ತತೂರ್ವಕತ್ತಾಧಿಕರಣ 


Il ಓಂ ತತ್‌ಪೂರ್ವಕತ್ಪಾದ್ದಾಚಃ ಓಂ ॥1 2-4-5 Il 


"ಮನಃಪೂರ್ವರೂಪಂ MZT ಎಂಬ ಶ್ರುತಿಯಲ್ಲಿ 
ವಾಗಿಂದ್ರಿಯಕ್ಕೆ ಮನಸ್ಸು ಕಾರಣವೆಂದು ಶ್ರುತವಾಗಿದೆ. ಇದರಿಂದ ವಾಗಿಂದ್ರಿ 
ಯವು ಉತ್ತ್ಪತ್ತಿಯುಳದ್ದೆಂದು ಸಿದ್ಧವಾಗುತ್ತದೆ. "ವಾಗ್‌ ವಾವ ನಿತ್ಯಾ' ಎಂಬ 
ಶ್ರುತಿಯು ವಾಗಿಂದ್ರಿಯಕ್ಕೆ ನಿತ್ಯವಾದ ವೇದವನ್ನು ಉಚ್ಚರಿಸುವ ಯೋಗ್ಯತೆ 
ಇರುವುದರಿಂದ ಔಪಚಾರಿಕವಾಗಿ ನಿತ್ಯವೆಂದು ಹೇಳಿದೆ. 

ಅಣುಭಾಷ್ಯ:- "ಮುಖ್ಯಪ್ರಾಣಶ್ಚೇಂದ್ರಿಯಾಣಿ 

ಭಾವಾರ್ಥ:- ಈ ಮೂರು ಅಧಿಕರಣಗಳ ಸಾರವನ್ನು ಈ ವಾಕ್ಯದಿಂದ 
ಸಂಗ್ರಹಿಸಿದ್ದಾರೆ. 

Q 

ಸಪ್ತಗತ್ಯಧಿಕರಣ 
11 ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ II 2-4-6 I 
ಜ್ಞಾನಸಾಧನವಾದ ಇಂದ್ರಿಯಗಳು ಏಳು. ಶ್ರೋತ್ರ -ಚಕ್ಟುಃ-ಸ್ಫರ್ಶ-ರಸನ- 
ಘ್ರಾಣ-ಮನಸ್‌-ಬುದ್ಧಿ ಕರ್ಮೇಂದ್ರಿಯಗಳನ್ನೂ ಸೇರಿಸಿ ಒಟ್ಟು ಹನ್ನೆರಡು 
ಇಂದ್ರಿಯಗಳು. "ಸಪ್ತ ಪ್ರಾಣಾಃ' ಎಂದು ಶ್ರುತಿಯು ಇಂದ್ರಿಯಗಳನ್ನು ಏಳು 
ಎಂದಿರುವುದು ಜ್ಞಾನೇಂದ್ರಿಯದ ಅಭಿಪ್ರಾಯದಿಂದ. ಕ 
ಅಣ್ಣಧಿಕರಣ 


11 ಓಂ ಅಣವಶ್ಚಓಂ || 2-4-8 11 


ಅಣುಭಾಷ್ಯಮ್‌ 55 


ಇಂದ್ರಿಯಗಳು ಅಣುಪರಿಮಾಣಗಳಾಗಿವೆ. ಅಣುಭಿಃ ಪಶ್ಯತಿ ಅಣುಭಿಃ 
ಶೃಣೋತಿ' ಎಂದು ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. ಪ್ರಕಾಶದಿಂದ 
ವ್ಯಾಪ್ತಿಯನ್ನು ಹೊಂದಿರುವುದರಿಂದ ದೂರದ ಶಬ್ದವನ್ನು ಶ್ರವಣ ಮಾಡುತ್ತೇವೆ. 
ಹೀಗೆ ವ್ಯಾಪ್ತಿಯು ಇರುವ ಕಾರಣದಿಂದ "ದಿವೀವ ಚಕ್ಟುರಾತತಮ್‌' ಎಂಬ 
ಶ್ರುತಿಯ ವಿರೋಧವಿಲ್ಲ 


ಶ್ರೇಷ್ಠಾಧಿಕರಣ 
II ಓಂ ಶ್ರೇಷ್ಠಶ್ನ ಓಂ || 2-4-9 ॥| 


ಮುಖ್ಯಪ್ರಾಣನೂ ಉತ್ಪತ್ತಿಯುಳ್ಳವನು. "ಆತ್ಮತ ಏಷಃ ಪ್ರಾಣೋ 
ಜಾಯತೇ' ಎಂದು ಶ್ರುತಿಯು ಈ ವಿಷಯದಲ್ಲಿ ಪ್ರಮಾಣವಾಗಿದೆ. "ನೈಷ ಪ್ರಾಣ 
ಉದೇತಿ' ಎಂಬ ಶ್ರುತಿಯು ಸೂಕ್ಷ್ಮಮುಖ್ಯಪ್ರಾಣನ ಬಗ್ಗೆ ಹೇಳುತ್ತಿದೆ. 


ಅಣುಭಾಷ.:- “ಮುಖ ಪ್ರಾಣಃ ತದುದವಃ" 
S s ೨ ಬ 


ಭಾವಾರ್ಥ:- ಇದೆಲ್ಲವನ್ನೂ ಈ ವಾಕ್ಯದಿಂದ ಸಂಗ್ರಹಿಸಿದ್ದಾರೆ. 
"ಮುಖ್ಯಪ್ರಾಣಶ್ಚ' ಎಂಬಲ್ಲಿರುವ ಚಶಬ್ದದಿಂದ ಕರ್ಮೇಂದ್ರಿಯ ಮತ್ತು 
ಜ್ಞಾನೇಂದ್ರಿಯಗಳು ಒಟ್ಟು ಹನ್ನೆರಡು, ಇಂದ್ರಿಯಗಳು ಸ್ನರೂಪದಿಂದ ಅಣುವಾಗಿ 
ಪ್ರಕಾಶದಿಂದ ವ್ಯಾಪ್ತವಾಗಿವೆ. ಇಂದ್ರಿಯಗಳು ಮುಖ್ಯವಾಗಿ ಜೀವಾಧೀನ 
ವಾಗಿವೆ. ಪರಮಮುಖ್ಯವಾಗಿ ಶಈಶಾಧೀನವಾಗಿವೆ. ಮುಖ್ಯಪ್ರಾಣನು 
ಹೃದಯದಲ್ಲಿ ಅಣುವಾಗಿ ಬಾಹ್ಯದಲ್ಲಿ ಮಹತ್‌ ಆಗಿದ್ದಾನೆ. ಇವೇ ಮುಂತಾದ 
ವಿಷಯಗಳು ಮುಖ್ಯಪ್ರಾಣಶ್ಚ ಎಂಬಲ್ಲಿರುವ "ಚ"ಶಬ್ದದಿಂದ ಸಂಗ್ರಹಿಸಿದ್ದಾರೆ. 

ಚಕ್ಬುರಾದ್ಯಧಿಕರಣ 
Il ಓಂ ಚಕ್ಬುರಾದಿವತ್ತು ತತ್‌ಸಹ ಶಿಷ್ಟಾದಿಭ್ಯಃ ಓಂ I 2-4-11 II 
ಮುಖ್ಯಪ್ರಾಣನೂ ಚಕ್ಟುರಾದಿ ಇಂದ್ರಿಯಗಳು ಅದರ ಅಭಿಮಾನಿ 


ದೇವತೆಗಳಂತೆ ಪರಮಾತ್ಮನ ಅಧೀನನಾಗಿದ್ದಾನೆ. "ಸರ್ವಂ ಹ್ಯೇವ ಏತತ್‌ 
ಪರಮವತಿಷ್ಠತೇ' ಎಂದು ಶ್ರುತಿಯು ಭಗವದಧೀನತ್ಚವನ್ನು ಮುಖ್ಯಪ್ರಾಣನಿಗೆ 


56 ಅಣುಭಾಷ್ಯಮ್‌ 


ಹೇಳಿದೆ. "ನ ಪ್ರಾಣಃ ಕಿಂಚಿದಾಶ್ರಿತಃ' ಎಂಬ ಶ್ರುತಿಯು ಮುಖ್ಯಪ್ರಾಣನು 
ಭಗವಂತನನ್ನು ಬಿಟ್ಟು ಇತರರನ್ನು ಆಶ್ರಯಿಸಿಲ್ಲವೆಂದು ಹೇಳುತ್ತಿದೆ. 


ಅಣುಭಾಷ್ಯ:- "ಸ ಎಷ್ಟೋರ್ವಶಗಃ' 

ಭಾವಾರ್ಥ:- ಮುಖ್ಯಪ್ರಾಣನು ವಿಷ್ಣುವಿನ ಅಧೀನದಲ್ಲಿದ್ದಾನೆ. ಇಷ್ಟನ್ನೇ 
ಹೇಳಿದ್ದರೆ ಸಾಕಾಗುತ್ತಿತ್ತು. ಪುನಃ "ಮುಖ್ಯಪ್ರಾಣವಶೇ ಸರ್ವಂ' ಮುಖ್ಯಪ್ರಾಣನ 
ಅಧೀನದಲ್ಲಿ ರುದ್ರಾದಿಗಳಿದ್ದಾರೆ ಎಂದು ಹೇಳಿದ್ದಾರೆ. ಇದರಿಂದ "ನ ಪ್ರಾಣಃ 


ಕಿಂಚಿದಾಶ್ರಿತಃ' ಎಂಬ ಶ್ರುತಿಯು ಮುಖ್ಯಪ್ರಾಣನು ಅಪ್ರಧಾನ ಈಶ್ವರನೆಂದು 
ಹೇಳುತ್ತಿದೆ ಎಂದು ಸೂಚಿಸಿದ್ದಾರೆ. 


ಪಂಚವೃತ್ಯಧಿಕರಣ 
॥ ಓಂ ಪಂಚವೃತ್ತಿರ್ಮನೋವದ್ವ್ಯಪದಿಶ್ಯತೇ ಓಂ I 2-4-13 I 


ಮನಸ್ಸಿನಲ್ಲಿ ಎರಡು ವರ್ಗಗಳಿವೆ ಎಂದು "ಮನಸೋ ವಾ ಮನಃ ಬುದ್ದೇಃ 
ದ್ದೀ.....' ಎಂಬ  ಶ್ರುತಿಯಿಂದ ತಿಳಿದುಬರುತ್ತದೆ. ಅದರಂತೆ 
ಪ್ರಾಣಾಪಾನಾದಿಗಳು  ಮುಖ್ಯಪ್ರಾಣನ ಸ್ವರೂಪಗಳು ಆಗಿವೆ. ಹಾಗೆಯೇ 
ದಾಸರೂಪರಾದ ಪ್ರಾಣಾದಿಗಳ. ವರ್ಗವೂ ಬೇರೊಂದು ಇದೆ. ಆದ್ದರಿಂದ "ಸರ್ವೇ 
ವಾ ಏತೇ ಮುಖ್ಯದಾಸಾಃ' ಎಂಬ ಶ್ರುತಿಗೂ "ಮುಖ್ಯಸ್ಯೆ ವ ಸ್ವರೂಪಾಣಿ 
ಪ್ರಾಣಾದ್ಯಾಃ' ಎಂಬ ಶ್ರುತಿಗೂ ವಿರೋಧವಿಲ್ಲ 


E 


ಅಣುಭಾಷ್ಯ:- “ಮುಖ್ಯಪ್ರಾಣಶ್ಚೇಂದ್ರಿಯಾಣಿ' 


| ಭಾವಾರ್ಥ:- "ಮುಖ್ಯಪ್ರಾಣಶ್ವ ಇಂದ್ರಿಯಾಣಿ' ಎಂದು ಇಂದ್ರಿಯಗಳು 
ಹಾಗು ಮುಖ್ಯಪ್ರಾಣನನ್ನು ಪ್ರತ್ಯೇಕವಾಗಿ ನಿರ್ದೇಶಿಸಿದ್ದಾರೆ. ಇದರಿಂದ 
ಮುಖ್ಯಪ್ರಾಣನು ಇಂದ್ರಿಯನಲ್ಲವೆಂದು ಸೂಚಿತವಾಗುತ್ತದೆ. ಇಲ್ಲದಿದ್ದರೆ 
"ಸರ್ವೇತಪಿ ಪ್ರಾಣಾಃ' ಎಲ್ಲ ಇಂದ್ರಿಯಗಳು ಎಂದು ನಿರ್ದೇಶಿಸಬಹುದಿತ್ತು. 


ಅಣ್ಣಧಿಕರಣ 
11 ಓಂ ಅಣುಶ್ಚ ಓಂ 11 2-4-14 || 


ಅಣುಭಾಷ್ಯಮ್‌ | 57 


ಮುಖ್ಯಪ್ರಾಣನು ಅಣುವಾಗಿದ್ದಾನೆ. ವ್ಯಾಪ್ತನೂ ಆಗಿದ್ದಾನೆ. ಹೃದಯದಲ್ಲಿ 
ಪ್ರಾಣರೂಪದಿಂದ ಅಣುವಾಗಿದ್ದಾನೆ. ದೇಹದ ಹೊರಗೆ ವಾಯುರೂಪದಿಂದ 
ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ "ಪ್ರಾಣೋ ವಾ ಅಣುಃ' ಎಂಬ ಶ್ರುತಿಗೂ "ಪ್ರಾಣ 
ಏವಾಧಸ್ತಾತ್‌' ಎಂಬ ಶ್ರುತಿಗೂ ವಿರೋಧವಿಲ್ಲ | 


ಜ್ಯೊ €ತಿರಾದ Raiolo 


Il ಓಂ ಜ್ಯೊ ತಿರಾದ್ಯಧಿಷ್ಠಾ ನಂ ತು ತದಾಮನನಾತ್‌ ಓಂ Il 2-4-15 || 


ಅಗ್ನಿಯೇ ಮುಂತಾದ ಜ್ಯೋತಿಸ್‌ಗಳಿಗೆ ನಿಯಾಮಕನಾದ ಭಗವಂತನೇ 
ತೇಜೋರೂಪವಾಗಿರುವ WTO ಇಂದ್ರಿಯಗಳಿಗೆ ನಿಯಾಮಕ. "ಯಶ್ಚಕ್ಟುಷಿ 
ತಿಷ್ಠನ್‌...' - ಎಂಬ ಶ್ರುತಿಯಲ್ಲಿ ಹೇಳಿರುವುದರಿಂದ ಇಂದ್ರಿಯಗಳು 
ಪರಮಾತ್ಮನಿಂದಲೇ ಪ್ರೇರಿತವಾಗಿವೆ ಹೊರತು ಜೀವನಿಂದ ಅಲ್ಲ ಜೀವನಿಗೆ 
ಕ್ರಿಯಾಸಾಧನವಾದ್ದರಿಂದ, ಜೀವನೊಂದಿಗೆ ಬಹುಕಾಲ ಸಂಬಂಧ ಹೂಂದಿರುವುದ 
ರಿಂದ ಜೀವಕರಣಗಳೆಂದು ಪ್ರಸಿದ್ಧವಾಗಿವೆ. 


ಅಣುಭಾಷ್ಯ:- “ಇಂದ್ರಿಯಾಣಿ ತದುದ್ದವಾನಿ' 


ಭಾವಾರ್ಥ:- ಇಂದ್ರಿಯಗಳು ಸೂಕ್ಷ ರೂಪದಿಂದ ನಿತ್ಯ ವಾಗಿದ್ದರೂ 
ಸ JAPODA, ಈಶ್ವರನಿಂದ ಭೂತೋಪಚಯರೂಪ ಉತ್ಪತ್ತಿಯುಳ್ಳವುಗಳಾಗು 
ತವೆ ಹೀಗೆ ಈಶ್ವರಪ್ಪ ್ರಯೋಜ್ಯ ಗಳಾದ್ದರಿಂದ ಈಶ್ವರ ಸಂಬಂಧಿಗಳೇ ಆಗಿವೆ. 


ತ ಇಂದ್ರಿಯಾದ್ಯಧಿಕರಣ 
|| ಓಂ ತ ಇಂದ್ರಿಯಾಣಿ ತದ್ವ ;ಪದೇಶಾದನ್ಯತ್ರ ಶ್ರೇಷ್ಠಾತ್‌ 
ಓಂ II 2-4-18 II 
ಮುಖ್ಯಪ್ರಾಣನನ್ನು ಬಿಟ್ಟು ಚಕುರಾದಿಗಳು ಮಾತ್ರ ಇಂದ್ರಿಯಗಳು. 
QR ಲ om 
ಮುಖ್ಯಪ್ರಾಣನು ಇಂದ್ರಿಯನಲ್ಲ “ದ್ಹಾದಶೈವೇಂದ್ರಿಯಾಣ್ಯಾಹುಃ ಪ್ರಾಣೋ 
ಮುಖ್ಯಸ್ತ ನಿಂದ್ರಿಯಮ್‌' ಎಂದು ಶ್ರುತಿಯು ಆಧಾರವಾಗಿದೆ. 


58 ಅಣುಭಾಷ್ಯಮ್‌ 


ಅಣುಭಾಷ್ಯ:- “ಮುಖ್ಯಪ್ರಾಣವಶೇ ಸರ್ವಂ ಸ ವಿಷ್ಣೋರ್ವಶಗಃ ಸದಾ' 


ಭಾವಾರ್ಥ:- DMO ಜಗತ್ತೆಲ್ಲವೂ ಮುಖ್ಯಪ್ರಾಣನ ಅಧೀನದಲ್ಲಿದೆ. 
ಅವಾಂತರ ಮುಖ್ಯೇಶ್ವರನಾದ ಪ್ರಾಣನು ಸರ್ವದಾ ವಿಷ್ಣುವಿನ ವಶದಲ್ಲಿರುವನು. 
ಸಂಸಾರದಲ್ಲಿ ಅವಾಂತರ ಈಶ್ವರನಾದವನು ಮುಕ್ತಿಯಲ್ಲಿ ಮುಖ್ಯೇಶ್ತರನೇ 
ಆಗಬಹುದು ಎಂಬ ಸಂದೇಹವನ್ನು ಪರಿಹರಿಸಲು "ಸದಾ ವಿಷ್ಣೋರ್ವಶಗಃ' 
ಎಂದಿದ್ದಾರೆ. ಮುಖ್ಯಪ್ರಾಣನು ಮೋಕ್ಷದಲ್ಲಿ ಮತ್ತು ಸಂಸಾರದಲ್ಲಿಯೂ ವಿಷ್ಣುವಿನ 
ಅಧೀನ, ಮುಕ್ತಿಯಲ್ಲೂ ಅವನಿಗೆ ಸ್ಥಾತಂತ್ರ ವಲ್ಲ 


ಸಂಜ್ಞಾ! ಧಿಕರಣ 
I ಓಂ ಸಂಜ್ಞಾಮೂರ್ತಿಕ್ಷ MA ತ್ರಿವೃತ್‌ಕುರ್ವತ ಉಪದೇಶಾತ್‌ ಓಂ 
|| 2-4-21 II 
ನಾಮರೂಪಾತ್ಮಕವಾದ ಪ್ರಪಂಚವೆಲ್ಲವೂ ತೇಜಸ್ಸು ಅಪ್‌ ಮತ್ತು ಅನ್ನ ಈ 
ಮೂರನ್ನು ಮಿಶ್ರಣಗೊಳಿಸುವ ವಿಷ್ಣುವಿನಿಂದಲೇ ಹುಟ್ಟಿದೆ ಹೊರತು 
ಚತುರ್ಮುಖಬ್ರಹ್ಮನಿಂದ ಅಲ್ಲ "ಸರ್ವಾಣಿ ರೂಪಾಣಿ NWS, ಧೀರಃ ನಾಮಾನಿ 
ಕೃತ್ವಾಭಿವದನ್ಯದಾಸ್ತೇ' ಎಂದು ಪುರುಷಸೂಕ್ತವು ಇದನ್ನು ಪ್ರತಿಪಾದಿಸಿದೆ. 
ಅಣುಭಾಷ್ಯ:- "ಮುಖ್ಯಪ್ರಾಣಶ್ಚ ದೇಹಶ್ಚೆ ವ ತದುದ್ದವಃ' 
ಭಾವಾರ್ಥ:- ಕೇವಲ ಮುಖ್ಯಪ್ರಾಣಾದಿಗಳು ಮಾತ್ರವಲ್ಲದೆ ನಾಮ 
ರೂಪಾತ್ಮಕವಾದ ಸಮಸ್ತ ಜಗತ್ತೂ ವಿಷ್ಣುವಿನಿಂದಲೇ ಹುಟ್ಟಿದೆ. 
ಮಾಂಸಾಧಿಕರಣ 


I] ಓಂ ಮಾಂಸಾದಿ ಭೌಮಂ ಯಥಾಶಬ್ದಮಿತರಯೋಶ್ಚ 
ಓಂ 11 2-4-22 1 


ದೇಹದಲ್ಲಿರುವ ಮಾಂಸಾದಿಗಳು ಪಾರ್ಥಿವವಾಗಿವೆ. ಉಳಿದ ಭಾಗಗಳು 
ಜಲ, ತೇಜಸುಗಳ ಕಾರ್ಯವಾಗಿವೆ. "ಯತ್‌ ಕಠಿನಂ ಸಾ ಪೃಥಿವೀ ಯದ್‌ ದ್ರವಂ 


ಅಣುಭಾಷ್ಯಮ್‌ ೨9 


ತದಾಪಃ ಯದುಷ್ಣಂ ತತ್ತೇಜಃ' ಎಂದು ಶ್ರುತಿಯಲ್ಲಿ ಹೇಳಿರುವಂತೆ ಸ್ವೀಕರಿಸಬೇಕು. 
ಶೋಣಿತಾದಿಗಳು ಜೊ ಕಾರ್ಯ. ಮಜ್ಜಾದಿಗಳು ತೈಜಸ. ಹೀಗೆ ಶರೀರವು 
ತ್ರಾ (ತ್ಥಕವಾಗಿದೆ. ಆದ್ದರಿಂದ "ಇಮಾಸ್ತಿಸ್ರೋ ದೇವತಾಃ ಪುರುಷಂ ಪ್ರಾಪ್ಯ' ಎಂಬ 
ಶ್ರುತಿಯ ವಿರೋಧವಿಲ್ಲ 


ಅಣುಭಾಷ್ಯ:- ದೇಹಶ್ಲೆ ವ ತದುದ್ಧವಃ' 
ಚ ಬ 


ಬಾವಾರ್ಥ:- ಈ ವಾಕ್ಯದಲ್ಲಿರುವ "ಚ"ಶಬ್ದದಿಂದ ಮಾಂಸಾದಿಗಳು 
ಪಾರ್ಥಿವ, ಶೋಣಿತಾದಿಗಳು ಜಲೀಯ, ಮಜ್ಜಾದಿಗಳು ತೆ ಜಸ ಎಂಬುದನ್ನು 
ಸಂಗ್ರಹಿಸಿದ್ದಾರೆ. 


ಅಣುಭಾಷ್ಯ:- "ಸರ್ವದೋಷೋಜ್ಜಿತಸ್ತಸ್ಮಾತ್‌ ಭಗವಾನ್‌ ಪುರುಷೋ- 
ತ್ರಮಃ | ಉಕ್ತಾ ಗುಣಾಶ್ಚಾವಿರುದ್ಧಾಸ್ತಸ್ಯ ವೇದೇನ ಸರ್ವಶಃ' II 


ಭಾವಾರ್ಥ:- ಈ ಪಾದದಲ್ಲಿ ಈಶ್ವರನು ಜಗತ್ತಿನ ಸೃಷ್ಟ್ವಾ ದಿಗಳಿಗೆ 
ಕಾರಣನಾದ್ದರಿಂದ ಮತ್ತು ಜಗತ್ತೆಲ್ಲವೂ ಅವನ ಅಧೀನವಾದ್ದರಿಂದ ನಿಷ್ಣುವೇ 
ಸರ್ವೇಶ್ವರ ಎಂದು ಪ್ರತಿಪಾದಿಸಿದ್ದಾರೆ. ಅವನ ಸರ್ವೇಶ್ನರತ್ನಕ್ಷೆ ಭಂಗ 
ಉಂಟುಮಾಡುವ ಎಲ್ಲ ದೋಷಗಳಿಂದಲೂ ರಹಿತನಾಗಿದ್ದಾನೆ. ಅವನ 
ಸರ್ವೇಶ್ನರತ್ನವನ್ನು ಸಾಧಿಸಲು ಹೇಳಿದ ಸಾರ್ವಜ್ಞ್ಯಾದಿಗುಣಗಳು ಯಾವುದೂ 
ವೇದದಿಂದ ವಿರುದ್ಧವಲ್ಲ, 


ಅನಂತವಾದ ವೇದರಾಶಿಯು ಯೋಗವೃತ್ತಿಯಿಂದ ಪ್ರತಿಪಾದಿಸಿದ 
ವಿಷ್ಣುವಿನ ಅನಂತಗುಣಗಳು ಯುಕ್ತಿ, ಸಮಯ, ಶ್ರುತಿ, ಯುಕ್ತಿಸಹಿತಶ್ರುತಿ ಇವು 
ಯಾವುದರಿಂದಲೂ ವಿರುದ್ಧವಲ್ಲ ಆದ್ದರಿಂದಲೇ ವಿಷ್ಣುವೇ ಸರ್ವೋತ್ತಮ 
ದೇವತೆ. 


60 ಅಣುಭಾಷ್ಯಮ್‌ 
Ws y2COdees Bo, 00d || 
ಪ್ರಥಮಪಾದ 


ಸಮನ್ಹಯ-ಅವಿರೋಧ ಅಧ್ಯಾಯಗಳಿಂದ ಗುಣಪೂರ್ಣವಾದ 
ದೋಷರಹಿತವಾದ ಬ್ರಹ್ಮಸ್ವರೂಪವು ಸಿದ್ದವಾಯಿತು. ಆ ಬ್ರಹ್ಮನ ಪ್ರಸಾದವು 
ವೈರಾಗ್ಯ, ಭಕ್ತಿ, ಉಪಾಸನಾ ಮತ್ತು ಅಪರೋಕ್ಷಜ್ಞಾನರೂಪ ಸಾಧನಗಳಿಂದ 
ಉಂಟಾಗುವುದು. ಈ ಸಾಧನಗಳನ್ನು ಮೂರನೆಯ ಈ ಅಧ್ಯಾಯದಲ್ಲಿ 
ನಿರೂಪಿಸುತ್ತಾರೆ. 


ಪ್ರಥಮಪಾದದಲ್ಲಿ ವೈರಾಗ್ಯ ಉಂಟಾಗಲು ಜೀವನ ದುಃಖದಿಂದ ಕೂಡಿದ 
ಗಮನಾಗಮನಗಳು, ಸ್ವರ್ಗ, ನರಕ, ಗರ್ಭವಾಸಾದಿಗಳ ಸ್ಹರೂಪವು ನಿರೂಪಿಸ 
ಲಡುತ್ತದೆ. 
ತದಂತರಾಧಿಕರಣ 
Il ಓಂ ತದಂತರಪ್ರತಿಪತ್ತೌ ರಂಹತಿ ಸಂಪರಿಷಕ್ತ: 
ಪ್ರಶ್ನನಿರೂಪಣಾಭ್ಯಾಮ್‌ ಓಂ ॥ 3-1-1 I 
ಜೀವನು ಒಂದು ದೇಹವನ್ನು ತೊರೆದು ಮತ್ತೊಂದು ದೇಹವನ್ನು ಕುರಿತು 
ಹೋಗುವಾಗ ಭೂತಗಳಿಂದ ಸಹಿತನಾಗಿಯೇ ಹೋಗುವನು. ಇದು ‘ses ಯಥಾ 
ಪಂಚಮ್ಯಾಮಾಹುತಾವಾಪಃ ಪುರುಷವಚಸೋ ಭವಂತಿ' ಎಂಬ 
ಪ್ರವಹಣ-ಶ್ವೇತಕೇತು-ಉದ್ದಾಲಕ ಇವರ ಸಂವಾದದಿಂದ ತಿಳಿಯುವುದು. 
ತ್ರಾ PALIN sol 
II ಓಂ ತ್ರಾ SESS ಭೂಯಸ್ತಾತ್‌ ಓಂ I 3-1-2 I 
ದೇಹದ ಗಮನಸಮಯದಲ್ಲಿ ಎಲ್ಲ ಭೂತಗಳಿಂದ ಸಹಿತನಾಗಿಯೇ 
ತೆರಳುವನು. ಜಲದ ಬಹುಭಾಗ ಶರೀರದಲ್ಲಿರುವುದರಿಂದ ಶ್ರುತಿಯಲ್ಲಿ 
"ಅಪ್‌"ಶಬ್ದವು ಪ್ರಯೋಗಿಸಲ್ಪಟ್ಟಿದೆ. ಜಲವು ಪೃಥಿವೀ-ಜಲ-ತೇಜಸ್‌ ಈ 
ಮೂರನ್ನೊಳಗೊಂಡಿದೆ. ಇದರಿಂದ ಮೂರನ್ನೂ ಹೇಳಿದಂತಾಗುತ್ತದೆ. 


ಅಣುಭಾಷ್ಯಮ್‌ 61 
ಪ್ರಾಣಗತ್ಯಧಿಕರಣ 
I] ಓಂ ಪ್ರಾಣಗತೇಶ್ವ ಓಂ ॥ 3-1-3 I 
"ಯತ್ರ ವಾವ ಭೂತಾನಿ ತತ್ರ ಕರಣಾನಿ' ಎಂಬ ಶ್ರುತಿಯಿಂದ ಭೂತಗಳು 
ಇಂದ್ರಿಯಗಳನ್ನು ಬಿಟ್ಟು ಇರುವುದಿಲ್ಲವೆಂದು ತಿಳಿಯುವುದು. ಆದ್ದರಿಂದ' ಜೀವನು 
ಭೂತಗಳಿಂದ ಯುಕ್ತನಾಗಿಯೇ ಇತರ ಲೋಕಗಳಿಗೆ ಹೋಗುವನು. 


ದ್ಯಧಿಕರಣ. 
Il ಓಂ ಅಗ್ನ್ಯಾದಿಗತಿಶ್ರುತೇರಿತಿ ಚೇನ್ನ ಭಾಕ್ಷತ್ನಾತ್‌ ಓಂ ॥ 3-1-4 II 


"ಅಗ್ನಿಂ ವಾಗಪ್ಯೇತಿ ವಾ ತಂ ಪ್ರಾಣಃ.....' ಎಂಬ ಶ್ರುತಿಯಿಂದ ವಾಗಾದಿ 
ಇಂದ್ರಿ ಹೆ em, ದಿಗಳಲ್ಲಿ ಲಯವನ್ನು ಹೊಂದುವುದು ಎಂದು 
ಸಿದ್ದವಾಗುತ್ತದೆ. ಆದ್ದರಿಂದ ಜೀವನೊಂದಿಗೆ ಇಂದ್ರಿಯಗಳಿಗೆ ಗಮನವಿಲ್ಲ 
ಎನ್ನುವುದು ಯುಕ್ತವಲ್ಲ. ಇಂದ್ರಿಯಗಳು ಒಂದು ಅಂಶದಿಂದ ಅಗ್ಗ್ಯಾದಿಗಳನ್ನು 
ಕುರಿತು ತೆರಳುವುದು. ಮತ್ತೊಂದು ಅಂಶದಿಂದ ಜೀವನೊಂದಿಗೆ ಸಂಚರಿಸುತ್ತದೆ. 

"ಪುರುಷಸ್ಯಾಮೃತೌ ಬ್ರಹ್ಮನ್‌ ಪ್ರಾಣಾ ಭಾಗತ ಏವ ತು | 

ಅಧಿದೈವಂ ಪ್ರಾಪ್ನವಂತಿ ಭಾಗತೋತನುವ್ರಜಂತಿ ತಮ್‌' II 
ಎಂದು ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. 


z ರ್ರಥಮೇಶ್ರವಣಾಧಿಕರಣ 


Il ಓಂ ಪ್ರಥಮೇಶಶ್ರವಣಾದಿತಿ ಚೇನ್ನ ತಾ ಏವ ಹ್ಯುಪಪತ್ತೇಃ 
ಓಂ II 3-1-5 II 


"ಏಶಸ್ಥಿನ್ನಗ್ನೌ ದೇವಾಃ ಶ್ರದ್ಧಾಂ ಜುಹ್ಹತಿ' ಎಂದು ಉಪಕ್ರ ಮದಲ್ಲಿ ಜೀವನು 
ಭೂತಸಹಿತನಾಗಿರುವನೆಂದು ಶ್ರುತವಾಗಿಲ್ಲದಿರುವುದರಿಂದ ಭೂತಸಹಿತನಾಗಿ 
ಜೀವನು ಹೋಗುವುದಿಲ್ಲ ಎಂದು ಹೇಳಬಾರದು. ಅಲ್ಲಿ ಪ್ರಸ್ತುತವಾದ ಜಲವೇ 
ಶ್ರದ್ಧಾಶಬ್ದದಿಂದ ಹೇಳಲ್ಪಟ್ಟಿದೆ. ಇಲ್ಲದಿದ್ದರೆ "ಆಪಃ ಪುರುಷವಚಸೋ ಭವಂತಿ' 
ಎಂಬ ಉಪಸಂಹಾರವು ಅನುಪಪನ್ನವಾಗುವುದು. 


62 ಅಣುಭಾಷ್ಯಮ್‌ 


ಅಶ್ರುತತ್ತಾ ಧಿಕರಣ 
1 ಓಂ ಅಶ್ರುತತಾದಿತಿ ಚೇನ್ನೇಷ್ಟಾದಿಕಾರಿಣಾಂ ಪ್ರತೀತೇಃ 
ಓಂ Il 3-1-6 Il 


ಜೀವನು ಭೂತಸಹಿತನಾಗಿಯೇ ಹೋಗುವನೆಂದು ಹೇಳುವ 
ಶ್ರುತಿಗಳಿಲ್ಲವೆಂದು ತಿಳಿಯಬಾರದು. "ಅಥೈನಂ ಕಿಂ ನ ಜಹಾತಿ...' ಎಂದು 


ಶ್ರುತಿಯು ಇರುವುದರಿಂದ ಕರ್ಮಗಳನ್ನು ಆಚರಿಸುವವರು ಭೂತಗಳೊಂದಿಗೆ 
ತೆರಳುವರೆಂದು ತಿಳಿಯುತ್ತದೆ. 


ಅಣುಭಾಷ್ಯ:- "ಶುಭೇನ ಕರ್ಮಣಾ ಸ್ಪರ್ಗಮ್‌ 


ಭಾವಾರ್ಥ:- ಈ ಆರು ಅಧಿಕರಣಗಳ ಸಾರವನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. 
ಸುಭಕರ್ಮಗಳಿಂದ ಜೀವನು ಸ್ಪರ್ಗವನ್ನು ಹೊಂದುವನು: ಮೋಕ್ಷವನ್ನು 
ಹೊಂದುವುದಿಲ್ಲ  ಕಾಮ್ಯಕರ್ಮಗಳಿಂದ ಮೋಕ್ಷವು. ದೊರೆಯುವುದಿಲ್ಲ 
ಮರಣಹೊಂದಿದಾಗ ಪಂಚಭೂತಗಳಿಂದ ರಹಿತನಾಗುವುದಿಲ್ಲ ಭೂತಗಳೊಂದಿಗೆ 
ಸ್ವರ್ಗಕ್ಕೆ ಹೋಗುವನು. ಅವುಗಳೊಂದಿಗೇ ಹಿಂತಿರುಗುವನು. ಈ ಭೂತಗಳಿಂದ 
ಬಿಡುಗಡ ಮೋಕ್ಷದಲ್ಲಿಯೇ ಹೊರತಾಗಿ ಸ್ವರ್ಗಕ್ಕೆ ಹೋಗುವುದರಿಂದ ಅಲ್ಲ 


ಭಾಕ್ತಾಧಿಕರಣ 


I1 ಓಂ ಭಾಕ್ತಂ ವಾನಾತ್ಮವಿತ್ವಾತ್‌ ತಥಾ ಹಿ ದರ್ಶಯತಿ ಓಂ ॥ 3-1-7 I 


"ಅಪಾಮ  ಸೋಮಮಮೃತಾ ಅಭೂಮ' ಎಂದು ಕರ್ಮದಿಂದ 
ಅಮೃತತ್ನವು ಶ್ರುತವಾಗಿದೆ. ಆದರೆ ಇದು ಮುಖ್ಯವಾದ ಅಮೃತತ್ನವಲ್ಲ ಕೇವಲ 
ಅಲಕಾಲೀನವಾದುದು. ಆತ್ಮಜ್ಞಾ! ನಿಗೆ ದೊರೆಯುವ ಅಮ RULING 
ಮುಖ್ಯಾಮ ತತ್ವ "ಅಮ poe ವಾವ ಸೋಮಪೋ ಭವತಿ ಯಾವದಿಂದ್ರಃ' 
ಎಂಬ ಶ್ರುತಿಯು ಕರ್ಮದಿಂದ ದೊರೆಯುವ ಅಮ J235, ಅಲ್ಲಕಾಲೀನತ್ನವನ್ನು 
ಹೇಳುತ್ತಿದೆ. ಹೀಗೆ ಕರ್ಮವು ಮೋಕ್ಷಸಾಧನವಲ್ಲವಾದ್ದರಿಂದ ವೈರಾಗ್ಯವು ಅತ್ಯಂತ 
ಅವಶ್ಯವಾಗಿದೆ. 


ಅಣುಭಾಷ್ಯಮ್‌ 63 
ಕ್ರ ತ್ಯಾ ಧಿಕರಣ 


wos Jತಾತ್ಯಯೇ5ನುಶಯವಾನ್‌ 
ದೃಷಸ್ಪೃತಿಭ್ಲಾಮ್‌ ಓಂ ॥ 3-1-8 Il 
ಟಲ್ರಲ 3 


ಕರ್ಮದಿಂದ ಸ್ಪರ್ಗಾದಿಗಳನ್ನು ಕುರಿತು ತೆರಳಿದ ಜೀವಿಯು ಅಲ್ಲಿ ಕರ್ಮದ 
ಫಲವನ್ನು ಭೋಗಿಸಿ ಅಲಕರ್ಮದಿಂದ ಸಹಿತನಾಗಿಯೇ ಹಿಂತಿರುಗಿಬರುತ್ತಾನೆ. 
"ಭುಕ್ತಶೇಷಾನುಶಯವಾನ್‌ ಇಮಾಂ ಪ್ರಾಪ್ಯ ಭುವಂ ಪುನಃ' ಎಂದು 
ಪ್ರಮಾಣವಿದೆ. 


ಯಥೇತಾಧಿಕರಣ 
I] ಓಂ ಯಥೇತಮನೇವಂ ಚ ಓಂ ॥ 3-1-9 ॥ 


ಸ್ವರ್ಗಾದಿಗಳಿಗೆ ಹೋದಮಾರ್ಗದಿಂದಲೂ ಜೀವನು ಹಿಂತೆರಳುತ್ತಾನೆ. ಇತರ 
ಮಾರ್ಗದಿಂದಲೂ ಹಿಂತೆರಳುತ್ತಾನೆ. 


ಅಣುಭಾಷ್ಯ:- "ಶುಭೇನ ಕರ್ಮಣಾ ಸ್ವರ್ಗಂ ಯಾತಿ' 


ಭಾವಾರ್ಥ: - ಸ್ಪರ್ಗ ಹಾಗು ಅಸ್ಪರ್ಗ ಎಂದು ಎರಡು ವಿಧವಾಗಿ ಪದಚ್ಛೇದ. 
ಅಸ್ಪರ್ಗ ಎಂದರೆ ಭೂಲೋಕ. ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ಯಾವ 
ಮಾರ್ಗದಿಂದ ಸ್ವರ್ಗವನ್ನು ತೆರಳುತ್ತಾನೋ ಅದೇ ಮಾರ್ಗದಿಂದ ಆಕಾಶದವರೆಗೆ 
ಬಂದು ಅನಂತರ ಮಾರ್ಗಾಂತರದಿಂದ ಭೂಲೋಕಕ್ಕೆ ಹೋಗುತ್ತಾನೆ. 
"ರಮಣೀಯಚರಣಾಃ ರಮಣೀಯಾಂ ಯೋನಿಮಾಪದ್ಯಂತೇ, ಕಪೂಯಚರಣಾಃ 
ಕಪೂಯಾಂ ಯೋನಿಮಾಪದ್ಯಂತೇ' ಮುಂತಾದ ಶ್ರುತಿಗಳು ಹೇಳುವಂತೆ. 
ಗಮನಾಗಮನಗಳು ಆಚಾರದ ಫಲ ಹೊರತಾಗಿ ಕರ್ಮದ ಫಲವಲ್ಲ ಆದ್ದರಿಂದ 
ಕರ್ಮದಲ್ಲಿ ವೈರಾಗ್ಯದ ಅಗತ್ಯವಿಲ್ಲ ಎಂಬ ಆಕ್ಷೇಪಕ್ಕೆ ಸಮಾಧಾನವನ್ನು ಚರಣಾಧಿ 
ಕರಣದಲ್ಲಿ ನೀಡಿದ್ದಾರೆ. ಅದರ ಅರ್ಥಸಂಗ್ರಹವನ್ನು "ಶುಭೇನ ಕರ್ಮಣಾ ಸ್ವರ್ಗಂ 
ಯಾತಿ' ಎಂಬ ವಾಕ್ಯದಿಂದ ಮಾಡಿದ್ದಾರೆ. 


ಸ್ವರ್ಗವನ್ನೇ ಆಗಲಿ ಅಸ್ಪರ್ಗ = ಭೂಲೋಕಾದಿಗಳನ್ನೇ ಆಗಲಿ 


64 ಅಣುಭಾಷ್ಯಮ್‌ 


ಯಜ್ಞಾದಿಕರ್ಮದಿಂದಲೇ ಹೋಗುತ್ತಾನೆ. ಹೊರತಾಗಿ ಆಚಾರದಿಂದ ಅಲ್ಲ 
"ರಮಣೀಯಚರಣಾಃ ರಮಣೇಯಾಂ ಯೋನಿಮಾಪದ್ಯಂತೇ' ಎಂಬ 
ಶ್ರುತಿಯಲ್ಲಿರುವ ಚರಣಶಬ್ದಕ್ಕೆ ಉತ್ತಮ ಆಚಾರಶೀಲರು ಮಾಡುವ 
ಯಜ್ಞಾದಿಕರ್ಮಗಳು ಎಂದು ಅರ್ಥ. ಅಥವಾ ಯಜ್ಞಾದಿಕಾಮ್ಯಕರ್ಮಗಳು 
ಎಂದು ಅರ್ಥ. ಆಗಮನಾದಿಗಳು ಯಜ್ಞವೇ ಮೊದಲಾದ ಶುಭಕರ್ಮದ ಫಲ. 
ಆದ್ದರಿಂದ ಕಾಮ್ಯವಾದ ಯಜ್ಞಾದಿಕರ್ಮದಲ್ಲಿ ವೈರಾಗ್ಯವು ಸಂಗತವಾಗಿದೆ. 
ಆದರೆ "ಬಿಭ್ಯತ್‌ ಪತತಿ ಪಾದಪಾತ್‌' ಎಂಬ ನ್ಯಾಯದಂತೆ ಭಯವಿರುವವನು 
ಮರದಿಂದ ಬೀಳುತ್ತಾನೆ. ಪಾಪಕರ್ಮಮಾಡುವವನಿಗೆ ಪಾಪದ 
ಭಯವಿರುವುದಿಲ್ಲ ಅವನು ಅಧಃಪತನಹೊಂದುವುದಿಲ್ಲ ಆದ ಕಾರಣ 
ವಿರುದ್ಧಕರ್ಮದಲ್ಲಿ ವೈರಾಗ್ಯದ ಅಗತ್ಯವಿಲ್ಲ ಈ ಆಶಂಕೆಯನ್ನು ಪರಿಹರಿಸಲು 
ಅನಿಷ್ಟಾಧಿಕರಣವು ಪ್ರವೃತ್ತವಾಗಿದೆ. 


ಅಣುಭಾಷ್ಯ:- "ನಿರಯಂ ಚ ವಿಕರ್ಮಣಾ NoHo, New ಚ ತಮಃ' 


ಭಾವಾರ್ಥ:- ವಿಕರ್ಮಣಾ ಎಂಬಲ್ಲಿರುವ "ವಿ' ಉಪಸರ್ಗವು ಅಭಾವ 
ಹಾಗು ವಿರುದ್ದ ಎಂಬ ಎರಡು ಅರ್ಥವನ್ನು ಹೇಳುತ್ತಿದೆ. ನಾಮರೂಪಾದ್‌ 
ವಿಮುಕ್ತ. ಎಂದು ಷಟ್ಟಶ್ನಭಾಷ್ಯದಲ್ಲಿ ವಿ ಎಂಬುದಕ್ಕೆ ಅಭಾವಾರ್ಥವನ್ನು 
ಹೇಳಿದ್ದಾರೆ. 


ಅನಿಷ್ಟಾಧಿಕಾರಿಗಳು ಎರಡು ವಿಧ. 1. ಅಜ್ಞಾನಿ, 2. ಮಿಥ್ಯಾಜ್ಞಾನಿ. ತನಗೆ 
ವಿಹಿತವಾದ ಕರ್ಮದ ಅನುಷ್ಠಾನವನ್ನು ಮಾಡದಿರುವುದರಿಂದ ಹಾಗು 
ಪಾಪಕರ್ಮದಿಂದಲೂ ಸಹ ನರಕವನ್ನು ಹೊಂದುತ್ತಾನೆ. ಶುಭಫಲ 
ದೊರೆಯದಿರುವುದು ಮಾತ್ರವಲ್ಲ ನರಕವನ್ನೂ ಹೊಂದುತ್ತಾನೆ ಎಂದು "ಚ"ಶಬ್ದದ 
ಅರ್ಥ."ಮಿಥ್ಯಾಜ್ಞಾನೇನ ಚ ತಮಃ' ಎಂಬುದರಿಂದ ಮಿಥ್ಯಾಜ್ಞಾನಿಗೆ ಅಧಿ 
ಕಫಲವನ್ನು ಹೇಳುತ್ತಿದ್ದಾರೆ. ಮಿಥ್ಯಾಜ್ಞಾನಿಯು ನರಕವನ್ನು ಅನುಭವಿಸಿ 
ನಿತ್ಯನರಕವನ್ನು ಹೊಂದುತ್ತಾನೆ. ಆದ್ದರಿಂದ ಮಿಥ್ಯಾಜ್ಞಾನಕಾರಣವಾದ 
ಎರುದ್ಧಕರ್ಮದಲ್ಲಿ ಕರ್ಮ ಅನನುಷ್ಠಾನದಲ್ಲಿಯೂ ವೈರಾಗ್ಯವನ್ನು ತಾಳಬೇಕು. 


ಅಣುಭಾಷ್ಯಮ್‌ 65 
ಚರಣಾಧಿಕರಣ 


11 ಓಂ ಚರಣಾದಿತಿ ಚೇನ್ನ ತದುಪಲಕ್ಷಣಾರ್ಥೆತಿ ಕಾಷಾ ೯ಜಿನಿಃ 
eres 1-10 11 
"ರಮಣೇಯಚರಣಾ ರಮಣೀಯಾಂ ಯೋನಿಮಾಪದ್ಯಂತೇ' ಎಂಬ 
ಶ್ರುತಿಯಲ್ಲಿ ಯಜ್ಞಾಂಗವಾದ ಆಚಾರದಿಂದ ಉತ್ತಮಜನ್ಮವನ್ನು ಹೊಂದುತ್ತಾ 


ರೆಂದು ಹೇಳಿದ್ದರೂ ಅಲ್ಲಿ ಉಪಲಕ್ಷಣವಾಗಿ ಯಜ್ಞಾದಿಕರ್ಮಗಳನ್ನು ALTON 
ಬೇಕೆಂದು ಕಾರ್ಷ್ಲಾಜಿನಿ ಆಚಾರ್ಯರು ಅಭಿಪ್ರಾಯಪಡುತ್ತಾರೆ. 


ಷ್ಟಾಧಿಕರಣ 


11 ಓಂ ಅನಿಷಾ ುದಿಕಾರಿಣಾಮಪಿ ಚ ಶ್ರುತಮ್‌ ಓಂ Il 3-1-13 11 


ಇಷ್ಟಾಪೂರ್ತಾದಿಗಳನ್ನು ಮಾಡಿದವರಿಗೆ ಮಾತ್ರವಲ್ಲ L ವಿರುದ್ಧವಾದ 
ಬ್ರಾಹ್ಮಣಹನನಾದಿಗಳನ್ನು ಮಾಡಿದವರಿಗೂ ಗಮನಾಗಮನಾದಿಗಳು ಇದೆ. ‘3H, 
ಇಹ ಶುಭಕೃತೋ ಯೇ ಚಾಶುಭಕೃತೋ ಶುಭಮನುಭೂಯಾವರ್ತಂತೇ' ಎಂದು 
ಶ್ರುತಿಯು ಈ ವಿಷಯದಲ್ಲಿ ಪ್ರಮಾಣವಾಗಿದೆ. 


ಅಪಿಸಪ್ತಾಧಿಕರಣ 


11 ಓಂ ಅಪಿಸ ಸಪ್ತ ಓಂ 11 3-1-16 Il 


ಬ್ರಹ್ಮಹನನಾದಿಗಳ ಫಲವಾದದ್ದು ಐದು ಅನಿತ್ಯನರಕಗಳು. ಮಿಥ್ಯಾಜ್ಞಾನದ 
ಫಲ ತಾಮಿಸ್ರ -ಅಂಧತಾಮಿಸ್ರಗಳು. ಇವು ನಿತ್ಯ. ಹೀಗೆ ಒಟ್ಟು ಏಳು ನರಕಗಳು. 
ಆದ್ದರಿಂದ ನರಕಭೋಗವನ್ನು ನಿತ್ಯವೆಂದು ಹಾಗು ಅನಿತ್ಯವೆಂದೂ ಪ್ರತಿಪಾದಿಸುವ 
ಶ್ರುತಿಗಳಿಗೆ ವಿರೋಧವಿಲ್ಲ 


ಅಣುಭಾಷ್ಯ - "ನಿರಯಂ ಚ ವಿಕರ್ಮಣಾ 


ಭಾವಾರ್ಥ:- ಶಾಸ್ತ್ರವಿಹಿತವಾದ ಕರ್ಮವನ್ನು ಆಚರಿಸದ, ನಿಷಿದ್ದವಾದದ್ದನ್ನು 
ಅನುಷ್ಠಾನ ಮಾಡುವ, ಭಗವದ್ದಿಮುಖನಾಗಿ ಕಾಮಕೊ ಧಾದಿಗಳಿಂದ ಆಚರಿಸಿದ 


66 | ಅಣುಭಾಷ್ಯಮ್‌ 


ಕರ್ಮದಿಂದ ಪುರುಷನು ರೌರವಾದಿ ನರಕಗಳನ್ನು ಕುರಿತು ಹೋಗುತ್ತಾನೆ. ಅಲ್ಲಿಂದ 
ಹಿಂತಿರುಗಿ ಪುನಃ ಈ ಮನುಷ್ಯಲೋಕವನ್ನು ಹೊಂದುತ್ತಾನೆ. ಹೀಗೆ ಮತ್ತೆಮತ್ತೆ 
ತಿರುಗುತ್ತಲೇ ಇರುತ್ತಾನೆಂದೂ "ಚ"ಶಬ್ದದಿಂದಲೇ ಸೂಚಿಸಿದ್ದಾರೆ. 


ತತ್ರಾಪ್ಯಧಿಕರಣ 


ನರಕವನ್ನು ದುಃಖಾತ್ಮಕ ಎಂದು ಅಂಗೀಕರಿಸಲು ಸಾಧ್ಯವಿಲ್ಲ ಏಕೆಂದರೆ 
ಅಲ್ಲಿಯೂ ಪ್ರೇರಕನಾಗಿ ಈಶ್ವರನ ಉಪಸ್ಥಿತಿಯು ಅನಿವಾರ್ಯ. ಅಲ್ಲಿ ಈಶ್ವರನಿಲ್ಲ 
ಎಂದರೆ ಅವನು ಎಲ್ಲದಕ್ಕೂ ಪ್ರೇರಕ ಎಂಬ ವಚನದ ವಿರೋಧ ಉಂಟಾಗುವುದು. 
ಪ್ರೇರಕನಾಗಿ ಈಶ್ವರನು ಅಲ್ಲಿದ್ದಾನ ಎಂದರೆ ಪರಮಾತ್ಮನಿಗೂ ದುಃಖ 
ಉಂಟಾಗಬೇಕಾದೀತು. ಆದ್ದರಿಂದ ನರಕವನ್ನು ದುಃಖರೂಪವೇ ಅಲ್ಲ ಎಂದು 
ಒಪ್ಪುವುದು ಅನಿವಾರ್ಯ. ಆದಕಾರಣ ನರಕಸಾಧನವಾದ ವಿಕರ್ಮದಲ್ಲಿ 
ವೈರಾಗ್ಯದ ಅಗತ್ಯವಿಲ್ಲ ಈ ಆಕ್ಷೇಪಕ್ಕೆ ಸಮಾಧಾನವಾಗಿ ಸೂತ್ರವು 
ಪ್ರವೃತ್ತವಾಗಿದೆ- 


ಓಂ ತತ್ರಾಪಿ ಚ ತದ್ಮ್ಯಾಪಾರಾದವಿರೋಧಃ ಓಂ I 3-1-17 ॥ 


ಅಣುಭಾಷ್ಯ:- “ನಿರಯಂ ಚ ವಿಕರ್ಮಣಾ' 


ಭಾವಾರ್ಥ:- ವಿಕರ್ಮಣಾ - ವಿ ಶಬ್ದದಿಂದ ವಾಚ್ಯನಾದ ಶ್ರೀಹರಿಯ, 
ಕರ್ಮಣಾ-ಪ್ರೇರಣಾರೂಪವ್ಯಾಪಾರದಿಂದ ಜೀವನು ನರಕವನ್ನು ಹೊಂದುತ್ತಾನೆ. 
ಕೇವಲ ಇತರ ಅವಸ್ಥೆಗಳಲ್ಲಿ ಮಾತ್ರವಲ್ಲ ನರಕದುಃಖವನ್ನು ಕೂಡ ಈಶ್ನರಪ್ರೇರಣ 
ಯಿಂದಲೇ ಜೀವನು ಅನುಭವಿಸುತ್ತಾನೆ. "ಸ ಸ್ವರ್ಗೇ ಸ ಭೂಮೌ ಸ ನರಕೇ 
ಸೋsಂಧೇತಮಸಿ...' ಎಂಬ ಶ್ರುತಿಯು ಈಶ್ವರನು ನರಕದಲ್ಲಿಯೂ 
ನಿಯಾಮಕನೆಂದು ಹೇಳುತ್ತಿದೆ. ನರಕದಲ್ಲಿದ್ದರೂ ತಾನು ಈಶ್ವರನಾದ್ದರಿಂದಲೇ 
ಭಗವಂತನಿಗೆ ದುಃಖಭೋಗವಿಲ್ಲ ಆದ್ದರಿಂದ ಈಶ್ವರನಿಗೂ ದುಃಖ ಉಂಟಾಗಲಿ 
ಎಂಬ ಆಕ್ಷೇಪಕ್ಕೆ ಅವಕಾಶವಿಲ್ಲ ಹೀಗೆ ನರಕವು ದುಃಖರೂಪವಾದ್ದರಿಂದ 
ವೈರಾಗ್ಯವು ಅತ್ಯಂತ ಅವಶ್ಯವಾಗಿದೆ. 


ಅಣುಭಾಷ್ಯಮ್‌ 67 


ವಿದ್ಯಾಧಿಕರಣ 


॥ ಓಂ ವಿದ್ಯಾಕರ್ಮಣೋರಿತಿ ತು ಪ್ರಕೃತತ್ನಾತ್‌ ಓಂ I 3-1-18 II 


"ಅಥ ಏತಯೋಃ ಪಥೋರ್ನ ಕತರೇಣ ಚ' ಈ ಶ್ರುತಿಯಿಂದ ಜೀವರಿಗೆ 
ಗಮನದಲ್ಲಿ ASO, ವಿದೆ ಎಂದು ತಿಳಿಯಬಾರದು. ಶ್ರುತಿಯಲ್ಲಿರುವ 
"ಏತಯೋಃ ಪಥೋಃ' ಎಂಬುದಕ್ಕೆ ಪಿತೃಯಾನಾದಿಮಾರ್ಗಗಳು ಎಂದು 
ಅರ್ಥವಲ್ಲ ವಿದ್ಯಾಕರ್ಮಗಳು ಎಂದು ಅರ್ಥ. ಏಕೆಂದರೆ ಹಿಂದೆ ಅವುಗಳೇ 
ಪ್ರಕೃತವಾಗಿವೆ. 


ನತ ಎತೇಯಾಧಿಕರಣ 


I] ಓಂ ನ ತೃತೀಯೇ ತಥೋಪಲಬ್ಬ್ಲೇಃ ಓಂ II 3-1-19 II 


ಅಂಧಂತಮಸಿನಲ್ಲಿ  ಸುಖಲೇಶವೂ ಇಲ್ಲ ಇದು ಕೇವಲ 
ಸುಖರೂಪವಾಗಿದೆ. "ನ ತಮಃ ಸುಖಾನುವೃತ್ತಂ ಕೇವಲಂ ಹ್ಯೇವಾತ್ರ ದುಃಖಂ 
ಭವತಿ' ಎಂಬ ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. 


ಅಣುಭಾಷ್ಯ:- "ಮಿಥ್ಯಾಜ್ಞಾನೇನ ಚ ತಮಃ 


ಭಾವಾರ್ಥ:- ಅಬ್ರಹ್ಮವನ್ನು ಬ್ರಹ್ಮವೆಂದು, ಸತ್ಯವನ್ನು ಮಿಥ್ಯಾ ಎಂದು, 
ಸರೂಪವನವನ್ನು ನಿರೂಪವೆಂದು, ಸವಿಶೇಷವನ್ನು ನಿರ್ವಿಶೇಷವೆಂದು, 
ಸಗುಣವಾದದ್ದನ್ನು ನಿರ್ಗುಣವೆಂದು ಭಾವಿಸುವ ಹರಿದ್ದೇಷಿಯು ಈ 
ಅನ್ಯಥಾಜ್ಞಾನದಿಂದ ನಿತ್ಯನರಕವನ್ನು ಹೊಂದುವನು. ಇಲ್ಲಿ ಸುಖಲೇಶವೂ ಇಲ್ಲ 
ದುಃಖಹ್ರಾಸವೂ ಇಲ್ಲ ಇತ್ಯಾದಿ ವಿಶೇಷಗಳನ್ನು 'ಮಿಥ್ಯಾಜ್ಞಾನೇನ ಚ' 
ಎಂಬಲ್ಲಿರುವ "ಚ'ಶಬ್ದದಿಂದ ಸಂಗ್ರಹಿಸಿದ್ದಾರೆ. 


= 
ತತ್ಸಾ ಭಾವ್ಯಾಪತ್ವಧಿಕರಣ 
I] ಓಂ ತತ್ಲ್ಯಾಭಾವ್ಯಾಪತ್ತಿರುಪಪತ್ತೇಃ ಓಂ I 3-1-24 I 
"ಧೂಮೋ ಭೂತ್ವಾ ಅಭ್ರಂ  ಭವತಿ' ಮುಂತಾದ ಶ್ರುತಿಗಳಲ್ಲಿ 


68 | ಅಣುಭಾಷ್ಯಮ್‌ 


ಧೂಮವಾಗುತ್ತಾರೆ ಎಂದರೆ ಧೂಮಾದಿದೇವತೆಗಳಾಗುತ್ತಾರೆ ಎಂದು ಅರ್ಥವಲ್ಲ 
ಧೂಮಾದಿದೇವತೆಗಳ ಸ್ವಭಾವ ಸದೃಶವಾದ ಸ್ವಭಾವವನ್ನು ಹೊಂದುತ್ತಾರೆ ಎಂದು 
ಅಭಿಪ್ರಾಯ. ಏಕೆಂದರೆ ಐಕ್ಯವು ಅಸಂಭಾವಿತ. ಆ ದೇವತೆಗಳ ಪದವಿಯು 
ನಿಯತಾಧಿಕಾರಿಗಳಿಂದ ಮಾತ್ರ ಪ್ರಾಪ್ಯವಾದದ್ದಾಗಿದೆ. 


ಅಣುಭಾಷ್ಯ:- "ಜ್ಞಾನೇನೈವ ಪರಂ ಪದಮ್‌' 
eP 


ಬಾವಾರ್ಥ:- ಭಗವಂತನ ಜ್ಞಾನದಿಂದ ಮಾತ್ರ ಉತ್ತಮವಾದ ಪದವಿ 
ಯನ್ನು ಯೋಗ್ಯತೆ ಇರುವವರು ಹೊಂದುವರು. ಆದ್ದರಿಂದ ಕಾಮ್ಯಕರ್ಮದಲ್ಲಿ 
ವೆ ರಾಗ್ಯವು ಆವಶ್ಯಕವಾಗಿದೆ. 


ನಾತಿಚಿರೇಣಾಧಿಕರಣ 


11 ಓಂ ನಾತಿಚಿರೇಣ ವಿಶೇಷಾತ್‌ ಓಂ 11 3-1-25 H 


‘BB, ಇಹ ರಮಣೀಯಚರಣಾ ಅಭ್ಯಾಶೋ ಹ ಯತ್ತೇ ರಮಣೀಯಾಂ 
ಯೋನಿಮಾಪದ್ಯಂತೇ' ಎಂದು ಶ್ರುತಿ ಇರುವುದರಿಂದ ಕರ್ಮಾನುಷ್ಠಾತೃಗಳು 


ಸ್ಪರ್ಗವಾಸ ಮುಗಿದ ಕೂಡಲೇ ಅತಿವಿಲಂಬವಿಲ್ಲದೆ ಹಿಂತಿರುಗಿ ಜನ್ಮವನ್ನು 
ಪಡೆಯುವರು. 


ಅಣುಭಾಷ್ಯ:- "ಶುಭೇನ ಕರ್ಮಣಾ ಸ್ಪರ್ಗಮ್‌' 


ಭಾವಾರ್ಥ:- ಸ್ವರ್ಗಸುಖವನ್ನು ಅನುಭವಿಸಿದ ಜೀವಿಯು ಶೀಘ್ರದಲ್ಲೇ 
ಕರ್ಮಸಹಿತನಾಗಿಯೇ ಅಸ್ಪರ್ಗಂ = ಸ್ವರ್ಗಕ್ಕಿಂತ ಭಿನ್ನವಾದ ಭೂಲೋಕವನ್ನು 
ಹೊಂದುತ್ತಾನೆ. 


ಅನ್ಯಾಧಿಕರಣ 
Il ಓಂ ಅನ್ಯಾಧಿಷ್ಠಿತೇ ಪೂರ್ವವದಬಭಿಲಾಪಾತ್‌ ಓಂ ॥ 3-1-26 II 


"ತ ಇಹ ವ್ರೀಹಿಯವಾಃ ಓಷಧಿವನಸತಯಸ್ಸಿಲಾ ಮಾಷಾ ಇತಿ ಜಾಯಂತೇ' 
ಎಂಬ ಶ್ರುತಿಯು ಸ್ವರ್ಗದಿಂದ ಹಿಂತಿರುಗಿ ಬಂದ ಕರ್ಮಿಗೆ ವ್ರೀಹ್ಯಾದಿಭಾವವನ್ನು 


ಅಣುಭಾಷ್ಯಮ್‌ 69 


ಹೇಳಿದೆ. ಇದರಿಂದ ಕರ್ಮಿಗೆ ದುಃಖವಿದೆ ಎಂದು ಆಶಂಕಿಸಬಾರದು. ಇಲ್ಲಿ 
ವ್ರೀಹ್ಯಾದಿಭಾವವೆಂದರೆ ಮತ್ತೊಬ್ಬ ಜೀವನಿಂದ ಅಧಿಷ್ಠಿತವಾದ ವ್ರೀಹ್ಯಾದಿದೇಹ 
ದಲ್ಲಿ ಕೇವಲ ಪ್ರವೇಶವಪ್ಟೆ 


ಅಣುಭಾಷ್ಯ:- "ಶುಭೇನ ಕರ್ಮಣಾ ಸ್ವರ್ಗಂ ಯಾತಿ' 


ಭಾವಾರ್ಥ:- ಶುಭಕರ್ಮದಿಂದ ಯಾವರೀತಿ ಸ್ವರ್ಗಸುಖವನ್ನು 
ಅನುಭವಿಸುತ್ತಾನೋ ಹಾಗೆಯೇ ಶುಭಕರ್ಮದಿಂದಲೇ '"ಅಸ್ಪರ್ಗಂ' = 
ವ್ರೀಹ್ಯಾ ದಿಸ್ನಾನವನ್ನು ಹೊಂದುವನು. | 


ರೇತೋಧಿಕರಣ 


Il ಓಂ ರೇತಸಿಗ್‌ಯೋಗೋತಥ %0 11 3-1-28 II 


ಸ್ವರ್ಗದಿಂದ ಹಿಂತಿರುಗಿದ ಜೀವಿಯು ಪಿತೃದೇಹವನ್ನು ಪ್ರವೇಶಿಸಿ 
ಅನಂತರದಲ್ಲಿಯೇ ಮಾತೃದೇಹವನ್ನು ಪ್ರವೇಶಿಸುವನು. ಇದರಿಂದ 
"ಮಾತುರೇವೋದರಂ ವ್ರಜೇತ್‌' ಎಂಬುದರಿಂದ ವಿರೋಧವಿಲ್ಲ 


ಯೋನ್ಯಧಿಕರಣ 


Il ಓಂ ಯೋನೇಃ ಶರೀರಮ್‌ ಓಂ ॥ 3-1-29 Il 


ಪಿತೃವಿನ ಮೂಲಕ ಮಾತೃವಿನ ಶರೀರವನ್ನು ಪ್ರವೇಶಿಸಿದ ಜೀವಿಯು ಅಲ್ಲ 
ದೇಹವನ್ನು ಪಡೆಯುವನು. ‘Awe ಸ್ಥಾಸ್ನೂನ್‌ ಗಚ್ಛತಿ, ಸ್ಥಾಸ್ನುಭ್ಯಃ ಪಿತರಂ, ಪಿತುಃ 
ಮಾತರಂ, ಮಾತುಃ ಶರೀರಂ, ಶರೀರೇಣ ಜಾಯತೇ' ಎಂದು ಶ್ರುತಿಯು 
ಆಧಾರವಾಗಿದೆ. ಹೀಗೆ ಈ ಜನ್ನಗಳೆಲ್ಲವೂ ಅತ್ಯಾಯಾಸಯುಕ್ತವಾದ್ದರಿಂದ 
ವೈರಾಗ್ಯವನ್ನು ಪಡೆದು ಭಗವಂತನ ಆರಾಧನೆಯನ್ನು ಮಾಡಬೇಕು. 


ಅಣುಭಾಷ್ಯ:- 'ಜ್ಞಾನೇನೆ ವ ಪರಂ ಪದಂ ಯಾತಿ 


ಭಾವಾರ್ಥ:- ಈ ಎರಡು ಅಧಿಕರಣಗಳ ಸಾರವನ್ನು ಈ ವಾಕ್ಯದಿಂದ 
ಸಂಗ್ರಹಿಸಿದ್ದಾರೆ. ಶುಕಾಚಾರ್ಯರೇ ಮುಂತಾದವರನ್ನು ಮಾತಾಪಿತೃಗಳ 


10 ಅಣುಭಾಷ್ಯಮ್‌ 
ಶರೀರವನ್ನು ಪ್ರವೇಶಿಸಿದೆ ಜನ್ಮವನ್ನು ಪಡೆದಿರುವುದು ಅವರ ಜ್ಞಾನಸಾಮರ್ಥ್ಯ 
ದಿಂದ. 


ಜ್ಞಾನದಿಂದ ಮಾತ್ರ ಉತ್ತಮವಾದ ಸ್ಥಾನದ ಪ್ರಾಪ್ತಿಯಾಗುವುದು. 
'ಜ್ಞಾನೇನೈವ' ಎಂಬಲ್ಲಿ "ಏವ"ಕಾರದಿಂದ ಕರ್ಮವು ಮೋಕ್ಷಸಾಧನವಲ್ಲ ಎಂದು 
ತಿಳಿಸಿದ್ದಾರೆ. 


ವೈರಾಗ್ಯಕ್ಕೆ ಉಪಯುಕ್ತ ವಿಷಯಗಳನ್ನು ಪ್ರತಿಪಾದಿಸಿ ಉಪಸಂಹಾರವನ್ನು 
ಮಾಡುತ್ತಿದ್ದಾರೆ. 


ಅಣುಭಾಷ್ಯ:- "ತಸ್ಮಾದ್‌ ವಿರಕ್ಷಃ ಸನ್‌ ಜ್ಞಾನಮೇವ ಸಮಾಶ್ರಯೇತ್‌' 


ಭಾವಾರ್ಥ:- ಕರ್ಮಾದಿಗಳು ಸ್ಪರ್ಗಾದಿಗಳಿಗೆ ಮಾತ್ರ ಸಾಧನವಾಗಿದೆ 
ಹೊರತಾಗಿ ಮೋಕ್ಷಸಾಧನವಲ್ಲ ಜ್ಞಾನವು ಮಾತ್ರ ಮೋಕ್ಷಸಾಧನವಾಗಿದೆ. 


ಆದ್ದರಿಂದ ಕಾಮ್ಯಕರ್ಮಾದಿಗಳಲ್ಲಿ ವೆ soon, Ba, ಹೊಂದಿ ಜ್ಞಾನಮಾರ್ಗವನ್ನೇ 
ಅಮಸರಿಸಬೇಕು. 


ದ್ವಿತೀಯಪಾದ 


ಪ್ರಥಮಪಾದದಲ್ಲಿ ಮರಣ ಹೊಂದಿದ ಜೀವನ ಗಮನಾಗಮನ, ಸ್ವರ್ಗ, 
ನರಕ, ಗರ್ಭವಾಸಾದಿಗಳ ಸ್ಮರೂಪವನ್ನು ಹೇಳಿದರು. ಇದರಿಂದ ವೆ soon, 
ಉಂಟಾಗುವುದು. ಆದರೆ ಭಕ್ತಿಯು ಇರುವವನಿಗೆ ಮಾತ್ರ ಶ್ರವಣ, 
ಮನನಾದಿಗಳಿಂದ ಶ್ರೀಹರಿಯ ಅಪರೋಕ್ಷಜ್ಞಾನ ಉಂಟಾಗುವುದು. ಆ 
ಭಕ್ತಿಯನ್ನು ನಿರೂಪಿಸಲು ಈ ಎರಡನೆಯ ಪಾದವು ಪ್ರವೃತ್ತವಾಗಿದೆ. 
ವಿಸ್ತರಭಾಷ್ಯದಲ್ಲಿ '"ಭಕ್ತಿರಸ್ಸಿನ್‌ ಪಾದೇ ಉಚ್ಯತೇ'' ಎಂದು ಇದನ್ನು 
ಸ್ಪಷ್ಟಪಡಿಸಿದ್ದಾರೆ. 

ಪ್ರಶ್ನೆ- "ಭಕ್ತಿಯನ್ನು ಹೇಳುತ್ತಾರೆ" ಎಂಬ ವಾಕ್ಯಕ್ಕೆ ಅರ್ಥವೇನು? 
ಭಕ್ತಿಯನ್ನು ಮಾಡಬೇಕು ಎಂದು ವಿಧಿಸುತ್ತಿದ್ದಾರೆ ಎಂದು ಅಭಿಪ್ರಾಯವೋ? 
ಅಥವಾ ಭಕ್ತಿಯ ಸ್ವರೂಪವನ್ನು ಹೇಳುತ್ತಾರೆ ಎಂದು ಅಭಿಪ್ರಾಯವೋ? 
ಯಾವುದು ಪ್ರಯತ್ನಾರ್ಹವೋ ಅದು ವಿಧೇಯ. ಆದರೆ ಭಕ್ತಿಯು 


ಅಣುಭಾಷ್ಯಮ್‌ 11 


ಪ್ರಯತ್ನಾರ್ಹವಲ್ಲವಾದ್ದರಿಂದ ವಿಧೇಯವಲ್ಲ ಭಗವಂತನ ಮಹಿಮಯನ್ನು 
ಹೇಳುತ್ತಿದ್ದಾರೆ ಹೊರತಾಗಿ ಭಕ್ತಿಯನ್ನು ನಿರೂಪಿಸಿಲ್ಲವಾದ್ದರಿಂದ ಎರಡನೆಯ 
ಪಕ್ಷವೂ ಸರಿಯಲ್ಲ, 

ಉತ್ತರ - ಭಕ್ತಿಯು ಮೂಡಿಬರಲೆಂದು ಭಗವಂತನ ಮಹಿಮೆಯನ್ನು 
ಹೇಳುತ್ತಿದ್ದಾರೆ. ಭಕ್ತಿಮೂಡಲು ಮಹಿಮೆಯ ತಿಳುವಳಿಕೆಯು ಕಾರಣ. ಭಕ್ತಿಯಲ್ಲಿ 
ಮಹಿಮೆಯ ಉಪಯೋಗವಿಲ್ಲವೆಂಬ ಆಶಂಕೆಯನ್ನು ಪರಿಹರಿಸಲು '"ವಿರಕ್ಷಃ ಸನ್‌ 
ಜ್ಞಾನಮೇವ ಸಮಾಶ್ರಯೇತ್‌'' ಎಂಬ ಹಿಂದಿನ ವಾಕ್ಯವನ್ನು ಇಲ್ಲಿಯೂ 
ಯೋಜಿಸಬೇಕು. ಈ ವಾಕ್ಯದಲ್ಲಿರುವ "ಸನ್‌' ಎಂಬ ಶತೃಪ್ರತ್ಯಯಾಂತ ಶಬ್ದವು 


ಕಾರಣಾರ್ಥದಲ್ಲಿದೆ. ಉದಾಹರಣೆಗೆ - "ಅರ್ಜಯನ್‌ ವಸತಿ'. ಇಲ್ಲಿ 
ಅರ್ಜನೆಯು(ಸಂಪಾದನೆಯು) ವಾಸಕ್ಕೆ ಕಾರಣ ಎಂದು ಅರ್ಥವು 
ಪ್ರತೀತವಾಗುತ್ತಿದೆ. Ds ಸನ್‌ = ವಿಶಬ್ದವಾಚ್ಯನಾದ ಪರಮಾತ್ಮನಲ್ಲ 


ವಿಶೇಷವಾಗಿ ಅನುರಕ್ತನಾಗಲು ಭಕ್ತನಾಗಲು, ಜ್ಞಾನಮೇವ = ಭಗವಂತನ 
ಮಹಿಮೆಯ ಜ್ಞಾನವನ್ನೇ, ಸಮಾಶ್ರಯೇತ್‌ = ಆಶ್ರಯಿಸಬೇಕು. 

""ಮಾಹಾತ್ಮ್ಯಜ್ಞಾನಪೂರ್ವಸ್ತು ಸುದೃಢಃ ಸರ್ವತೋರಧಿಕಃ | 

ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನಚಾನ್ಯಥಾ'' || 

ಮಾಹಾತ್ಮ್ಯ ಜ್ಲಾನಪೂರ್ವಕವಾದ ಸ್ನೇಹವೇ ಭಕ್ತೆ. ಮಾಹಾತ್ಮ್ಯವನ್ನು 
ಹೇಳದಿದ್ದಲ್ಲಿ ಜ್ಞಾನವುಂಟಾಗಲಾರದು. ಸ್ನೇಹವೂ ಮೂಡುವುದಿಲ್ಲ ಅದಕ್ಕಾಗಿಯೇ 
ಈ ಪಾದದಲ್ಲಿ ಈಶ್ವರನ ಮಾಹಾತ್ಮ್ಯವನ್ನು ಬಣ್ಣಿಸುತ್ತಿದ್ದಾರೆ. ಹೆಂಡತಿ, ಮಕ್ಕಳು 
ಮುಂತಾದವರಲ್ಲಿ ಮಾಹಾತ್ಮ ;ಜ್ಞಾನವಿಲ್ಲದಿದ್ದರೂ ಸ್ನೇಹವು ಕಂಡಿದೆ. ಕೆಲವೊಮ್ಮೆ 
ಮಾಹಾತ್ಮ 5 ಜ್ಞಾನವಿದ್ದರೂ ಸ್ನೇಹವಿಲ್ಲದಿರುವುದೂ ಕಂಡಿದೆ. ಹೀಗೆ 
ಅನ್ಹಯ-ವ್ಯತಿರೇಕ ವ್ಯಭಿಚಾರವು ಇರುವುದರಿಂದ ಮಾಹಾತ್ಮ್ಯಜ್ಞಾನವು ಹೇಗೆ 
ಕಾರಣವಾಗುವುದು? ಎಂಬ ಆಕ್ಷೇಪವನ್ನು "ಏವ' ಶಬ್ದದಿಂದ ಪರಿಹರಿಸಿದ್ದಾರೆ. 
ಕಾರೀರಿಯಾಗ ಮಾಡದಿದ್ದರೂ ಮಳೆಯಾಗುವುದು ಕಂಡಿದ. ಅದರಿಂದ 
ಕಾರೀರಿಯಾಗವು ವ yan ಕಾರಣವಲ್ಲ ಎಂದು ಹೇಳಬಾರದು. ಮಾಹಾತ್ಮ, 
ಜ್ಞಾನವು ಇರುವ ವ್ಯಕ್ತಿಗೆ ಮಾತರ್ಯಾದಿದೋಷಗಳಿದ್ದಲ್ಲಿ ಪ್ರತಿಬಂಧಕ 
ವಿರುವುದರಿಂದ ಸ್ನೇಹ ಉತ್ಪತ್ತಿಯಾಗದಿರಬಹುದು. ಆಗ ಮಾಹಾತ್ಮ್ಯಜ್ಞಾನವು 


72 | ಅಣುಭಾಷ್ಯಮ್‌ 


ಕಾರಣವೇ ಅಲ್ಲ ಎಂದು ಅರ್ಥವಲ್ಲ, ಪ್ರತಿಬಂಧಕ ನಿವೃತ್ತಿಹೊಂದಿದಾಗ ಅವನಿಗೆ 
ಸ್ನೇಹವು ಉಂಟಾಗುತ್ತದೆ. ಆದ್ದರಿಂದ ಅನ್ಹಯ- ವ್ಯತಿರೇಕ ವ್ಯಭಿಚಾರಗಳಿಲ್ಲ 


ಪ್ರಥಮಾಧ್ಯಾಯದಲ್ಲಿ ಎಲ್ಲವೂ ಈಶ್ವರಾಧೀನ ಎಂದಿದ್ದಾರೆ. ಆದರೆ ಅದು 
ಸರಿಯಲ್ಲ ಸ್ವಾಪ್ನಪದಾರ್ಥಗಳು ಸತ್ಯವಲ್ಲ ಸ್ವಪ್ನದಲ್ಲಿ ಗಜ-ತುರಗಾದಿಗಳ 
ಪ್ರತೀತಿಯು ಅಜ್ಞಾನಾಧೀನವಾಗಿದೆ. ಆದ್ದರಿಂದ ಸ್ವಾಪ್ತಪದಾರ್ಥಗಳಾಗಲೀ 
ಅಥವಾ ಅವುಗಳ ಪ್ರತೀತಿಯಾಗಲೀ ಈಶ್ವರಾಧೀನವಲ್ಲ ಅವುಗಳು ಅಸತ್ಯ 
' ವಾದ್ದರಿಂದ ಸ್ವಾಪ್ನಪದಾರ್ಥಗಳ ತಿರೋಧಾನವು ಈಶ್ವರಾಧೀನವಲ್ಲ. ಜಾಗ್ರತ್‌, 
ಸುಷುಪ್ತಿ ಅವಸ್ಥೆಗಳೂ ಕಾಲಾದಿಗಳ ಅಧೀನವಾಗಿರುವುದು ಅನುಭವಸಿದ್ಧವಾಗಿದೆ. 
- ಆದ್ದರಿಂದ ಅವುಗಳೂ ಈಶ್ವರಾಧೀನವಲ್ಲ | 


"ಸತಾ ಸೋಮ್ಯ ತದಾ ಸಂಪನ್ನೋ ಭವತಿ'' ಎಂಬ ಶ್ರುತಿಯು 
ಸುಷುಪ್ತಿಯಲ್ಲಿ ಜೀವನಿಗೆ ಪರಮಾತ್ಮನ ಪ್ರಾಪ್ತಿಯನ್ನು 'ಹೇಳಿದೆ. ಆದ್ದರಿಂದ 
ಈಶ್ವರಾಧೀನನೆಂದು ಹೇಳಿದರೆ; ""ನಾಡೀಷು ಸುಪ್ತೋ ಭವತಿ'' ಎಂಬ ಶ್ರುತಿಯ 
ವಿರೋಧ ಬರುತ್ತದೆ. ಭೇರಿತಾಡನಾದಿಗಳಿಂದ ಪ್ರಬೋಧ ಮತ್ತು ಮೂರ್ಛೆಗಳೂ 
ಉಂಟಾಗುತ್ತವೆ. ಆದ್ದರಿಂದ ಅವುಗಳೂ ಸಹ ಈಶಾಧೀನವಲ್ಲ ಮೂರ್ಛಾವಸ್ಥೆ 
ಯಲ್ಲಿ ಜೀವನು ಎಲ್ಲಿರುವನು. ಕಣ್ಣುಗಳಲ್ಲಿದ್ದರೆ ಅದೂ ಜಾಗ್ರ ದವಸ್ಥೆಯೇ 
ಆಗುವುದು. ಪರಮಾತ್ನನಲ್ಲಿರುವುದಾದರೆ ಅದೂ ಸುಷುಪ್ತಿ ಅವಸ್ಥೆಯೇ 
ಆಗುವುದು. ಒಟ್ಟಾರೆ ಮೂರ್ಛೆಯು ಪ್ರತ್ಯೇಕ ಅವಸ್ಥಯೇ ಅಲ್ಲ ಈ ಎಲ್ಲ ಆ 
ಶಂಕೆಗಳನ್ನು ಪರಿಹರಿಸಲು ಕೆಳಗಿನ ಅಧಿಕರಣಗಳು ಪ್ರವೃತ್ತವಾಗಿದೆ. 


ಸಂಧ್ಯಾಧಿಕರಣ 
II ಸಂಧ್ಯೇ ಸೃಷಿರಾಹ ಹಿ ಓಂ ॥ 3-2-1 1 


ಜಾಗ್ರತ್‌ AGN ಸಂಧಿಕಾಲದಲ್ಲಿ ತೋರುವ ಸ್ಥಾಪ್ನಪದಾರ್ಥಗಳ ಸೃಷ್ಟಿ 
ಮತ್ತು ನಿರೋಧ ಭಗವಂತನಿಂದಲೇ ಆಗುವುದು. "ಅಥ ರಥಾನ್‌ ರಥಯೋಗಾನ್‌ 
ಪಥಃ ಸೃಜತೇ' ಎಂಬ ಶ್ರುತಿಯು ಇದನ್ನು ಹಳುತ್ತಿದೆ. ಅಲ್ಲಿ ವಾಸನಾರೂಪ 


ಸಂಸ್ಕಾರವೇ ಉಪಾದಾನಕಾರಣ. ಆದ್ದರಿಂದ ಸ್ವಾಪ್ನಪದಾರ್ಥಗಳು ಸತ್ಯ. 


ಅಣುಭಾಷ್ಯಮ್‌ 13 
ಪರಾಭಿಧ್ಯಾನಾಧಿಕರ ಣ 


I] ಓಂ ಪರಾಭಿಧ್ಯಾನಾತ್ತು ತಿರೋಹಿತಂ ತತೋ ಹ್ಯಸ್ಯ 
ಬಂಧವಿಪರ್ಯಯಾ ಓಂ ॥ 3-2-5 I 


ಸ್ಪಪ್ನತಿರೋಧಾನವೂ ಈಶ್ವರನ ಇಚ್ಛೆಯಿಂದಲೇ ಆಗುವುದು, 
ಜಾಗೃತಿಯಿಂದ ಅಲ್ಲ "ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ' ಎಂಬ 
ವಚನದಂತೆ ಈಶ್ವರೇಚ್ಛೆಯಿಂದಲೇ ಬಂಧಮೋಕ್ಷಗಳು. ಆದ್ದರಿಂದ ಸ್ವಪ್ನದ 
ಆವಿರ್ಭಾವ ತಿರೋಧಾನಗಳೆರಡೂ ಈಶ್ಚರಾಧೀನವೇ, ಅಜ್ಞಾನಾಧೀನವಲ್ಲ. 


ದೇಹಯೋಗಾಧಿಕರಣ 


II ಓಂ ದೇಹಯೋಗಾದ್ದಾಸೋತಪಿ ಓಂ113-2-6 1 


'ಸ ಏವ ಜಾಗರಿತೇ ಸ್ಥಾಪಯತಿ ಸ್ವಪ್ನೇ ಸ: ಪ್ರಭುಃ' ಎಂದು ಶ್ರುತಿಯು 
ಇರುವುದರಿಂದ ದೇಹಾಭಿಮಾನರೂಪವಾದ ಜಾಗ್ರದವಸ್ನೆಯು ಭಗವಂತನ 
ಅಧೀನವೇ ಆಗಿದೆ. ಕಾಲವು ಅಚೇತನವಾದ್ದರಿಂದ ಅಸ್ವತಂತ್ರ. ಆದಕಾರಣ 


ಕಾಲಾಧೀನವಲ್ಲ 
ತದಭಾವಾಧಿಕರಣ 


I ಓಂ ತದಭಾವೋ ನಾಡೀಷು ತಚ್ಚುತೇರಾತ್ಮನಿ ಹ ಓಂ I 3-2-7 N 
ವ) 


ಜಾಗ್ರತ್‌-ಸ್ಟಪ್ನಗಳ ಅಭಾವವೇ ಸುಷುಪ್ತಿ. ಜೀವನಿಗೆ ಈ ಸುಷುಪ್ತಿಯು 
ನಾಡಿಯಲ್ಲಿರುವ ಪರಮಾತ್ಮನಲ್ಲಿ ಸಂಭವಿಸುವುದು. “ಆಸು ತದಾ ನಾಡೀಷು 
ಸುಪ್ತೋ ಭವತಿ", "ಸತಾ ಸೋಮ್ಯ ತದಾ ಸಂಪನ್ನೋ ಭವತಿ' ಎಂದು ಶ್ರುತಿಯು 
ಈ ವಿಷಯದಲ್ಲಿ ಪ್ರಮಾಣವಾಗಿದೆ. ಪರಮಾತ್ಮನಲ್ಲೇ ಸುಪ್ತಿ ಆದ್ದರಿಂದ ಜೀವನಿಗೆ 
ದುಃಖಾನುಭವವಿಲ್ಲ 


ಪ್ರಬೋಧಾಧಿಕರಣ 


I] ಓಂ ಅತಃ ಪ್ರಬೋಧೋಶಸ್ಥಾತ್‌ ಓಂ I 3-2-8 I 


74 ಅಣುಭಾಷ್ಯಮ್‌ 


ಜೀವನಿಗೆ ಈಶ್ವರನಲ್ಲೇ ಸುಷುಪ್ತಿಯಾದ್ದರಿಂದ ಅವನ ಪ್ರೇರಣೆಯಿಂದಲೇ 
ಎಚ್ಚರಗೊಳ್ಳುವನು. "ಏಷ ಏವ ಸುಪ್ತಂ ಪ್ರಬೋಧಯತಿ, ಏತಸ್ಥಾಜ್ನೀವ ಉತ್ತಿಷ್ಠತಿ' 
ಎಂದು ಶ್ರುತಿ ಇದೆ. ಆದ್ದರಿಂದ ಭೇರಿತಾಡನಾದಿಗಳು ನಿಮಿತ್ತಮಾತ್ರ. 

ಅಣುಭಾಷ್ಯ:- "ಸರ್ವಾವಸ್ಥಾಪ್ರೇರಕಶ್ವ 

ಭಾವಾರ್ಥ:- ಎಲ್ಲ ಜೀವಿಗಳಿಂದಲೂ ಅನುಭವಿಸಲಡುವ AD, , ಜಾಗೃತಿ, 
DAH, ಮೋಹ ಈ ಎಲ್ಲಾ ಅವಸ್ಥೆಗಳನ್ನು ತೆ ಜಸ, ವಿಶ್ವ ಪ್ರಾ ಜ್ಞರೂಪಗಳಿಂದ 
ಭಗವಂತನೇ ಪ್ರೇರಿಸುವನು. "ಪ್ರೇರಕಶ್ಚ' ಎಂಬಲ್ಲಿ "ಚ' ಶಬ್ದದಿಂದ ಆ ಅವಸ್ಥೆಗಳ 
ನಿವರ್ತಕನೂ ಅವನೇ ಎಂದು ಸೂಚಿಸಿದ್ದಾರೆ. ಸಮಸ್ತಪ್ರವೃತ್ತಿನಿವೃತ್ತಿಗಳೆಲ್ಲವೂ 
ಅವನ ಇಚ್ಛಾಧೀನವಾಗಿದೆ. ಸಂಸಾರಾವಸ್ಥೆಯ ಪ್ರವರ್ತಕನೂ ಭಗವಂತನೇ 
ಆಗಿದ್ದಾನೆ. ಅದನ್ನು ನಿವೃತ್ತಿಗೊಳಿಸಿ ಮೋಕ್ಷಾವಸ್ಥೆಯನ್ನು ನೀಡುವವನೂ 
ವಾಸುದೇವರೂಪೀ ಪರಮಾತ್ಮನೇ. 

ಕರ್ಮಾನುಸ್ಮ ೃತ್ಯಧಿಕರಣ 


೬ 
॥ ಓಂ ಸ ಏವ ಚ ಕರ್ಮಾನುಸ್ಮ ೃತಿಶಬ್ಧವಿಧಿಭ್ಯಃ ಓಂ I 3-2-9 I 
ಪರಮಾತ್ಮನೇ ಎಲ್ಲ ಜೀವಿಗಳಿಗೂ ಎಲ್ಲ ಕಾಲ-ದೇಶಗಳಲ್ಲೂ ಸರ್ವಾವಸ್ಥಾ 
ಪ್ರೇರಕನು. "ಏಷ ಹ್ಯೇವ ಸಾಧು ಕರ್ಮ ಕಾರಯತಿ', "ಏಷ ಹ್ಯೇವಾಸಾಧುಕರ್ಮ 
ಕಾರಯತಿ' ಎಂಬ ಶ್ರುತಿಯು ಎಲ್ಲ ಕರ್ಮಗಳು ಭಗವಂತನ ಅಧೀನವೆಂದು 
ಹಳುತ್ತಿದೆ. 


ಅಣುಭಾಷ್ಯ:- "ಸರ್ವಾವಸ್ಥಾಪ್ರೇರಕಶ್ವ 
ಭಾವಾರ್ಥ:- ಎಲ್ಲ ಜೀವರ ಎಲ್ಲ ಅವಸ್ಥೆಗಳನ್ನು ಪ್ರೇರಿಸುವವನು ಒಬ್ಬನೇ. 
ಅವನು ರಾಜನಂತೆ ದೇಶ ಅಥವಾ ಕಾಲದಲ್ಲಿ ಪ್ರವರ್ತಕನಲ್ಲ ಎಲ್ಲ ಅವಸ್ಥೆಗಳನ್ನೂ 


ಪ್ರೇರಿಸುವವನು. ಅವನು ಪರಮೇಶ್ಪರನಾದ್ದರಿಂದಲೇ ,ಸರ್ವಾವಸ್ಥಾಪ್ರೇರಕ 
ನಾಗಿರುವನು. 


11 ಓಂ ಮುಗ್ದೇ5ರ್ಧಸಂಪತ್ತಿಃ ಪರಿಶೇಷಾತ್‌ ಓಂ ॥ 3-2-10 H 


ಅಣುಭಾಷ್ಯಮ್‌ 75 


ಮೂರ್ಛಾವಸ್ಥೆಯಲ್ಲಿ ಜೀವನು ಹೃದಯದಲ್ಲಿರುವ ಪ್ರಾ ಜ್ಞನಾಮಕ ಭಗವಂತನಲ್ಲಿ 
ಅರ್ಧಪ್ರವೇಶಿಸಿರುತ್ತಾನೆ. ಜೀವರಿಗೆ ಮೋಹಾವಸ್ಥೆಯಲ್ಲಿ ಪರಮಾತ್ಮನಿಂದ 
ದೂರದಲ್ಲಿರುವಿಕೆ, ಸಮೀಪದಲ್ಲಿರುವಿಕೆ, ಹರಿಯಲ್ಲಿ, ಸಮಗ್ರವಾಗಿ ಅಥವಾ 
ಅರ್ಥಪ್ರವೇಶವನ್ನು ಹೇಳಬೇಕು. ಆದರೆ ಇದರಲ್ಲಿ ಮೊದಲನೆಯ ಮೂರು 
ಜಾಗ್ರದಾದಿ ಅವಸ್ಥೆಯು ಧರ್ಮವಾಗಿದೆ. ಆದ್ದರಿಂದ ಪರಿಶಿಷ್ಠವಾದ 
ಅರ್ಧಪ್ರವೇಶವು ಮೋಹಾವಸೆ ಯಲ್ಲಿ ಜೀವನಿಗೆ ಸಿದ್ದಿಸುತ್ತದೆ. 'ಸರ್ವಾವಸ್ಥಾ 
ಪ್ರೇರಕಶ್ಚ' ಎಂಬುದರಿಂದಲೇ ಇದನ್ನು ಸಂಗ್ರ ಹಸಿದ್ದಾರೆ. ಮೋಹಾವಸ್ಥೆಯ 
ಪ್ರೇರಕನೂ ಭಗವಂತನೇ ಆಗಿದ್ದಾನೆ. 


ನ ಸ್ಥಾನತೋಪ್ಯಧಿಕರಣ 


|| ಓಂ ನ ಸ್ಥಾನತೋಶಪಿ ಪರಸ್ಕೋಭಯಲಿಂಗಂ ಸರ್ವತ್ರ ಹಿ ಓಂ Il 
3-2-11 Il 

ಸರ್ವಸ್ಥಾನದಲ್ಲಿರುವ ಭಗವಂತನು ದೋಷರಹಿತನೂ, ಜ್ಞಾನಾನಂದಾದಿ 
ಗುಣಪೂರ್ಣನೂ, ಭೇದರಹಿತನೂ ಆಗಿದ್ದಾನೆ. ಹೀಗೆಂದು "ಸರ್ವೇಷು ಭೂತೇಷು 
ಏತಮೇವ ಬ್ರಹ್ಮೇತ್ಯಾಚಕ್ಷಕೇ' ಎಂಬ ಶ್ರುತಿಯು ನುಡಿಯುತ್ತಿದೆ. ಆದ್ದರಿಂದ 
ದೇವತೆಗಳು, ಮನುಷ್ಯರು, ತಿರ್ಯಕ್‌ಪ್ರಾಣಿಗಳು, ನೇತ್ರ ಮುಂತಾದ ಸ್ಥಾನಗಳು 
ಹೀಗೆ ಆಶ್ರಯಗಳಲ್ಲಿ ಭೇದವಿದ್ದರೂ ಅಲ್ಲಿರುವ ಭಗವಂತನ ರೂಪಗಳಲ್ಲಿ 
ಭೇದವಿಲ್ಲ 

ಅಣುಭಾಷ್ಯ :- "ಸರ್ವರೂಪೇಷ್ಟಭೇದವಾನ್‌ 

ಭಾವಾರ್ಥ:- ಶರೀರ, ಅಕ್ಷಿ ಇವೇ ಮುಂತಾದ ಸ್ಥಾನಗಳಲ್ಲಿ ಭೇದವಿದ್ದರೂ 
ಜಾಗ್ರದಾದಿ ಅವಸ್ಥಾಪ್ರೇರಕವಾದ ವಿಶ್ವ- ತೈ ಜಸಾದಿರೂಪ ಗಳಲ್ಲಿ ಭೇದವಿಲ್ಲ 
ಕೇವಲ ವಾಸುದೇವಾದಿ ನಾಲ್ಕುರೂಪ ಗಳು ಮಾತ್ರ ಮೂಲರೂಪದಿಂದ 
ಅಭಿನ್ನವಲ್ಲ ಮತ್ತ j -ಕೂರ್ಮಾದಿ ಅನಂತರೂಪಗಳೂ ಅಭಿನ್ನವಾಗಿವೆ ಎಂದು 
ತಿಳಿಸಲು "ಸರ್ವರೂಪೇಷು' ಎಂದಿದ್ದಾರೆ. ಇಲ್ಲದಿದ್ದರೆ ‘Sem ರೂಪೇಷು' 
ಎನ್ನಬಹುದಿತ್ತು. ಪರಮಾತ್ಮನ ಎಲ್ಲ ರೂಪಗಳೂ ಜ್ಞಾನಾನಂದಮಯವಾಗಿವೆ. 
ಅವನ ರೂಪಗಳಲ್ಲಿರುವ ಗುಣಕ್ರಿಯಾದಿಗಳಲ್ಲೂ ಭೇದವಿಲ್ಲ 


76 ಅಣುಭಾಷ್ಯಮ್‌ 


ಅಣುಭಾಷ್ಯ:- "ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ಟರಃ' 

ಭಾವಾರ್ಥ:- ದೇಶಾಂತರ-ಕಾಲಾಂತರಗಳಲ್ಲಿ ಜಾಗ್ರದಾದಿ ಅವಸ್ಥೆಗಳ 
ಪ್ರೇರಕನು ಬೇರೊಬ್ಬನಿರಬಹುದು ಎಂಬ ಆಶಂಕೆಯನ್ನು ಇಲ್ಲಿ ಪರಿಹರಿಸಿದ್ದಾರೆ. 
ಒಳಭಾಗದಲ್ಲಿ ಹೊರಭಾಗದಲ್ಲಿ ಸಮೀಪದಲ್ಲಿ ದೂರದಲ್ಲಿ ಹೀಗೆ ಎಲ್ಲ 


ದೇಶದಲ್ಲೂ ಆಗ, ಈಗ, ಹಿಂದಿನಕಾಲ, ಮುಂದಿನಕಾಲ ಮುಂತಾದ ಎಲ್ಲ 
ಕಾಲದಲ್ಲೂ ವಿಷ್ಣುವೇ ಸರ್ವೇಶ್ವರನು. 


ಅರೂಪಾಧಿಕರಣ 
॥ ಓಂ ಅರೂಪವದೇವ ಹಿ ತತ್‌ಪ್ರಧಾನತ್ನಾತ್‌ ಓಂ I 3-2-14 II 
ಎಷ್ಟುವು ಪ್ರಕೃತ್ಯಾದಿಗಳಿಂದ ಉತ್ತಮನಾದ್ದರಿಂದ ಪ್ರಾಕೃತರೂಪವುಳ್ಳವ 
ನಲ್ಲ. ಜ್ಞಾನಾನಂದಸ್ನರೂಪನಾಗಿದ್ದಾನೆ. ಈ ವಿಷಯದಲ್ಲಿ "ಅಸ್ಥೂಲಮನಣು.....' 
ಎಂಬ ಶ್ರುತಿಯು ಪ್ರಮಾಣವಾಗಿದೆ. 
ಅಣುಭಾಷ್ಯ:- 'ಪರಮೇಶರಃ' | 
ಭಾವಾರ್ಥ:- ಸೂತ್ರದಲ್ಲಿರುವ “ತತ್‌ಪ್ರಧಾನತ್ವಾತ್‌' ಎಂಬುದರ ವಿವರಣೆ 
ಅಣುಭಾಷ್ಯದಲ್ಲಿ 'ಪರಮೇಶ್ವರಃ' ಎಂಬುದಾಗಿದೆ. "ಪರಮಾ' = ಸರ್ವೋತ್ತಮ 
ವಾದ ಪ್ರಕೃತಿ, ಅದಕ್ಕೆ 'ಈಶ್ವರಃ':ಒಡೆಯ. ಪ್ರಕೃತ್ಯಾದಿಗಳಿಗೂ ಪ್ರೇರಕ 
ನಾದ್ದರಿಂದ ಅದಕ್ಕಿಂತ ಉತ್ತಮ ಎಂದು ಅಭಿಪ್ರಾಯ. 
ಉಪಮಾಧಿಕರಣ 
11 ಓಂ ಅತ ಏವ ಚೋಪಮಾ ಸೂರ್ಯಕಾದಿವತ್‌ ಓಂ ॥ 3-2-18 I 


ಮತ್ತ್ಯಾದಿರೂಪಗಳೂ . ಅಂಶಗಳಾಗಿವೆ. ಜೀವನೂ ಅಂಶನಾಗಿದ್ದಾನೆ. 
ಆದ್ದರಿಂದ ಜೀವನು ಮತ್ತ್ಯಾದಿರೂಪಗಳಿಂದ ಸಾಮ್ಯವನ್ನು ಪಡೆದಿದ್ದಾನೆ 
ಎನ್ನುವುದು ಸರಿಯಲ್ಲ ಪ್ರತಿಬಿಂಬವಾದ ಸೂರ್ಯಕ, ನೆರಳು ಮುಂತಾದವು 
ಪ್ರತಿಬಿಂಬವಾದ್ದರಿಂದ ಸೂರ್ಯನಿಂದ ಅಭಿನ್ನವಲ್ಲ "ರೂಪಂ ರೂಪಂ 
ಪ್ರತಿರೂಪೋ ಬಭೂವ' ಎಂಬ ಶ್ರುತಿಯು ಈಶ್ವರ-ಜೀವರಿಗೆ ಬಿಂಬ-ಪ್ರತಿಬಿಂಬ 


ಅಣುಭಾಷ್ಯಮ್‌ 17 


ಭಾವವನ್ನು ಹೇಳಿದೆ. ಆದ್ದರಿಂದ ಜೀವನು ಮತ್ತ್ಯಾದಿರೂಪಗಳಿಂದ ಅಭಿನ್ನ 
ನಾಗುವುದಿಲ್ಲ 


ಅಣುಭಾಷ್ಯ:- “HZ ಜೀವತಃ" 
ಭಾವಾರ್ಥ:- ಸಮನ್ನಯಾಧ್ಯಾಯದ 'ಅನ್ಯಶ್ವ ಜೀವತಃ' ಎಂಬುದರಿಂದ ಈ 
ಅಧಿಕರಣದ ಸಾರವನ್ನು ಸಂಗ್ರಹಿಸಿದ್ದಾರೆ. 
al Q 
ಅಂಬುವದಧಿಕರಣ 


Il ಓಂ ಅಂಬುವದಗ್ರಹಣಾತ್ತು ನ ತಥಾತ್ತಮ್‌ ಓಂ II 3-2-19 II 


ಮೋಕ್ಷವು ಭಕ್ತಿಯ ಫಲವಾಗಿದೆ. ಜ್ಞಾನಾನಂದಾದಿಗಳು: ಜೀವಸ್ಟರೂಪವೇ 
ಆಗಿ ನಿತ್ಯಸಿದ್ದವಾಗಿದ್ದರೂ ಅವುಗಳ ಅಭಿವ್ಯಕ್ತಿಯು ಭಕ್ತಿಸಾಧ್ಯ. ಇಲ್ಲದಿದ್ದರೆ | 
ಅಭಿವ್ಯಕ್ತವಾಗುವುದಿಲ್ಲ. "ಯಮೇವೈಷ ವೃಣುತೇ ತೇನ ಲಭ್ಯಃ' ಎಂಬ 
ಶ್ರುತಿಯಿಂದ ಇದು ಸಿದ್ಧವಾಗುತ್ತದೆ. | 


ವ ಎದ್ದಿಹ್ರಾಸಾಧಿಕರಣ 


I] ಓಂ ವೃದ್ದಿಹ್ರಾಸಭಾಕ್‌ತ್ತಮಂತರ್ಭಾವಾದುಭಯಸಾಮಂಜಸ್ಕಾದೇವಮ್‌ 
ಓಂ 11 3-2-20 I 


: ಬ್ರಹ್ಮಾದಿದೇವತೆಗಳಷ್ಟೇ ಫಲವು ಮನುಷ್ಯರಿಗಿಲ್ಲ. ಇವರೆಲ್ಲರ ಫಲದಲ್ಲಿ 
ತಾರತಮ್ಯವಿದೆ. "ಸೆ ಷಾ ಆನಂದಸ್ಯ ಮೀಮಾಂಸಾ ಭವತಿ' ಎಂಬ ಶ್ರುತಿಯು 
ತಾರತಮ್ಯವನ್ನು ಹೆಳುತ್ತಿದೆ. ಹೀಗೆ ಫಲದಲ್ಲಿ ತಾರತಮ್ಯವು ಇರುವುದರಿಂದ 
ಭಕ್ತಿಯಲ್ಲೂ ತಾರತಮ್ಯವಿದೆ. ಹೀಗೆ ಒಪ್ಪದಿದ್ದಲ್ಲಿ ಫಲದಾತೃವಾದ ಈಶ್ವರನಿಗೆ 


ಲ ಎ 


ವೈಷಮ್ಯಾದಿದೋಷಗಳು ಸಂಭವಿಸುತ್ತದೆ. 
'ಅಣುಭಾಷ್ಯ:- "ತದ್ಧಕ್ಷಿತಾರತಮ್ಮೇನ ತಾರತಮ್ಮಂ ವಿಮುಕ್ತಿಗಮ್‌" 


ಭಾವಾರ್ಥ:- ಮೋಕ್ಷದಲ್ಲೂ ಸ್ಹರೂಪಾಭಿವ್ಯಕ್ತಿರೂಪವಾದ ಫಲದಲ್ಲಿ 
ತಾರತಮ್ಯವಿರುವುದು. "ಸೈಷಾ ಆನಂದಸ್ಯ ಮೀಮಾಂಸಾ' ಎಂಬ ಶ್ರುತಿಯಿಂದ 


18 ಅಣುಭಾಷ್ಯಮ್‌ 


ಸಿದ್ಧವಾಗಿದೆ. ಸಾಧನವಾದ ಭಕ್ತಿಯಲ್ಲಿ ತಾರತಮ್ಯವಿರದೆ ಸಾಧ್ಯವಾದ ಆನಂದದಲ್ಲಿ 
ತಾರತಮ್ಯವಿರಲು ಸಾಧ್ಯವಿಲ್ಲ ಆದ್ದರಿಂದ ಭಕ್ತಿತಾರತಮ್ಯವನ್ನು ಒಪ್ಪಬೇಕು. 


ಪ್ರಕೃತ್ಸೈತಾವತ್ತಾಧಿಕರಣ 


I ಪ್ರಕೃತೈ ತಾವತ್ತ_ಂ ಹಿ ಪ್ರತಿಷೇಧತಿ ತತೋ ಬ್ರವೀತಿ ಚ ಭೂಯಃ 
ಓಂ II 3-2-22 I 


ಆ 


ಮಾಡುವುದಿಲ್ಲವೋ ಅಷ್ಟರ ತನಕ ಸತಃಪಾಲನೆಯು ಸಂಭವಿಸುತ್ತದೆ. ಆದ್ದರಿಂದ 


ಈಶ್ವರನು. ಪಾಲಕನಲ್ಲ ಎಂದು ಆಜಾ ಚೇತನರ ಪೋಷಣೆಗೆ 
ಅವಶ್ಯವಾದ ಅನ್ನಪಾನಾದಿಗಳಿಗಾಗಿ ಈಶ್ವರವ್ಯಾಪಾರದ ಅವಶ್ಯಕತೆ ಇದೆ. 
"ನೈತಾವದೇನಾ ಪರೋ ಅನ್ಯದಸ್ತು ಕ್ಷಾ ಸ ದ್ಯಾವಾಪೃಥಿವೀ ಬಿಭರ್ತಿ' ಎಂಬ 
ಶ್ರುತಿಯು ವಿಷ್ಣುವು ಕೇವಲ ಸೃಷ್ಟಿ-ಸಂಹಾರಕನಷ್ಟೇ ಆಗಿರದೆ ಈ ಜಗತ್ತಿನ 


ಲ 


ಪೋಷಕನೂ ಆಗಿದ್ದಾನೆ ಎನ್ನುತ್ತಿದೆ. 


ಈಶ್ವರನು ಸೃಷ್ಟಿಮಾಡಿ, ಎಲ್ಲಿಯ ತನಕ ಸಂಹಾರದಲ್ಲಿ ಪ್ರವೃತ್ತಿಯನ್ನು 


ನಾ 


ಈ ಅಭಿಪ್ರಾಯವನ್ನೂ ಸಹ ಸಮನ್ವಯಾಧ್ಯಾಯದಲ್ಲಿ ಅಣುಭಾಷ್ಯದಲ್ಲಿ 
"ಸರ್ವಕರ್ತಾ' ಎಂಬುದರಿಂದ ಸಂಗ್ರಹಿಸಿದ್ದಾರೆ. 


ಅವ್ಯಕ್ತತ್ವಾಧಿಕರಣ 
11 ಓಂ ತದವ್ಯಕ್ತಮಾಹ ಹಿ ಓಂ 3-2-23 II 


"ಅರೂಪಮಕ್ಷರಂ ಬ್ರಹ್ಮ ಸದಾ ವ್ಯಕ್ತಂ ಚ ನಿಷ್ಠಲಮ್‌' ಎಂಬ ಶ್ರುತಿಯು 
ಬ್ರಹ್ಮನನ್ನು ಅವ್ಯಕ್ತನೆಂದು ಹೇಳುವುದರಿಂದ ಬ್ರಹ್ಮನು ಅವ್ಯಕ್ತನು. 
ಅವ್ಯಕ್ತನಾದ್ದರಿಂದ ವ್ಯಕ್ತನೆನಿಸಬೇಕಿದ್ದರೆ ಅವನಲ್ಲಿ ಭಕ್ತಿಯು ಆವಶ್ಯಕವಾದ್ದರಿಂದ 
ಅದು ವ್ಯರ್ಥ ಎನ್ನುವಂತಿಲ್ಲ. ಭಕ್ತಿಪೂರ್ವಕವಾಗಿ ಶ್ರವಣ-ಮನನಾದಿಗಳಿಂದ 
ಅವನ ಪ್ರಸಾದವಾಗುತ್ತದೆ. ಆಗ ಅವನ ಅಪರೋಕ್ಷಜ್ಞಾನವಾಗುತ್ತದೆ. 
ಪರಮಾತ್ಮನು ಅವ್ಯಕ್ತನಾದರೂ ಅವನ ಅಚಿಂತ್ಯಾದ್ಭುತಶಕ್ತಿಯಿಂದ ವ್ಯಕ್ತನೂ 
ಆಗುವನು. 


ಅಣುಭಾಷ್ಯಮ್‌ 79 


ಅಣುಭಾಷ್ಯ:- 'ಪರಮೇಶರಃ' 
ಭಾವಾರ್ಥ: - ಆದ್ದರಿಂದಲೇ ಅಣುಭಾಷ್ಯದಲ್ಲಿ "ಪರಮೆಶ್ಚರಃ' ಎಂದರು. 
ಅಂದರೆ ಅಚಿಂತ್ಯವಾದ ಐಶ್ಚರ್ಯವು ಅವನಲ್ಲಿದೆ ಎಂದು. ಆದ್ದರಿಂದ ಸಾಧಕನ 
ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿ ತನ್ನ ಅಪರೋಕ್ಷಜ್ಞಾನವನ್ನು ನೀಡುವನು. 
r ಬ o o ಆ e o 


ಅಹಿಕುಂಡಲಾಧಿಕರಣ 


| ಓಂ ಉಭಯವ್ಯಪದೇಶಾತ್‌ ತ್ನಹಿಕುಂಡಲವತ್‌ ಓಂ II 3-2-28 I 


ಬ್ರಹ್ಮನು ಗುಣ ಮತ್ತು ಗುಣಿ ಎರಡೂ ಆಗಲು ಸಾಧ್ಯವಿಲ್ಲ ಶ್ರುತಿ ಹೇಗೆ 
ಎರಡನ್ನೂ ಪರಮಾತ್ಮನಿಗೆ ಹೇಳಿದೆ? ಎಂಬ ಆಕ್ಷೇಪವನ್ನು ಇಲ್ಲಿ ಪರಿಹರಿಸಿದ್ದಾರೆ. 
ಸರ್ಪ ಮತ್ತು ಅದರ ಕುಂಡಲ ಎರಡೂ ಬೇರೆಯಲ್ಲ. ಆದರೂ ಸರ್ಪಕ್ಕೆ 
ಕುಂಡಲ-ಕುಂಡಲಿಭಾವ ಹೇಗಿದೆಯೋ ಅದರಂತೆಯೇ 'ಆನಂದಂ ಬ್ರಹ್ಮಣೋ 
ವಿದ್ದಾನ್‌', "ಆನಂದೋ ಬ್ರಹ್ಮ' ಶ್ರುತಿಯು  ಆನಂದವುಳ್ಳವನೂ ಹಾಗು 
ಆನಂದಸ್ನರೂಪನೂ ಎರಡೂ ಆಗಿದ್ದಾನೆ ಪರಮಾತ್ಮ ಎಂದು ಹೇಳಿರುವುದು 
ಸಮಂಜಸವೇ ಆಗಿದೆ. ಭಕ್ತಿಯು ಹೀಗೆ ಅವನಲ್ಲಿ ಉಪಪನ್ನವೇ ಆಗಿದೆ. 


ಅಣುಭಾಷ್ಯ:- "ಸ ಏಕಃ ಪರಮೇಶರಃ' 
ಭಾವಾರ್ಥ:- ಪರಮಾತ್ಮನಿಗೂ ಅವನ ಗುಣಗಳಿಗೂ ಭೇದವಿಲ್ಲ. ಅವನು 
ಗುಣಪೂರ್ಣನೂ ಹಾಗು ಗುಣಸ್ನರೂಪನೂ ಆಗಿದ್ದಾನೆ. ಭೇದವಿಲ್ಲದಿದ್ದರೂ 


ಯ 


ಭೇದಕಾರ್ಯನಿರ್ವಾಹಕವಾದ ವಿಶೇಷದ ಬಲದಿಂದ ಗುಣವುಳ್ಳವನು ಹಾಗು 
ಗುಣಸ್ಪರೂಪನು ಎಂಬ ವ್ಯವಹಾರವು ಎರಡೂ ಯುಕ್ತವಾಗುವುದು. 


ಪರಮತಾಧಿಕರಣ 


I] ಓಂ ಪರಮತಃ ಸೇತೂನ್ಗಾನ ಸಂಬಂಧಭೇದವ್ಯಪದೇಶೇಭ್ಯಃ 
ಓಂ 11 3-2-32 Il 


ಪರಮಾತ್ಮನ ಆನಂದಾದಿಗಳು ಲೋಕಾನಂದಾದಿಗಳಿಗಿಂತ ವಿಲಕ್ಷಣವಾಗಿದೆ. 


80 ಅಣುಭಾಷ್ಯಮ್‌ 


ಏಕೆಂದರೆ ಶ್ರುತಿಯಲ್ಲಿ ಬ್ರಹ್ಮನ ಆನಂದಕ್ಕೆ ಸೇತುತ್ತವು ಹೇಳಲ್ಪಟ್ಟಿದೆ. ಅಂದರೆ ಬ್ರಹ್ಮನ 
ಆನಂದವು ಜಗತ್ತನ್ನೇ ಧಾರಣ ಮಾಡಿದೆ. ಲೋಕಾನಂದಕ್ಕೆ ಈ ಶಕ್ತಿಯಿಲ್ಲ 
ಲೋಕಾನಂದವು ಪರಿಮಿತ. ಆದರೆ ಬ್ರಹ್ಮನ ಆನಂದವು ಉನ್ನಾನ = ಅಪರಿಮಿತ. 


ಬ್ರಹ್ಮ-ಜೀವರ ಆನಂದವು ಬಿಂಬ-ಪ್ರತಿಬಿಂಬರೂಪವಾಗಿದೆ ಎಂದು 
ಶ್ರುತಿಯು ಹೇಳಿದೆ. "ಅನ್ಯತ್‌ ಜ್ಞಾನಂ ತು ಜೀವಾನಾಮನ್ಯತ್‌ ಜ್ಞಾನಂ ಪರಸ್ಯ ಚ' 
ಎಂದು ಭೇದವೂ ಶ್ರುತವಾಗಿದೆ. 


ಅಣುಭಾಷ್ಯ:- "ಪರಮೇಶ್ಟರಃ' 


ಭಾವಾರ್ಥ:- ಪರಮೆ JE = ಲೋಕವಿಲಕ್ಷಣವಾದ ಸೇತುತ್ತಾದಿಗುಣಗಳಿಂದ, 
ಈಶ್ವರಃ ಎ ಈಶ್ವರನಾಗಿದ್ದಾನೆ. ಲೌಕಿಕಾನಂದವಿಲಕ್ಷಣ ಆನಂದಾದಿಗುಣಗಳಿಂದ 
ಯುಕ್ತನಾಗಿದ್ದಾನೆ ಎಂದು ಅಭಿಪ್ರಾಯ. 


ಸ್ಥಾನವಿಶೇಷಾಧಿಕರಣ 


|| ಓಂ ಸ್ಥಾನವಿಶೇಷಾತ್‌ ಪ್ರಕಾಶಾದಿವತ್‌ ಓಂ I 3-2-35 I 


ಬ್ರಹ್ಮನ ಆನಂದಾದಿಗಳಲ್ಲಿ ಇಲ್ಲದ ವೈಚಿತ್ರ ,ವು ಜೀವರ ಆನಂದಾದಿಗಳಲ್ಲಿ 
ತೋರುತ್ತಿದೆ. ಆದ್ದರಿಂದ ಜೀವನ ಆನಂದಾದಿಗಳು ಬ್ರಹ್ಮನ ಆನಂದಾದಿಗಳ 
ಪ್ರತಿಬಿಂಬವಲ್ಲ ಎಂದು ಆಶಂಕಿಸಬಾರದು. 


ಸೂರ್ಯಾದಿ ಬಿಂಬದಲ್ಲಿ ವೈಚಿತ್ರ ್ಯವಿಲ್ಲದಿದ್ದರೂ ಸೂರ್ಯಕಾಂತಾದಿಗಳಲ್ಲಿ 
ಸ್ಥಾನಗುಣದಿಂದ ಅಗ್ನಿಜನಕತ್ತಾದಿ ಗುಣವಿಶೇಷದಿಂದಾಗಿ ಪ್ರತಿಬಿಂಬ ವೈಚಿತ್ರ ವ 
ಸಂಭವಿಸುತ್ತದೆ. 


ಅಣುಭಾಷ್ಯ:- “ಸ ಏಕಃ ಪರಮೇಶರಃ' 


ಭಾವಾರ್ಥ:- ಎಷ್ಟುವು ಜ್ಞಾನಾನಂದಾದಿಗುಣಗಳಿಂದ ಏಕಪ್ರಕಾರನಾಗಿ 
TS. ಬಿಂಬದ ಆನಂದದಲ್ಲಿ ವೈಚಿತ್ರ ್ಯವಿಲ್ಲದಿದ್ದರೂ ಪ್ರತಿಬಿಂಬದ 
ಆನಂದಾದಿಗಳಲ್ಲಿ ವೈಚಿತ್ರ ವು ಬಿಂಬನಾದ ಭಗವಂತನ ಐಶ್ವರ್ಯದಿಂದ ಅಂದರೆ 
ಸಾಮಥ್ಯ ವಿಶೇಷದಿಂದ ಸಂಭವಿಸುವುದು. 


ಅಣುಭಾಷ್ಯಮ್‌ 61 


ಅಥವಾ:- 'ತದ್ಧಕ್ರಿತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಮ್‌' 

ಭಾವಾರ್ಥ:- ಭಗವಂತನ ಆನಂದಾದಿಗಳಲ್ಲಿ ವಿಶೇಷವಿಲ್ಲದಿದ್ದರೂ ಬ್ರಹ್ಮಾದಿ 
ಸ್ಥಾನದಲ್ಲಿ ಭಕ್ತಾ /ದಿವಿಶೇಷವಿರುವುದರಿಂದ ಆನಂದಾದಿಗಳಲ್ಲಿ ವಿಶೇಷವು 
ಯುಕ್ತವೇ ಆಗಿದೆ. | 

ತಥಾನ್ಯತ್ತಾಧಿಕರಣ 
Il ಓಂ ತಥಾನ್ಯತ್‌ ಪ್ರತಿಷೇಧಾತ್‌ ಓಂ ॥ 3-2-37 I 

ಬ್ರಹ್ಮಾನಂದಾದಿಗಳು ಜೀವಾನಂದಾದಿಗಳಿಗಿಂತ ಭಿನ್ನವಾಗಿರುವಂತೆ 
ಧ್ಯಾನಾವಸ್ಥೆಯಲ್ಲಿ ತೋರುವ ಪ್ರತೀಕಕ್ಕಿಂತ ಭಗವಂತನು ಭಿನ್ನ ನಾಗಿದ್ದಾನೆ. "ತದೇವ 
ಬ್ರಹ್ಮ ತ್ವಂ ವಿದ್ದಿ ನೇದಂ ಯದಿದಮುಪಾಸತೇ' ಎಂದು ಶ್ರುತಿಯು ಈ 
ವಿಷಯದಲ್ಲಿ ಆಧಾರ. 

ಅಣುಭಾಷ್ಯ:- "ತದೇಕಃ ಪರಮೇಶರಃ' 

ಭಾವಾರ್ಥ:- ಬ್ರಹ್ಮನು ಒಬ್ಬನೇ. ಪರಮೇಶ್ವರನೂ ಆಗಿರುವನು. ಆದರೆ 
ಧ್ಯಾನಾವಸ್ಥೆಯಲ್ಲಿ ತೋರುವ ಪ್ರತೀಕಗಳಾದರೋ ಧ್ಯಾತೃಗಳು ಅನೇಕ 
ರಾಗಿರುವುದರಿಂದ ಅನೇಕ. ಹಾಗೂ ಧ್ಯಾತೃಗಳೆ ಒಟ್ಟು ದೋಷದಿಂದ ಅನೇಕ 
ದುರ್ಲಕ್ಷಣವುಳ್ಳದ್ದಾಗಿ ಪರಮೇಶ್ವರನಂತೆ ತೋರುತ್ತದೆ. 'ಅದೇ ಬ್ರಹ್ಮವಲ್ಲ ಎಂದು 
ಅಭಿಪ್ರಾಯ. 


ಸರ್ವಗತತ್ತಾಧಿಕರಣ 


11 ಓಂ ಅನೇನ ಸರ್ವಗತತ್ಸ್ತಮಾಯಾಮಯಶಬ್ದಾದಿಭ್ಯಃ 
Lol 3-2-38 II 
"ಏಷ ಸರ್ವ ಏಷ ಸರ್ವಗತಃ' ಎಂದು ವಿಷ್ಣುವಿಗೆ ಸರ್ವಗತತ್ವವನ್ನು ಹೇಳುವ 
ಶ್ರುತಿಯು ಇರುವುದರಿಂದ "ಸರ್ವತ್ರ ಸರ್ವಮೇತಸ್ಥಾತ್‌ ಸರ್ವದಾ 
ಸರ್ವವಸ್ತುಷು ಸ್ವರೂಪಭೂತಯಾ, ನಿತ್ಯಶಕ್ತಾ ,, ಮಾಯಾಖ್ಯಯಾ.....' ಎಂದು 
ವಿಷ್ಣುವನ್ನು ಮಾಯಾಮಯ ಎನ್ನುವ ಶ್ರುತಿ ಇರುವುದರಿಂದ ಜಗತ್ತಿನ 


82 ಅಣುಭಾಷ್ಯಮ್‌ 


ಉದಯಾದಿಗಳೆಲ್ಲವೂ ಎಲ್ಲ ಕಾಲ-ದೇಶಗಳಲ್ಲೂ ಪರಮಾತ್ಮನಿಂದಲೇ 
ಸಂಭವಿಸುವುದು. 


ಅಣುಭಾಷ್ಯ:- "ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರಃ 


ಭಾವಾರ್ಥ:- ಸರ್ವದೇಶಕಾಲಗಳಲ್ಲಿಯೂ ಪರಮೇಶ ಶರನೊಬ್ಬನೇ 


ಫಲಾಧಿಕರಣ 
I] ಓಂ ಫಲಮತ ಉಪಪತ್ತೇಃ ಓಂ ॥ 3-2-39 I 


'ವಿಜ್ಞಾನಮಾನಂದಂ ಬ್ರಹ್ಮ ರಾತಿರ್ದಾತುಃ ಪರಾಯಣಮ್‌', "ಪುಣ್ಯೇನ 
ಪುಣ್ಯಂ ಲೋಕಂ Dabs’ ಮುಂತಾದ ಶ್ರುತಿಗಳಿರುವುದರಿಂದ ಈಶ್ವರನೇ 


ಫಲದಾತಾ ಹೊರತು ಕರ್ಮವಲ್ಲ ಕರ್ಮವು ಅಚೇತನ, ಆದ್ದರಿಂದ ಅದು 
ಫಲದಾತೃವಾಗಲು ಸಾಧ್ಯವಿಲ್ಲ 


ಅಣುಭಾಷ್ಯ:- “ಸ ಏಕಃ ಪರಮೇಶರಃ" 


ಸಮರ್ಥನು. ಅಚೇತನವಾದುದರಿಂದ ಕರ್ಮವು ಸಮರ್ಥವಲ್ಲ ಎಂದು 
ಅಭಿಪ್ರಾಯ. 


ಭಾವಾರ್ಥ:- ಎಷ್ಟುವೊಬ್ಬನೇ ಫಲದಾನಾದಿಗಳಲ್ಲಿ ಪರಮೇಶ್ವರಃ ಎ 


ತ್ರ ಎತೀಯಪಾದ 


ಪ್ರಥಮ ಸೂತ್ರದಲ್ಲಿನ ಜಿಜ್ಞಾಸಾಶಬ್ದದ ಅರ್ಥವಾದ ಉಪಾಸನಾವನ್ನು BS 
ಅಧ್ಯಾಯದಲ್ಲಿ ನಿರೂಪಿಸಿದ್ದಾರೆ. ವಿಷ್ಣುವಿನ ಉಪಾಸನಾ ಎಂದರೆ ಶ್ರವಣ, ಮನನ, 
ನಿಧಿಧ್ಯಾಸನ. ಜಿಜ್ಞಾಸಾ ಮತ್ತು ಉಪಾಸನಾ ಎರಡೂ ಬೇರೆಯಲ್ಲ ಎಂದು 
ಅನುವ್ಯಾಖ್ಯಾನದಲ್ಲಿ  ಆಚಾರ್ಯರು- "ಸೋಪಾಸನಾ ಚ ದ್ವಿವಿಧಾ 
ಶಾಸ್ತ್ರಾಬ್ಯಾಸಸ್ತ್ವರೂಪಿಣೀ | ಧ್ಯಾನರೂಪಾ ಪರಾ ಚೈವ...'. ಶ್ರೀಜಯತೀರ್ಥರೂ 
"ಉಪಾಸನಾನಾಮ ಬ್ರಹ್ಮ ಜಿಜ್ಞಾಸಾ' ಎಂದಿದ್ದಾರೆ. 


ಅಣುಭಾಷ್ಯಮ್‌ 83 


ಉಪಾಸನೆಗೆ ಮಂದ, ಮಧ್ಯಮ ಮತ್ತು ಉತ್ತಮ ಎಂದು ಮೂರುವಿಧ ಅಧಿ 
ಕಾರಿಗಳು. ಈ ಅಧಿಕಾರಿಕ್ರಮಾನುಗುಣವಾಗಿ ಸೋಪಾನಾರೋಹಣನ್ಯಾಯದಿಂದ 
ಅಧಿಕರಣಗಳ ಸಾರವನ್ನು “ಸಚ್ಚಿದಾನಂದ ಆತ್ಮೇತಿ' ಎಂದು ಅಣುಭಾಷ್ಯದಲ್ಲಿ 
ಸಂಗ್ರಹಿಸಿದ್ದಾರೆ. ಇಲ್ಲಿ ಉಪಾಸನಾ ಎಂದರೆ ಕೇವಲ ಧ್ಯಾನ. ಶ್ರವಣ, 
ಮನನಗಳಲ್ಲ 


ಅಣುಭಾಷ್ಯ:- "ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ದರೈಃ | 
ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾ SNC WEB, Il 


ಭಾವಾರ್ಥ:- ವಿಷ್ಣುವು ದೋಷರಹಿತನೂ ಜ್ಞಾನಸ್ವರೂಪನೂ, ಆನಂದ 
ರೂಪನೂ ಹಾಗು ಸ್ವಾಮಿಯು ಎಂದು ಈ ನಾಲ್ಕು ಗುಣಗಳ ಉಪಾಸನೆಯನ್ನು 
ಮನುಷ್ಯರು ಮತ್ತು ಬ್ರಹ್ಮಾದಿದೇವತೆಗಳು ಎಲ್ಲರೂ ಮಾಡಬೇಕು. ದೇವತೆಗಳು 
ಅವರವರ ಯೋಗ್ಯತೆಗನುಗುಣವಾಗಿ ಹೆಚ್ಚಿನ ಗುಣಗಳ ಉಪಾಸನೆಯನ್ನು 
ಮಾಡಬೇಕು. ಬ್ರಹ್ಮದೇವರು ಸಕಲಗುಣಗಳ ಉಪಾಸನೆಯನ್ನು ಮಾಡಬೇಕು. 


ಸರ್ವವೇದಾಧಿಕರಣ 


11 ಓಂ ಸರ್ವವೇದಾಂತಪ್ರತ್ಯಯಂ ಚೋದನಾದ್ಯವಿಶೇಷಾತ್‌ 
ಓಂ Il 3-3-1 I 


"ಆತ್ಮೇತ್ಯೇವೋಪಾಸೀತ', "ಶ್ರೋತವ್ಯೋ ಮಂತವ್ಯಃ' ಮುಂತಾದ ವಿಧಿ 
ಗಳೆಲ್ಲವೂ ಸರ್ವಸಾಧಾರಣವಾಗಿದೆ. ಆದ್ದರಿಂದ ಸಮಸ್ತವೇದಗಳ ಅಧ್ಯಯನ 
ವನ್ನು ಮಾಡಿ ಬ್ರಹ್ಮನನ್ನು ತಿಳಿಯಬೇಕು. 


ಅಣುಭಾಷ್ಯ:- "ಸರ್ವವೇದೆ 33, ಸರ್ವೈರಪಿ ಯಥಾಬಲಂ ಜ್ಞೇಯೋ 
ವಿಷುಃ' 


fo 


ಭಾವಾರ್ಥ:- ಎಲ್ಲ ಅಧಿಕಾರಿಗಳೂ ತಮ್ಮತಮ್ಮ ಶಕ್ತಿಗನುಗುಣವಾಗಿ ಎಲ್ಲ 


84 ಅಣುಭಾಷ್ಯಮ್‌ 


ವೇದಗಳ ಶ್ರವಣ-ಮನನಗಳಿಂದ ಬ್ರಹ್ಮಜ್ಞಾನವನ್ನು ಪಡೆಯಬೇಕು. ಕೇವಲ 
ತಮ್ಮತಮ್ಮ ಶಾಖೆಗಳ ಅಧ್ಯಯನ ಅಪರ್ಯಾಪ್ತ. 

ವಿಶೇಷವಿಚಾರ:- ಸೂತ್ರಕಾರರು ಸರ್ವವೇದಾಂತಪ್ರತ್ಯಯಂ ಎಂಬ ಈ 
ಪಾದದ ಪ್ರಥಮಾಧಿಕರಣದಲ್ಲಿ ಸರ್ವವೇದಾರ್ಥಪರಿಜ್ಞಾನವು ಅಗತ್ಯವೆಂದು 
ಪ್ರತಿಪಾದಿಸಿದ್ದಾರೆ. ಅದಕ್ಕನುಗುಣವಾಗಿ ಭಾಷ್ಯಕಾರರೂ ಈ ಅಧಿಕರಣದ 
ತಾತ್ಪರ್ಯವನ್ನು "ಸರ್ವವೇದೈಶ್ಚ ಯಥಾಕ್ರಮಂ ಜ್ಞೇಯಃ' ಎಂದು ಮೊದಲು 
ಹೇಳಬೇಕಿತ್ತು... ಆದರೂ ಸರ್ವವೇದಾರ್ಥಪರಿಜ್ಞಾನವು ಉಪಾಸನೆಗಾಗಿ. 
ಆದಕಾರಣ ಉಪಾಸನೆಗೆ ಪ್ರಾಧಾನ್ಯವನ್ನು ತಿಳಿಸಲು "ಸಚ್ಚಿದಾನಂದ ಆತ್ಮೇತಿ' 
ಎಂದು ಮೊದಲು ತಿಳಿಸಿ ಕ್ರಮೋಲ್ಲಂಘನೆ ಮಾಡಿದ್ದಾರೆ. ಸೂತ್ರಕಾರರಾದರೂ 
ಶ್ರವಣ-ಮನನಗಳಿಂದ ಸರ್ವಪರಿಜ್ಞಾನವು ಸರ್ವಾಧಿಕಾರಿಕವಾದ್ದರಿಂದ ಅದನ್ನು 
ಮೊದಲು ಹೇಳಿದ್ದಾರೆ. | 


ಉಪಸಂಹಾರಾಧಿಕರಣ 


I] ಓಂ ಉಪಸಂಹಾರೋತsರ್ಥಾಭೇದಾದ್‌ ವಿಧಿಶೇಷವತ್‌ ಸಮಾನೇ ಚ 
Lol 3-3-6 II 


ಸಮಸ್ತ ವೇದಗಳಲ್ಲಿ ಹೇಳಿರುವ ಜ್ಞಾನಾನಂದಾದಿಗುಣಗಳೂ ದೋಷಗಳ 
ರಾಹಿತ್ಯವೂ ಅಭಿನ್ನವಾಗಿರುವುದರಿಂದ ಅವುಗಳ ವಿಭಾಗವನ್ನು ಮಾಡದೆ ಎಲ್ಲ 
ಗುಣಗಳನ್ನು ದೋಷಾಭಾವವನ್ನು ಏಕಬುದ್ದಿಯಲ್ಲಿ ವಿಷಯೀಕರಿಸಿ ಬ್ರಹ್ಮನ 
ಉಪಾಸನೆಯನ್ನು ಮಾಡಬೇಕು. ಸಂಧ್ಯಾವಂದನಾದಿ ಎಧಿವಿಹಿತಕರ್ಮಗಳನ್ನು 
ಅವಶ್ಯವಾಗಿ ಮಾಡುವಂತೆ ಇದೂ ಸಹ ಎಹಿತವಾದ್ದರಿಂದ ಹೀಗೆಯೇ 
ಮಾಡಬೇಕು. ಯೋಗ್ಯವಾದ ಗುಣಗಳ ಉಪಾಸನೆಯನ್ನು ಮಾತ್ರ ಮಾಡಬೇಕು. 
ರೋದನಾದಿಗಳ ಉಪಸಂಹಾರವನ್ನು ಮಾಡಬಾರದು. ತಮ್ಮ ಶಕ್ತಿಗನುಗುಣವಾಗಿ 
ಉಪಸಂಹಾರ ಅನುಪಸಂಹಾರಗಳನ್ನು ಮಾಡಬೇಕು. ಎಲ್ಲರಿಗೂ ಸರ್ವಗುಣಗಳ 
ಉಪಾಸನೆಯು ಅಸಾಧ್ಯ. 


ಅಣುಭಾಷ್ಯ:- "ಬ್ರಹ್ಮಣಾ ತಖಿಲೈ ರ್ಗುಣೈಃ ಉಪಾಸ್ಯಃ ಸರ್ವವೇದೈ A 


ಅಣುಭಾಷ್ಯಮ್‌ 85 


ಭಾವಾರ್ಥ:- ಬ್ರಹ್ಮದೇವರಿಗೆ ಮಾತ್ರ ಎಲ್ಲ ಗುಣಗಳಿಂದ ಪರಮಾತ್ಮನು 
ಉಪಾಸ್ಕನಾಗಿದ್ದಾನೆ. ಉಳಿದವರಿಗೆ ಅವರವರ ಯೋಗ್ಯತೆಗನುಗುಣವಾಗಿ 
ಉಪಾಸ್ಕನಾಗಿದ್ದಾನೆ. 


ಇ 
ಉಂ್ರಖ್ತಿ ;ರಕರಣ 
II ಓಂ ಪ್ರಾಪ್ತೇಶ್ವಸಮಂಜಸಮ್‌ ಓಂ ॥ 3-3-10 I 
ಉಪಸಂಹಾರ-ಅನುಪಸಂಹಾರಗಳೆರಡೂ ವಿರುದ್ಧವಲ್ಲ. "ಯಸ್ಯ 


ಯಾವದ್ಗುಣಾಃ ಸ್ಪಷ್ಟಂ ಪ್ರತಿಭಾಸಯಂತ್ಯುಪಾಸನೇ ಯುಗಪತ್‌ ಸ್ವಭುಜೌ 
ಯದ್ದತ್‌ ಧ್ಯಾಯೇತ್‌ ತಾವತ ಏವ Ae’ ಎಂಬ ಪ್ರಮಾಣವಾಕ್ಯದಂತೆ ಅವರವರ 
ಯೋಗ್ಯತೆಯನ್ನನುಸರಿಸಿ ಎರಡೂ ಸಹ ಯುಕ್ತವೇ ಆಗಿದೆ. 

. ಅಣುಭಾಷ್ಯ:- 'ಸರ್ವೈರಪಿ ಯಥಾಬಲಮ್‌' 

ಭಾವಾರ್ಥ:- ಈ ಸೂತ್ರದ ಅಭಿಪ್ರಾಯವನ್ನು "ಸರ್ವೆ joe 
ಯಥಾಬಲಮ್‌' ಎಂಬ ಅಣುಭಾಷ್ಯದಲ್ಲಿ ಸಂಗ್ರಹಿಸಲಾಗಿದೆ. ಧ್ಯಾನಕಾಲದಲ್ಲಿ 
ಯಾರಿಗೆ ಎಷ್ಟು ಗುಣಗಳು. ಪ್ರತೀತವಾಗುತ್ತವೆಯೋ ಅಷ್ಟು ಗುಣಗಳಲಳ್ಗಿ 
ಉಪಸಂಹಾರವನ್ನು ಮಾಡಬೇಕು. ಬ್ರಹ್ಮದೇವರಿಗೆ ಮಾತ್ರ ಒಂದೇ ಕಾಲದಲ್ಲಿ 
ಹೆಚ್ಚಿನಗುಣಗಳ ಪ್ರತೀತಿಯು, ಉಳಿದವರಿಗೆ "ಯಥಾಬಲಂ' ಅವರವರ 
ಯೋಗ್ಯತೆಗನುಗುಣವಾಗಿ ಬಹುಗುಣಗಳ ಪ್ರತೀಶಿಯು ಆಗುತ್ತದೆ. 
ಮನುಷ್ಯೋತ್ತಮರಿಗೆ ಕೇವಲ ನಾಲ್ಕುಗುಣಗಳ ಪ್ರತೀತಿಯು. ಅವರಿಗಿಂತಲೂ 
ಕೆಳಗಿನವರಿಗೆ ಆತ್ಮತ್ವರೂಪ ಒಂದೇಗುಣವು ತೋರುವುದು. 


ಸರ್ವಾಭೇದಾಧಿಕರಣ 
॥ ಓಂ ಸರ್ವಾಭೇದಾದನ್ಯತ್ರೇಮೇ ಓಂ ॥ 3-3-111 


ಗುಣಗಳ ವಿಭಾಗವಿಲ್ಲದೆ ಸರ್ವಗುಣಯುಕ್ತನನ್ನಾಗಿ ಉಪಾಸನೆ ಮಾಡುವ 
ಬ್ರಹ್ಮದೇವರಿಗೆ ಮೋಕ್ಷದಲ್ಲಿ ಸಂಪೂರ್ಣ ಆನಂದರೂಪ ಫಲವಿದೆ. ಹೀಗೆ ಫಲದಲ್ಲಿ 
ತಾರತಮ್ಯವಿರುವುದರಿಂದ ಸಾಧನದಲ್ಲೂ ತಾರತಮ್ಯವು ನಿಶ್ಚಿತವಾಗುತ್ತದೆ. 


86 ಅಣುಭಾಷ್ಯಮ್‌ 


ಆನಂದಾಧಿಕರಣ 


ಸಮಸ್ತ ಮುಮುಕ್ಕುಗಳಿಂದ ಉಪಾಸಿಸಲ್ಪಡಬೇಕಾದ ಪರಮಾತ್ಮನ ಗುಣಗಳ 
ಸಂಖ್ಯೆ ಮತ್ತು ಆ ಗುಣಗಳು ಯಾವುವು ಎಂಬ ವಿಷಯದಲ್ಲಿ ಯಾವ ನಿಯಮವೂ 
ಇಲ್ಲ ಆದ್ದರಿಂದ ಉಪಾಸನೆಯು ಅವಶ್ಯಕರ್ತವ್ಯವಲ್ಲ ಎಂಬ ಆಕ್ಷೇಪಕ್ಕೆ 
ಪರಿಹಾರವಾಗಿ “ಆನಂದಾದಯಃ ಪ್ರಧಾನಸ್ಯ' ಎಂಬ ಸೂತ್ರವು ಪ್ರವೃತ್ತವಾಗಿದೆ. 


Il ಓಂ ಆನಂದಾದಯಃ ಪ್ರಧಾನಸ್ಯ ಓಂ ॥ 3-3-12 II 


ಮೋಕ್ಷಪ್ರಾಪ್ತಿಗಾಗಿ ಜ್ಞಾನ, ಆನಂದ, ದೋಷರಹಿತತ್ವ ಸ್ವಾಮಿತ್ವ ಈ ನಾಲ್ಕು 
ಗುಣಗಳ ಉಪಾಸನೆಯು ಎಲ್ಲರಿಗೂ ಅವಶ್ಯವಾಗಿದೆ. 


ಅಣುಭಾಷ್ಯ:- "ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು' 


ಭಾವಾರ್ಥ:- ಈ ವಾಕ್ಯದಲ್ಲಿ ಅಧಿಕರಣ ಸಾರವನ್ನು ಸೆರೆಹಿಡಿದ್ದಾರೆ. 
ಮಂದರು, ಮಧ್ಯಮರು, ಉತ್ತಮರು ಈ ಮೂವರಿಂದಲೂ ಉಪಾಸ್ಯವಾದ 
ಗುಣವನ್ನು ಇಲ್ಲಿ ಹೇಳಿದ್ದಾರೆ. ಸತ್‌ = ದೋಷರಹಿತ, ಚಿತ್‌ = ಜ್ಞಾನರೂಪ, 
ಆನಂದರೂಪ, ಆತ್ಮ ಎ ಸ್ವಾಮಿ ಈ ನಾಲ್ಕು ಗುಣಗಳಿಂದ ಎಲ್ಲರೂ ಭಗವಂತನ 
ಉಪಾಸನೆಯನ್ನು ಮಾಡಬೇಕು. ನಿರ್ದೋಷಜ್ಞಾನಾನಂದದ ಅಭಿವ್ಯಕ್ತಿರೂಪ 
ಮೋಕ್ಷವು ಸರ್ವಸಾಧಕರಿಂದಲೂ ಪ್ರಾಪ್ಯವಾದದ್ದಾಗಿದೆ, ಸ್ವಾಮಿ ಎಂಬ 
ಉಪಾಸನೆಯು ಭಗವಂತನ ಪ್ರೀತಿಗೆ ಕಾರಣವಾದದ್ದು. "ಆದತ್ರೇ ಇತಿ ಆತ್ಮಾ' 
ಭಕ್ತರನ್ನು ಸ್ವೀಕರಿಸುವವನು ಆದ್ದರಿಂದ ಪರಮಾತ್ಮನು ಆತ್ಮ ಎನಿಸುವನು. ಆದ್ದರಿಂದ 
ಈ ಉಪಾಸನೆಯು ಎಲ್ಲರಿಗೂ ಸಮಾನವಾಗಿದೆ. 


"ಸಚ್ಚಿದಾನಂದ ಆತ್ಮೇತಿ ಬ್ರಹ್ಮೋಪಾಸಾ ವಿನಿಶ್ಚಿತಾ | 
ಸರ್ವೇಷಾಂ ಚ ಮುಮುಕ್ಟೂಣಾಂ ಫಲಸಾಮ್ಯಾದಪೇಕ್ಷಿತಾ' II 


ಎಲ್ಲ ಮುಮುಕ್ಟುಗಳೂ ನಾಲ್ಕು ಗುಣಗಳ ಉಪಾಸನೆಯನ್ನು 
ಮಾಡಬೇಕೆಂದು A SNe ಹೇಳುತ್ತಿವೆ. 


ಅಣುಭಾಷ್ಯಮ್‌ 87 


ಪ್ರಿಯಶಿರಸ್ತಾ ಧಿಕರಣ 
॥ ಓಂ ಪ್ರಿಯಶಿರಸ್ತಾ ದೃಷ್ರಾಪ್ತಿರುಪಚಯಾಪಚಯೌ ಹಿ ಭೇದೇ ಓಂ I 
3-3-13 Il 


ADITA O ಗುಣಗಳು ಸರ್ವರಿಂದಲೂ ಉಪಾಸ್ಯವಲ್ಲ ಆನಂದಾದಿ 
ಫಲದಲ್ಲಿ ಭೇದವು ಪ್ರಮಾಣಸಿದ್ದವಾದ್ದರಿಂದ ಸಾಧನವಾದ " ಉಪಾಸನೆಯಲ್ಲೂ 
ತಾರತಮ್ಯವು. ಅಗತ್ಯವಾಗಿದೆ. ಪ್ರಿಯಶಿರಸ್ತಾದಿಗಳು ಮನುಷ್ಯರಿಂದ 
ಪ್ರಾಪ್ಯವಲ್ಲ, ಆದ್ದರಿಂದ. ಉಪಾಸ್ಯವಲ್ಲ, 


ಅಣುಭಾಷ್ಯ:- "ಯಥಾಕ್ರಮಮ್‌' 


ಭಾವಾರ್ಥ:- ಅವರವರ ಯೋಗ್ಯತೆಗನುಗುಣವಾಗಿ ಗುಣಗಳ ಉಪಾಸನೆ 
ಯನ್ನು ಮಾಡಬೇಕು. ಪ್ರಿಯಶಿರಸ್ತಾಾದಿಗಳು ಎಲ್ಲರಿಂದಲೂ ಪ್ರಾಪ್ಯವಾದದ್ದಲ್ಲ, 


ಫಲಸಾ ಮ್ಯಾಧಿಕರಣ 


11 ಓಂ ಇತರೇ ತರ್ಥಸಾಮಾನ್ಯಾ ತ್‌ ಓಂ || 3-3-14 II 


ಜ್ಞಾನಾನಂದಾದಿ ವ್ಯತಿರಿಕ್ತವಾದ ಗುಣಗಳ ಉಪಾಸ ಸನೆಯನ್ನೂ ದೇವತೆಗಳು 
ಅಗತ್ಯ ವಾಗಿ ಮಾಡಬೇಕು. ಅವರವರಿಂದ ಅಪೇಕ್ಷಿತವಾದ ಹಾಗು ಪ್ರಾಪ್ಯವಾದ 
ಫಲವನ್ನು ನಿರ್ಣಯಿಸಿ ಸಾಧನನಿರ್ಣಯವನ್ನು ಮಾಡಬೇಕು. ಸರ್ವಜ್ಞರಾದ 
A, ಉಪದೇಶದಿಂದ ಯೋಗ್ಯ ತೆಯ ನಿರ್ಣಯವು ಸಾಧ್ಯ ವಾಗಿದೆ. 


ಅಣುಭಾಷ್ಯ:- "ಸುರೇಶ್ದರೈರ್ಯಥಾಕ್ರಮಂ ಬಹುಗುಣೈಃ' 


ಭಾವಾರ್ಥ:- ಮನುಷ್ಯರಿಗಿಂತಲೂ ಅಧಿಕಫಲವು ದೇವತೆಗಳಿಗಿರುವುದರಿಂದ 
ಅವರವರ ಯೋಗ್ಯತೆಗನುಗುಣವಾಗಿ ಹಚ್ಚಿನ ಗುಣಗಳಿಂದ ಉಪಾಸನೆಯನ್ನು 
ದೇವತೆಗಳು ಮಾಡಬೇಕು. ಅವರು ದೇವತೆಗಳಾಗಿ ಲೋಕಗಳಿಗೆ ಈಶ್ವರರಾಗಿದ್ದಾರೆ. 
ಆದ್ದರಿಂದ ಹೆಚ್ಚಿನ ಯೋಗ್ಯತೆಯನ್ನು ಹೊಂದಿರುತ್ತಾರೆ. 'ಸಚ್ಚಿದಾನಂದ ಆತ್ಮೇತಿ' 
ಎಂಬಲ್ಲಿ "ಇತಿ"ಶಬ್ದವು ಮುಂತಾದ ಎಂಬ ಅರ್ಥವುಳ್ಳದ್ದು. ಸಚ್ಚಿದಾನಂದ ಆತ್ಮವೇ 
ಮುಂತಾದ ಬಹುಗುಣಗಳಿಂದ ಎಷ್ಟುವೇ ದೇವತೆಗಳಿಂದ ಉಪಾಸ್ಯನಾಗಿದ್ದಾನೆ. 


88 ಅಣುಭಾಷ್ಯಮ್‌ 
ಆಧ್ಯಾನಾಧಿಕರಣ 


Il ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್‌ ಓಂ I 3-3-15 I 


ಸರ್ವವಿದ್ಯೆಗಳೂ ಭಗವಂತನ ಗುಣಗಳನ್ನೂ ಹೇಳುತ್ತಿರುವುದರಿಂದ 
ಭಗವದ್ಗುಣಾಭಿಧಾಯಕವಾಗಿವೆ. ಗುಣೋಪಸಂಹಾರಪೂರ್ವಕ. ಧ್ಯಾನಕ್ಕಾಗಿ 
ಗುಣಗಳನ್ನು ಹೇಳುವುದು. ಇದರಿಂದಲೇ ಸರ್ವಗುಣೋಪಸಂಹಾರವನ್ನು 
ಮಾಡಬೇಕೆಂದು ನಿರ್ಣಯವಾಗುವುದು. 


ಆತ್ಮಗೃಹೀತ್ಯಧಿಕರಣ 
II ಓಂ ಆತ್ಮಗೃಹೀತಿರಿತರವದುತ್ತರಾತ್‌ ಓಂ I 3-3-17 I 


"ಆತ್ಮೇತ್ಯೇವೋಪಾಸೀತ' ಎಂಬಲ್ಲಿರುವ ಆತ್ಮಶಬ್ದವು ಆನಂದಾದಿ 
ನಾಲ್ಕುಗುಣಗಳನ್ನು ಹೇಳುತ್ತಿದೆ. "ಸತ್ಯಂ ಜ್ಞಾನಮನಂತಂ ಬ್ರಹ್ಮ” ಎಂಬ 
ಶ್ರುತಿಯಲ್ಲಿರುವ ಸಕ್ಯಶಬ್ದವು ಹೇಗೆ ಜೀವಕತ್ವ ವಿನಾಶಕತ್ವಾದಿ ಅನೇಕಗುಣಗಳನ್ನು 
ಹೇಳುತ್ತಿದೆಯೋ ಅದರಂತೆ ಆತ್ಮಶಬ್ದವೂ ಸಹ. ಏಕೆಂದರೆ "ಅತ್ರ ಹ್ಯೇತೇ ಸರ್ವ 
ಏಕೀಭವಂತಿ' ಎಂಬ ಉತ್ತರ ಶ್ರುತಿಯಲ್ಲಿ ಎಲ್ಲ ಗುಣಗಳೂ ತ್ಮಶಬ್ಧದಿಂದ 
ವಾಚ್ಯ ವಾಗಿದೆ ಎಂದು ಹೇಳಲಾಗಿದೆ. 


ಅನ _ಯಾಧಿಕರಣ 


Il ಓಂ ಅನ್ನಯಾದಿತಿ ಚೇತ್‌ ಸ್ಯಾದವಧಾರಣಾತ್‌ ಓಂ 11 3-3-18 II 


"ಆಪ್ತವ್ಯಾಪ್ತೇರಾತ್ಮಶಬ್ದಃ ಪರಮಸ್ಯ ಪ್ರಯುಜ್ಯತೇ' ಎಂಬ ವಾಕ್ಯಾನುಸಾರ 
ಆತ್ಮಶಬ್ದದಲ್ಲಿ ಸಮಸ್ತಗುಣಗಳು ಅನ್ವಯವನ್ನು ಪಡೆದಿವೆ. ಆದರೂ ಎಲ್ಲ ಸಾಧಕರೂ 
ಸರ್ವಗುಣೋಪಸಂಹಾರವನ್ನು ಮಾಡಬಾರದು. ಬ್ರಹ್ನದೇವರಿಗೆ ಎಲ್ಲ 
ಗುಣಗಳನ್ನು ಹೇಳಿದರೂ ಇತರರಿಗೆ ಅವರವರ ಯೋಗ್ಯತೆಗನುಸಾರವಾಗಿ 
ಆತ್ಮಶಬ್ದದಿಂದ ಗುಣಗಳ ಪ್ರತೀತಿಯಾಗುವುದು. 


ಅಣುಭಾಷ್ಯ:- "ಸರ್ವೈರಪಿ ಯಥಾಕ್ರಮಮಾತ್ಮೇತ್ಯುಪಾಸ್ಯಃ 


ಅಣುಭಾಷ್ಯಮ್‌ 89 


ಭಾವಾರ್ಥ:- ಈ ಎಲ್ಲ ಅಧಿಕರಣಗಳ ಸಾರವನ್ನು ಈ ವಾಕ್ಯದಿಂದ 
ಸಂಗ್ರಹಿಸಿದ್ದಾರೆ. 
ಎ 
ಕಾರ್ಯಾಧಿಕರಣ 
Il ಓಂ ಕಾರ್ಯಾಖ್ಯಾನಾದಪೂರ್ವಮ್‌ ಓಂ Il 3-3-19 I 


ಉಪಾಸನೆಯ ಫಲವಾದ ಮೋಕ್ಷವು ಅಲೌಕಿಕವಾದ್ದರಿಂದ ಎಷ್ಟುವಿನ 
ಆನಂದಾದಿಗುಣಗಳೂ ಅಲೌಕಿಕವೆಂದೇ ಉಪಾಸಿಸಬೇಕು. 

ಅಣುಭಾಷ್ಯ:- "ಬ್ರಹ್ಮಣಾ ತ್ವಖಿಲೈರ್ಗುಣೈಃ' | 

ಅಲೌಕಿಕವಾದ ಗುಣಗಳ ಪ್ರತೀತಿ ಇಲ್ಲ. ಆದ್ದರಿಂದ ಧ್ಯಾನವು ಅಸಾಧ್ಯ 
ಎನ್ನಬಾರದು. ಭಗವಂತನ ಗುಣಗಳ ಸಾಕ್ಟಾತ್‌ಕಾರವನ್ನು ಹೊಂದಿರುವ ಜ್ಞಾನಿಗಳ 
ಉಪದೇಶದಿಂದ ಮತ್ತು ಸಾದೃಶ್ಯದ ಮೂಲಕವಾಗಿ ಜ್ಞಾನವು ದೊರೆಯುತ್ತದೆ. 
ಪರಮಾತ್ಮನಗುಣಗಳು ಅತ್ಯುತ್ತಮ  ಲೋಕವಿಲಕ್ಷಣ ಎಂದು ತಿಳಿದರೂ 
ಫಲಪ್ರಾಪ್ತಿಯಾಗುತ್ತದೆ. 

ಭಾವಾರ್ಥ:- ಈ ವಾಕ್ಯದಲ್ಲಿರುವ "ತು' ಶಬ್ದವು ಅಲೌಕಿಕಗುಣ-ರೂಪ 
ವಿಶೇಷವನ್ನು ಸೂಚಿಸುತ್ತದೆ. ಇದರಿಂದ ಈ ಅಧಿಕರಣಾರ್ಥವನ್ನು ಸಂಗ್ರಹಿಸಿದ್ದಾರೆ. 

. ಸಮಾನಾಧಿಕರಣ 
11 ಓಂ ಸಮಾನ ಏವಂ ಚಾಭೇದಾತ್‌ ಓಂ ॥ 3-3-20 I 

ಯೋಗ್ಯವಾದ ಗುಣಗಳನ್ನು ಮಾತ್ರ ಉಪಾಸಿಸಬೇಕೆಂಬ ನಿಯಮವಿರುವುದ 
ರಿಂದ, ತ್ರಿವಿಕ್ರಮತ್ತಾದಿ ಕ್ರಿಯೆಗಳು ಅಲೌಕಿಕವಾಗಿದ್ದರೂ ಸರಸ್ವತಿಯು ಆ ಗುಣಗಳ 
ಉಪಾಸನೆಯನ್ನು ಮಾಡುವುದಿಲ್ಲ. ತ್ರಿವಿಕ್ರಮತ್ವಾದಿಗಳು ನಿತ್ಯವಿಕ್ರಾಂತ್ಯಾದಿಗಳಲ್ಲೇ 
ಅಂತರ್ಭಾವವನ್ನು ಹೊಂದಿವೆ. ನಿತ್ಯವಿಕ್ರಾಂತ್ಯಾದಿ  ಸಾಮಾನ್ಯಕ್ರಿಯೆಗಳು 
ಸರಸ್ವತಿಯಿಂದ ಉಪಾಸ್ಯವಾಗಿವೆ. ಬ್ರಹ್ಮದೇವರು ತ್ರಿವಿಕ್ರಮತ್ತಾದಿ ಕ್ರಿಯೆಗಳನ್ನು 
ಪ್ರತ್ಯೇಕವಾಗಿಯೇ ಉಪಾಸಿಸುತ್ತಾರೆ. 


ಅಣುಭಾಷ್ಯ:- "ಯಥಾಕ್ರಮಮ್‌' 


90 ಅಣುಭಾಷ್ಯಮ್‌ 
ಭಾವಾರ್ಥ:- ತಮ್ಮಿಂದ ಪ್ರಾಪ್ಯವಾದ ಫಲಾನುಸಾರವಾಗಿ ವಿಷ್ಣುವು 
ಉಪಾಸ್ಕನಾಗಿದ್ದಾನೆ. 
ಎ 
ವಿಶೇಷಾಧಿಕರಣ 
I] ಓಂ ನ ವಾ ವಿಶೇಷಾತ್‌ ಓಂ ॥ 3-3-22 11 


ಆತ್ಮಪದವು ವಿಷ್ಣುವಿನ ಸಮಸ್ತಗುಣಗಳನ್ನು ಹೇಳುತ್ತಿದ್ದರೂ ಉಪಾಸಕನ 
ಯೋಗ್ಯತೆಗನುಗುಣವಾಗಿ ಗುಣಗಳನ್ನು ತಿಳಿಸುವುದು. ಎಲ್ಲ ಉಪಾಸಕರು ಆತ್ಮ 
ಎಂದು ಉಪಾಸನೆ ಮಾಡುವಾಗ ಎಲ್ಲ ಗುಣಗಳನ್ನು ಉಪಾಸಿಸಬೇಕಾಗಿಲ್ಲ. 
ಧ್ಯಾನಕಾಲದಲ್ಲಿ ಉಪಾಸಕನಿಗೆ ಆತ್ಮಶಬ್ದದಿಂದ ಎಷ್ಟು ಗುಣಗಳು 
ಭಾಸವಾಗುವುದೋ ಅಷ್ಟು ಗುಣಗಳ ಉಪಾಸನೆಯನ್ನು ಅವನು ಮಾಡಬೇಕು. 


ಅಣುಭಾಷ್ಯ:-. "ಯಥಾಕ್ರಮಂ ಬಹುಗುಣೈರ್ಬಹ್ಮಣಾ 
ತ್ವಖಿಲೆ ರ್ಗುಣೈಃ' 
ಭಾವಾರ್ಥ: - ಬ್ರಹ್ಮದೇವರಿಗೆ ಎಲ್ಲ ಗುಣಗಳಿಂದಲೂ ವಿಷ್ಣುವು 
ಉಪಾಸ್ಕನಾಗಿದ್ದಾನೆ. 
ಸಂಭ Jos P8080 
I] ಓಂ ಸಂಭೃತಿದ್ಯುವ್ಯಾಪ್ತ ಪಿ ಚಾತಃ ಓಂ I 3-3-24 I 


ಸಂಭೃತಿ = ಪೋಷಣೆ, ದ್ಯುವ್ಯಾಪ್ತಿ = ಪ್ರಕಾಶದಿಂದ ವ್ಯಾಪ್ತಿ ಇವೆರಡೂ 
ಎಲ್ಲರಿಂದಲೂ ಉಪಾಸ್ಯವಲ್ಲ ಮನುಷ್ಯರಿಗೆ ಅವುಗಳ ಉಪಾಸನೆ ಮಾಡುವ 
ಯೋಗ್ಯತೆ ಇಲ್ಲ, ದೇವತೆಗಳಿಂದ ಮಾತ್ರ ಆ ಗುಣಗಳು ಉಪಾಸ್ಯಗಳಾಗಿವೆ. 


ಅಣುಭಾಷ್ಯ:- "ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶರೈಃ' 


ಭಾವಾರ್ಥ:- "ಸಚ್ಚಿದಾನಂದ-ಆತ್ಮೇತಿ ಮಾನುಷೈಃ'; ಸಚ್ಚಿದಾನಂದ ಆತ್ಮ 
ಎಂದು ನಾಲ್ಕು ಗುಣಗಳನ್ನು ಮಾತ್ರ ಮನುಷ್ಯರು ಉಪಾಸನೆ ಮಾಡಬೇಕು. 
ಇತರವಾದ ಸಂಭೃತಿ-ದ್ಯುವ್ಯಾಪ್ತಿಗಳ ಉಪಾಸನೆಯನ್ನು ಮಾಡಬಾರದು. 


ಅಣುಭಾಷ್ಯಮ್‌ 91 
ಪುರುಷವಿದ್ಯಾಧಿಕರಣ 
|| ಓಂ ಪುರುಷವಿದ್ಯಾಯಾಮಪಿ ಚೇತರೇಷಾಮನಾಮ್ನಾನಾತ್‌ 
ಓಂ II 3-3-25 11 
ವಿದ್ಯೆಗಳಲ್ಲಿಯೇ ಉತ್ತಮವಾದ ಪುರುಷಸೂಕ್ತ ವಿದ್ಯೆಯಲ್ಲೂ ಸಹ ವಿಷ್ಣುವಿನ 
ಕೆಲವೇ ಗುಣಗಳನ್ನು ಹೇಳಿದ್ದಾರೆ. ಎಲ್ಲಾ ಗುಣಗಳನ್ನೂ ಹೇಳದಿರುವುದರಿಂದ 


ADE, ಗಳಿಂದ ಸರ್ವಗುಣೋಪಸಂಹಾರವನ್ನು ಮಾಡಬೇಕೆಂದು 
ತಿಳಿಯುವುದು. 


ಅಣುಭಾಷ್ಯ:- "ಬ್ರಹ್ಮಣಾ ತ್ವಖಿಲೈರ್ಗುಣೈಃ' 


ವೇಧಾದ್ಯಧಿಕರಣ 
॥ ಓಂ ವೇಧಾದ್ಯರ್ಥಭೇದಾತ್‌ ಓಂ ॥ 3-3-26 ॥ 


ದುಷ್ಪಜನರನ್ನು ಸೀಳುವುದು, ಕಡಿಯುವುದು ಮೊದಲಾದ ಈಶ್ವರನ 
ಗುಣಗಳು ಸರ್ವರಿಂದಲೂ ಉಪಾಸ್ಯವಲ್ಲ ದುಷ್ಟ್ಪನಿಗ್ರಹವೇ ಆ ಉಪಾಸನೆಯ 
ಫಲ, ಯತ್ಯಾಶ್ರಮಿಗಳೇ ಮುಂತಾದವರಿಗೆ ಅದರಲ್ಲಿ ಅಧಿಕಾರವಿಲ್ಲ 
ಅಯೋಗ್ಯೋಪಾಸನೆಯಿಂದ ಅನರ್ಥಪ್ರಾಪ್ತಿಯಾಗುತ್ತದೆ. 


ಅಣುಭಾಷ್ಯ:- "ಯಥಾಕ್ರಮಮ್‌' 


ಭಾವಾರ್ಥ:- ಸಾಧಕನ ಯೋಗ್ಯತಾನುಸಾರವಾಗಿ ಅವರಿಂದ ಹೂಂದಲು 
ಯೋಗ್ಯವಾದ ಫಲಾನುಗುಣವಾದ ಉಪಾಸನೆಯನ್ನು ಮಾಡಬೇಕು. ಯತಿಯೇ 
ಮುಂತಾದವರಿಂದ ಸೀಳುವುದೇ ಮುಂತಾದ ಗುಣಗಳು ಉಪಾಸ್ಕವಲ್ಲ 


ಮುಕ್ತೋಪಾಸನಾಧಿಕರಣ 


I] ಓಂ ಹಾನೌ ತೂಪಾಯನಶಬ್ದಶೇಷತ್ಥಾತ್‌ 
ಕುಶಾಚ್ಚಂದಸ್ತುತ್ಯುಪಗಾನವತ್ತದುಕ್ತಮ್‌ ಓಂ ॥ 3-3-27 I 


92 ಅಣುಭಾಷ್ಯಮ್‌ 


ಉಪಾಸನಾಸಿದ್ದಿಯು ಮೋಕ್ಷಕ್ಕಾಗಿ ಇರುವುದರಿಂದ ಮೋಕ್ಷವು 
ಹೊಂದಲ್ಪಟ್ಟಿರುವುದರಿಂದ ಅವರು ಎಧಿಬದ್ಧರಾಗಿ ಉಪಾಸನೆ ಮಾಡುವುದಿಲ್ಲ 
ಮುಕ್ತಿಯಲ್ಲಿ ಮುಕ್ತರು ಸ್ವೇಚ್ಛೆಯಿಂದಲೇ ಉಪಾಸನೆಯನ್ನು ಮಾಡುತ್ತಾರೆ. ಈ 
ವಿಷಯದಲ್ಲಿ "ಏತತ್‌ ಸಾಮ ಗಾಯನ್ನಾಸ್ತೇ' ಮುಂತಾದ ಶ್ರುತಿ-ಸ್ಪ್ರ್ಯೃತಿಗಳೇ 
ಪ್ರಮಾಣ. ನಿಯತ ಬ್ರಹ್ಮಯಜ್ಞಾನಂತರದಲ್ಲಿಯೂ ಬ್ರಾಹ್ಮಣರು ಸ್ವೇಚ್ಛೆಯಿಂದಲೇ 
ಕುಶವನ್ನು ಧರಿಸಿ ಮಂತ್ರಾಧ್ಯಯನವನ್ನು ಮಾಡುವರು. ಸಾಮಗಾನ 
ಮಾಡುವರು. ಅದರಂತೆಯೇ ಸ್ವೇಚ್ಛೆಯಿಂದಲೇ ಮುಕ್ತರು ಉಪಾಸನೆಯನ್ನು 
ಮಾಡುವರು. 

ಅಣುಭಾಷ್ಯ:- "ಸರ್ವೈರಪು ಪಾಸ್ಕಃ' 

ಭಾವಾರ್ಥ:- ಸಂಸಾರಿಗಳಿಂದ ಹಾಗು ಮುಕ್ತರಿಂದಲೂ ಎಷ್ಟುವು 
ಉಪಾಸ್ಕನಾಗಿದ್ದಾನೆ. 

ಛಂದಾಧಿಕರಣ 
I] ಓಂ ಛಂದತ ಉಭಯಾವಿರೋದಧಾತ್‌ ಓಂ ॥ 3-3-29 ॥ 


ಮುಕ್ತರಿಗೆ ಕರ್ಮ ಮಾಡದಿದ್ದರೆ ಪ್ರತ್ಯವಾಯವಿಲ್ಲ ಕರ್ಮಮಾಡಬೇಕೆಂಬ 
ವಿಧಿಯೂ ಇಲ್ಲ ಆದರೂ ಸ್ವೇಚ್ಛೆಯಿಂದಲೇ ಕೆಲವೊಮ್ಮೆ ಕರ್ಮ ಮಾಡುವರು, 
ಕೆಲವೊಮ್ಮೆ ಮಾಡುವುದಿಲ್ಲ 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಭಾವಾರ್ಥ:- ಜ್ಞಾನೇ = ಜ್ಞಾನಜನ್ಯವಾದ ಮೋಕ್ಷದಲ್ಲಿ ವಿಶೇಷಃ ಸ್ಯಾತ್‌ ಎ 
ಸಂಸಾರಿಗಿಂತಲೂ ಮುಕ್ತನಿಗೆ ಕರ್ಮದಲ್ಲಿ ವಿಶೇಷವಿದೆ. ಸಂಸಾರಿಗಳು ವಿಧಿಬದ್ಧರು. 
ಆದ್ದರಿಂದ ಕರ್ಮದ ನಿಯಮವಿದೆ. ಮುಕ್ತರಿಗೆ ಕರ್ಮದ ನಿಯಮವಿಲ್ಲ ಇದೇ 
ವಿಶೇಷ. 


ಅನಿಯಮಾಧಿಕರಣ 


| ಓಂ ಅನಿಯಮಃ ಸರ್ವೇಷಾಮವಿರೋಧಾತ್‌ 
ಶಬ್ದಾನುಮಾನಾಭ್ಯಾಮ್‌ Lol 3-3-32 II 


ಅಣುಭಾಷ್ಯಮ್‌ 93 


ಅಪರೋಕ್ಷಜ್ಞಾನಿಗಳೆಲ್ಲರಿಗೂ ಮೋಕ್ಷವು ನಿಶ್ಚಿತ. ಕೆಲವರಿಗೆ ಮೋಕ್ಷ. ಕೆಲವರಿಗೆ 
ಮೋಕ್ಷವಿಲ್ಲ ಎಂಬ ವ್ಯವಸ್ಥೆ ಇಲ್ಲ ಅಪರೋಕ್ಷಜ್ಞಾನಿಗಳೆಲ್ಲರಿಗೂ ಮೋಕ್ಷವೆಂದಾಗ 
ಯಾವ ಬಾಧಕವೂ ಇಲ್ಲ "ನ ಕಶ್ಚಿತ್‌ ಬ್ರಹ್ಮವಿತ್‌ ಸೃತಿಮನುಭವತಿ ಮುಕ್ತೋ 
ಹ್ಯೇವ ಭವತಿ' ಎಂಬ ಶ್ರುತಿಯು ಅಪರೋಕ್ಷಜ್ಞಾನಿಗಳಿಗೆ ಸಂಸಾರವಿಲ್ಲ ಎಂದೇ 
ಹೇಳುತ್ತಿದೆ. ಅಪ ಪರೋಕ್ಷಜ್ಜಾನಿತ್ವವು ಎಲ್ಲ ಜ್ಞಾನಿಗಳಲ್ಲೂ ಸಮಾನವಾದ್ದರಿಂದ ಎಲ್ಲ 
ಜ್ಞಾನಿಗಳಿಗೂ ಮೋಕ್ಷವಿದೆ ಎಂದು ಅನುಮಾನವೂ ಪ್ರಮಾಣವಾಗಿದೆ. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌ 
ಭಾವಾರ್ಥ:- ಜ್ಞಾನೇ = ಅಪರೋಕ್ಷಜ್ಞಾನವುಂಟಾಗುತ್ತಿರಲು, ವಿಶೇಷಃ ಎ 
ಮೋಕ್ಷವು, ಸ್ಯಾತ್‌ ತು ಎ ನಿಶ್ಚಯವಾಗಿ ಆಗುತ್ತದೆ. 
ಯಾವದಧಿಕರಣ 
Il ಓಂ ಯಾವದಧಿಕಾರಮವಸ್ಥಿತಿರಾಧಿಕಾರಿಕಾಣಾಂ ಓಂ II 3-3-33 11 


ಮೋಕ್ಷದಲ್ಲಿ ಆನಂದಾದಿಗಳ ತಾರತಮ್ಯಕ್ಕೆ ಉಪಾಸನಾಪ್ರಯತ್ನದಲ್ಲಿರುವ 
ತಾರತಮ್ಯವು ಕಾರಣವಲ್ಲ, ಹೀಗೆ ಹೇಳಿದರೆ ಉಪಾಸನಾಯೋಗ್ಯತೆಯ 
ನಿಯಮವೇ ಇಲ್ಲದಂತಾಗುತ್ತದೆ. ಉಪಾಸನಾಪ್ರಯತ್ನತಾರತಮ್ಯವು 
ಯೋಗ್ಯತಾತಾರತಮ್ಯದ ಅಧೀನವಾಗಿದೆ. ಮುಕ್ತಿಯಲ್ಲಿ ಸುಖಾದಿತಾರತಮ್ಯಕ್ಕೆ 
ಹಿಂದಿನ ಯೋಗ್ಯತಾ aa ಕಾರಣ. ' 


ಅಣುಭಾಷ್ಯ: - "ಎಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಮ್‌" 


ಭಾವಾರ್ಥ:- ಜ್ಞಾನೇ = ಜ್ಞಾನಜನ್ಯವಾದ ಮೋಕ್ಷದಲ್ಲಿ ಉತ್ತರೋತ್ತರಮ್‌ 
= ಮನುಷ್ಯೋತ್ತಮರಿಂದ ಆರಂಭಿಸಿ ಬ್ರಹ್ಮಪರ್ಯಂತವಾಗಿ, ವಿಶೇಷಃ ಸ್ಯಾತ್‌ ಎ 
ತಾರತಮ್ಯವಿರುವುದು. ಸಾಧನದಲ್ಲಿ ತಾರತಮ್ಯವಿಲ್ಲದೆ ಫಲದಲ್ಲಿ ತಾರತಮ್ಯವು 
ಯುಕವಾಗುವುದಿಲ್ಲ ಆದ್ದರಿಂದ ಉಪಾಸ ಸನೆಯಲ್ಲಿ ತಾರತಮ್ಯವಿರಬೇಕು. 


ಇಯದಾಮನನಾಧಿಕರಣ 
I] ಓಂ ಇಯದಾಮನನಾತ್‌ ಓಂ 11 3-3-35 Il 


94 ಅಣುಭಾಷ್ಯಮ್‌ 


"ಪ್ರಾಣೋ ವಾವ ಸರ್ವೇಭ್ಯೋ ಭೂಯಾನ್‌' ಎಂದು ಶ್ರುತಿಯು 
ಇರುವುದರಿಂದ ಪ್ರಾಣನಿಗಿಂತ ಉತ್ತಮ ಉಪಾಸಕನಿಲ್ಲ ಪ್ರಾಣನೇ ಕೊನೆಯ 
ಉಪಾಸಕ. ಆದ್ದರಿಂದ ಅವನೇ ಸರ್ವಗುಣೋಪಾಸಕ. 


ಅಣುಬಾಷ.- '“ಬಹಣಾ ತಖಿಲೆ MSR 2 ಉಪಾಸಃ' 
“ಶಿ 2 è ವ o- ಲಿ ಶೆ 


ಭಾವಾರ್ಥ:- ಈ ವಿಷಯವನ್ನು "ಬ್ರಹ್ಮಣಾ ತ್ವಖಿಲೈರ್ಗುಣೈಃ ಉಪಾಸ್ಯಃ' 
ಎಂಬುದರಿಂದ ಸಂಗ್ರಹಿಸಿದ್ದಾರೆ. 


ವ್ಯತಿಹಾರಾಧಿಕರಣ 


Il ಓಂ ವ್ಯತಿಹಾರೋ ವಿಶಿಂಷಂತಿ ಹೀತರವತ್‌ ಓಂ ॥ 3-3-38 II 


"ಅಸ್ತಿ ಭಗವಃ ಆಶಾಯಾ ಭೂಯಃ ?' ಎಂಬ ನಾರದರ ಪ್ರಶ್ನೆಗೆ 
ಸನತ್ಕುಮಾರರು ಪ್ರಾಣಮಹತ್ವವನ್ನು ವಿವರಿಸುವರು. . "ಏಷ ತು ವಾ ಅತಿವದತಿ 
ಯಃ ಸತ್ಯೇನಾತಿವದತಿ' ಪ್ರಾಣನಿಗಿಂತ ಉತ್ತಮನಾದ ಸತ್ಯನಾಮಕ ಭಗವಂತನನ್ನು 
ಉಪದೇಶಿಸುವವನು ಶ್ರೇಷ್ಠ ಉಪದೇಶಕ ಎನ್ನುವರು. ಹಿಂದಿನ ವಾಕ್ಯಗಳಲ್ಲಿ 
ಶ್ರೇಷ್ಠರು ಯಾರು? ಎಂದು ಪ್ರಶ್ನೆ ಇಲ್ಲದಿದ್ದರೂ ಅದನ್ನು 
ಅಧ್ಯಾಹಾರಮಾಡಬೇಕು. ಅಧ್ಯಾಹಾರ ಮಾಡಿಕೊಳ್ಳಬೇಕೆಂದು "ತು' ಶಬ್ದವು 
ತಿಳಿಸುತ್ತದೆ. ಆದ್ದರಿಂದ ಸತ್ಯನಾಮಕ ವಿಷ್ಣುವಿಗೆ ಮುಖ್ಯಪ್ರಾಣನಿಗಿಂತಲೂ 
ಉತ್ಸ್ತಮತ್ತವು ಯುಕ್ತವೇ ಆಗಿದೆ. 

ಅಣುಭಾಷ್ಯ:- "ಬ್ರಹ್ಮಣಾ ವಿಷ್ಣುರುಪಾಸ್ಯಃ' 

ಭಾವಾರ್ಥ:- ಚತುರ್ಮುಖಬ್ರಹ್ಮನಿಂದ ಉಪಾಸ್ಕನಾದ್ದರಿಂದ ವಿಷ್ಣುವು 
ಸರ್ವೋತ್ತಮ ದೇವತೆಯಾಗಿದ್ದಾನೆ. 


ಸತ್ಯಾಧಿಕರಣ 
॥ ಸೈವ ಹಿ ಸತ್ಯಾದಯಃ ಓಂ ॥ 3-3-39 I 


ಸತ್ಸ, ವಿಜ್ಞಾನ, ಮತಿ, ಶ್ರದ್ದಾ ನಿಷ್ಠಾ, ಕೃತಿ, ಸುಖ, ಭೂಮಾ, ಅಹಮ್‌, 
ರೆ ಗೆ Q © “ಲ 


ಅಣುಭಾಷ್ಯಮ್‌ 95 


ಆತ್ಮಾ, ಪ್ರಾಣನಿಗಿಂತ ನಂತರದಲ್ಲಿ ಹೇಳಲ್ಪಟ್ಟವರೆಲ್ಲರೂ ಪರಮಾತ್ಮನೇ ಹೊರತು 
ಬೇರೆಯವರಲ್ಲ, ಆದ್ದರಿಂದ ಪ್ರಾಣನಿಗಿಂತ ಉತ್ತಮ ಕೇವಲ ಎಷ್ಟುವೊಬ್ಬನೇ. 


ಅಣುಭಾಷ್ಯ:- "ಸಏವ ವಿಷ್ಣುಜೆನ್ನೀಯಃ' 


ಭಾವಾರ್ಥ:- ಸ ಏವ = ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಸತಾ ;ದಿಗಳೆಲ್ಲವೂ 
ವಿಷ್ಣುವೇ ಆಗಿದ್ದಾನೆ ಎಂದು ತಿಳಿಯಬೇಕು. 


ಕಾಮಾಧಿಕರಣ 
II ಓಂ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯಃ ಓಂ I 3-3-40 II 


"ಸರ್ವಾಯತನಾ ಸರ್ವಕಾಲಾ ಸರ್ವೇಚ್ಛಾ ನ ಬದ್ದಾ ಸೀ ಇಎಂದು 
ಶ್ರೀದೇವಿಗೆ ವ್ಯಾಪ್ಪತ್ನವನ್ನು ಹೇಳುವ ಶ್ರುತಿಯು ಇರುವುದರಿಂದ ಭಗವಂತನ 
ಸಮೀಪದಲ್ಲೇ e 5, Gas ಭಗವಂತನ ಇಚ್ಛೆಯಿಂದಲೇ ಭೂಮಿಯಲ್ಲಿ 
ಅವತರಿಸುತ್ತಾಳೆ, ಹೊರತು ಕರ್ಮನಿಮಿತ್ತಳಾಗಿ ಅಲ್ಲ ಶ್ರೀದೇವಿಯು 
ನಿತ್ಯಮುಕ್ತಳಾಗಿ ಕೃತಕೃತ್ಯಳಾದರೂ ನಿರುಪಾಧಿಕ ಭಕ್ತ ತಿಶಯದಿಂದ ಉಪಾಸನೆ 


ಮಾಡುತ್ತಾಳೆ. 
ನಿರ್ಧಾರಣಾ ಣಾಢಿಕರಣ 


ಓಂ ತನ್ನಿರ್ಧಾರಣಾರ್ಥನಿಯಮಃ ತದ್‌ದೃಷ್ಟೇಃ ಪೃಥಗ್‌ 
ಹೃಪ್ರತಿಬಂಧಃ ಫಲಮ್‌ ಓಂ Il 3-3-43 II 
ಕೇವಲ ಶ್ರವಣ ಮನನಗಳಿಂದ ಬ್ರಹ್ನ್ಮದರ್ಶನವಾಗುವುದಿಲ್ಲ ಶ್ರವಣದ 
ಫಲವಾದ ತತ್ವಜ್ಞಾನ, ಮನನದ ಫಲವಾದ ವೇದಾರ್ಥನಿಶ್ಚಯ ಇವೆರಡೂ 
ಬ್ರಹ್ಮದರ್ಶನಕ್ಕಿಂತ ಭಿನ್ನವಾಗಿವೆ. ಆದ್ದರಿಂದ ಬ್ರಹ್ಮದರ್ಶನಕ್ಕಾಗಿ ಧ್ಯಾನವು ಅವಶ್ಯ 
ಕರ್ತವ್ಯವಾಗಿದೆ. ಶ್ರವಣ-ಮನನಗಳರಡೂ ಸಾಕ್ಷಾತ್ತಾಗಿ ಕಾರಣವಾಗದಿದ್ದರೂ 
ಸಂಶಯಾದಿಗಳ ನಿವೃತ್ತಿಗೆ ಕಾರಣವಾದ್ದರಿಂದ ಎರಡೂ ಆವಶ್ಯಕವಾಗಿವೆ. 


ಅಣುಭಾಷ್ಯ:- ‘ASE Oh ಜ್ಞೇಯೋ ವಿಷ್ಣುಃ 
೧ ಣ 


96 ಅಣುಭಾಷ್ಯಮ್‌ 


ಭಾವಾರ್ಥ:- ಶ್ರವಣ, ಮನನ, ನಿದಿಧ್ಯಾಸನರೂಪಸಮಸ್ತ ಉಪಾಯ 
ಗಳಿಂದ ವಿಷ್ಣುವು ಜ್ಞೇಯನಾಗಿದ್ದಾನೆ. 


ಪ್ರದಾನಾಧಿಕರಣ 
II ಓಂ ಪ್ರದಾನವದೇವ ಹಿ ತದುಕ್ತಮ್‌ ಓಂ ॥ 3-3-44 II 


ಪ್ರಸಾದಪೂರ್ವಕಗುರೂಪದೇಶ ಸಹಿತ ಶ್ರವಣ-ಮನನಾದಿಗಳೇ 
ಫಲದಾಯಕವಾಗುತ್ತವೆ. "ಆಚಾರ್ಯವಾನ್‌ ಪುರುಷೋ ವೇದ' ಎಂದು 
ಪ್ರಮಾಣವಿದೆ. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಭಾವಾರ್ಥ:- ಜ್ಞಾನೇ = ಜ್ಞಾನಸಾಧನವಾದ ಶ್ರವಣದಲ್ಲಿ ವಿಶೇಷಃ ಸ್ಯಾತ್‌ 
= ಗುರುಪ್ರಸಾದಪೂರ್ವಕ ಪ್ರದಾನರೂಪ ವಿಶೇಷವು ಅವಶ್ಯಕ. 


ಲಿಂಗಭೂಯಸ್ತಾ ಕರಣ (ಗುರುಪ್ರಸಾದಾಧಿಕರಣ) 
II ಓಂ ಲಿಂಗಭೂಯಸ್ತ್ವಾಶ್‌ SQ ಬಲೀಯಸ್ತದಪಿ ಓಂ I 3-3-45 II 


ಬಷಭಾದಿಗಳಿಂದ ವಿದ್ಯೆಯನ್ನು ಪಡೆದ ಸತ್ಯಕಾಮರು ಪುನಃ ಗುರುಗಳಾದ 
ಗೌತಮರಿಂದ ವಎದ್ಯೋಪದೇಶವನ್ನು ಬಯಸಿ ಪ್ರಾರ್ಥಿಸುತ್ತಾರೆ:- 
"ಆಚಾರ್ಯಾದ್ಧ್ಯೇವ ವಿದ್ಯಾ DOT ಸಾಧಿಷ್ಠಂ ಪ್ರಾಪಯತೀತಿ' ಅದಕ್ಕೆ 
ಗೌತಮರು "ಅತ್ರ ನ ಕಿಂಚನ ವೀಯಾಯ' ಇದರಲ್ಲಿ ತಪ್ಪೇನು? ಎಂದು 
ಅನುಮತಿಸುತ್ತಾರೆ.ಉಪಕೋಸಲರು ಅಗ್ನ್ಮಾದಿದೇವತೆಗಳಿಂದ ವಿದ್ಯೆಯನ್ನು 
ಹೊಂದಿದ್ದರೂ ಗುರುಗಳಾದ ಸತ್ಯಕಾಮರನ್ನು ಪ್ರಾರ್ಥಿಸುತ್ತಾರೆ. ಅವರು 
ವಿದ್ಯೋಪದೇಶವನ್ನು ಮಾಡುತ್ತಾರೆ. ಈ ರೀತಿ ಅನೇಕ ಲಿಂಗಗಳಿರುವುದರಿಂದ 
ಗುರುಪ್ರಸಾದವೇ ಶ್ರವಣಾದಿಗಳಿಗಿಂತ ಬಲಿಷ್ಠವಂದು ತಿಳಿಯುತ್ತದೆ. ಆದರೆ 
ಶ್ರವಣಾದಿಗಳು ವ್ಯರ್ಥವಲ್ಲ "ಶ್ರೋತವ್ಯೋ ಮನ್ತವ್ಯಃ..' ಶ್ರವಣಾದಿಗಳನ್ನು 
ಮಾಡಬೇಕೆಂದು ಎಧಿವಾಕ್ಯವಿದೆ. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಅಣುಭಾಷ್ಯಮ್‌ 97 


ಭಾವಾರ್ಥ:- ಜ್ಞಾನೇ = ಜ್ಞಾನ ಉಂಟಾಗಲು, ವಿಶೇಷಃ ಸ್ಯಾತ್‌ ಎ 
ಪ್ರಸಾದಪೂರ್ವಕ ಗುರುಪ ಪ್ರದಾನಕ್ಕೆ ಪ್ರಾಬಲ್ಯವು ಇದೆ. 
ಪೂರ್ವವಿಕಲ್ದಾಧಿಕರಣ 


I] ಓಂ ಪೂರ್ವವಿಕಲ; ಪ್ರಕರಣಾತ್‌ ಸ್ಯಾತ್‌ ಕ್ರಿಯಾಮಾನಸವತ್‌. 
ಓಂ 11 3-3-46 II 


ಪೂರ್ವಪ್ರಾಪ್ತರಾದ ಗುರುಗಳನ್ನೇ ಸ್ವೀಕರಿಸಬೇಕೆಂಬ ನಿಯಮವಿಲ್ಲ 
ಅನಂತರದ ಗುರುಗಳೇ ಹಿಂದಿನವರಗಿಂತ ಉತ್ತಮರಾಗಿ ಸ ಸಮಗ್ರ ಅನುಗ್ರಹವನ್ನು 
ಮಾಡುವುದಾದರೆ ಪೂರ್ವಗುರುಗಳ ಅನುಮತಿ ಇಲ್ಲದೆ ಅನಂತರದ ಗುರುಗಳನ್ನೇ 
ಸ್ವೀಕರಿಸಬೇಕು... ಅಧಮರನ್ನು ಸ್ವೀಕರಿಸಬಾರದು. ಸಮಗ್ರಾನುಗ್ರಹವನ್ನು 
ಮಾಡುವ ಗುರುಗಳು ಪೂರ್ವಗುರುಗಳಿಗೆ ಸಮಾನರಾಗಿದ್ದರೆ ಅವರ 
ಅನುಮತಿಯಿಂದ ಸಂಪೂರ್ಣ ಅನುಗ್ರಹವನ್ನು ಮಾಡುವ ಗುರುಗಳನ್ನು ಸ್ಟೀಕರಿಸ | 
ಬಹುದು. ಸಮಾನಫಲವಿರುವ ಧ್ಯಾನಕ್ರಿಯೆಗಳು ಯಾವರೀತಿ ವೈಕಲ್ಪಿಕವೋ 
ಹಾಗೆಯೇ ಪ್ರಕೃತದಲ್ಲೂ ಸಹ. 


ಅಣುಭಾಷ್ಯ: - "ವಿಶೇಷಸ್ತು ಜ್ಞಾನೇ ಸ್ಪಾ ದುತ್ತರೋತ್ತರಮ್‌' 


ಭಾವಾರ್ಥ:- ವಿಶೇಷಃ ಸ್ಯಾತ್‌ = ಪೂರ್ವಪ್ರಾಪ್ತ ಗುರುಗಳಿಗಿಂತ ಅನಂತರ 


ಗುರುಗಳಲ್ಲಿ ಉತ್ತಮತ್ನರೂಪ ವಿಶೇಷವಿರುವುದಾದರೆ, ಜ್ಞಾನೇ = ಜ್ಞಾನಕ್ಕೋಸ್ಕರ 
ಉತ್ತರೋತ್ತರಮ್‌ = ಅನಂತರ ಪ್ರಾಪ ಪ್ರಗುರುವನ್ನು ಸ್ವೀಕರಿಸಬೇಕು. 


ವಿದ್ಯಾಧಿಕರಣ 


Il ಓಂ ವಿದ್ಯ ಅವ ತು ನಿರ್ಧಾರಣಾತ್‌ ಓಂ॥ 3-3-48 II 
"ನಾನ್ಯಃ ಪಂಥಾ ವಿದ್ಯತೇತಯನಾಯ' ಎಂದು ಶ್ರುತಿಪ್ರಮಾಣ 


5° 
ಎರುವುದರಿಂದ ಮುಕ್ತಿಸಾಧನವಾದದ್ದು ಜ್ಞಾನವೇ, ಕರ್ಮವಲ್ಲ ಕರ್ಮವನ್ನು 
ಮುಕ್ತಿಸಾಧನ ಎನ್ನುವ ವಚನಗಳಿಗಿಂತ “ನಾನ್ಯಃ ಪಂಥಾ.....' ಎಂಬ ಶ್ರುತಿಯು. 


-= 
ಬ್ರ wo. 


98 oo | ಅಣುಭಾಷ್ಯಮ್‌ 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 
ಭಾವಾರ್ಥ:- ಜ್ಞಾನೇ ತುವ ಅಪರೋಕ್ಷಜ್ಞಾನವಾದ ನಂತರವೇ, ವಿಶೇಷಃ 
ಸ್ಯಾತ್‌ = ಮೋಕ್ಷರೂಪ ವಿಶೇಷವು ಕರ್ಮದಿಂದ ಅಲ್ಲ 
ಅಬಾಧಾಧಿಕರಣ (ಶ್ರುತ್ಯಾದ್ಯಧಿಕರಣ) : 
lI ಓಂ ಶ್ರುತ್ಯಾದಿ ಬಲೀಯಸ್ತಾ ಚ್ಚನ ಬಾಧಃ ಓಂ ॥ 3-3-50 Il 


| ಜ್ಞಾನದಿಂದ ಮೋಕ್ಷ ಎನ್ನುವ ವಾಕ್ಯಗಳಿಗೆ ಕರ್ಮದಿಂದ ಮೋಕ್ಷ ಎನ್ನುವ 
'ಕರ್ಮಣೈವ ಹಿ ಸಂಸಿದ್ದಿಮಾಸ್ಥಿತಾ ಜನಕಾದಯಃ' ಎಂಬ ಸ್ಪ್ರೃತಿವಾಕ್ಯದಿಂದ 
ಬಾಧವಿಲ್ಲ ಜ್ಞಾನವೇ ಮೋಕ್ಷಸಾಧನ ಎಂಬ ವಿಷಯದಲ್ಲಿ ಬಲಿಷ್ಠವಾದ 
ಶ್ರುತಿಲಿಂಗಾದಿಗಳಿವೆ. 


ಇಂದ್ರನು ಬಹುಕರ್ಮಗಳನ್ನು ಮಾಡದಿದ್ದರೂ ತತ್ನಜ್ಞಾನಕ್ಕಾಗಿ ಪ್ರಾರ್ಥನೆ 
ಮಾಡಿದ್ದಾನೆ. ‘DA ಕೃತಃ ಕೃತೇನ' ಅನಿತ್ಯವಾದ ಕರ್ಮದಿಂದ 
ನಿತ್ಯಪುರುಷಾರ್ಥವು ಆಗುವುದಿಲ್ಲ ಎನ್ನುವ ನಿರವಕಾಶ ಉಪಪತ್ತಿ ಇದೆ. ಆದ್ದರಿಂದ 
ಜ್ಞಾನದಿಂದ ಸಾಧ್ಯವಾದದ್ದು ಮೋಕ್ಷ. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಭಾವಾರ್ಥ:- ಜ್ಞಾನೇ = ಜ್ಞಾನವು ಮೋಕ್ಷಸಾಧನ ಎಂಬ ವಿಷಯದಲ್ಲಿ 
ವಿಶೇಷಃ-ಬಲಿಷ್ಠವಾದ ಶ್ರುತ್ಯಾದಿ ಪ್ರಮಾಣರೂಪ ವಿಶೇಷವಿದೆ. ಕರ್ಮವಿಷಯ 
ದಲ್ಲಿ ವಿಶೇಷವಿಲ್ಲ | 


ಅನುಬಂಧಾದ್ಯಧಿಕರಣ 


Il ಓಂ ಅನುಬಂಧಾದಿಭ್ರಃ wo II 3-3-51 II 


ಕೇವಲ ಗುರುಪ್ರಸಾದ ಪೂರ್ವಕ ಶ್ರವಣಾದಿಗಳಿಂದಲೇ ಅಪರೋಕ್ಷಜ್ಞಾನ 
ವಲ್ಲ ಹರಿಗುರುಭಕ್ತಿ ಹಾಗು ಶಮಾದಿಗಳೂ ಅಗತ್ಯ. 


ಅಣುಭಾಷ್ಯ;- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಅಣುಭಾಷ್ಯಮ್‌ 99 


ಭಾವಾರ್ಥ:- ಗುರುಪ್ರಸಾದಾದಿಗಳು ಮಾತ್ರ ಅಪರೋಕ್ಷಣ್ಣಾನಕ್ಕೆ ಅಪೇಕ್ಷಿತ 
ವಲ್ಲ. ಹರಿಭಕ್ತಾ ದಿರೂಪ ವಿಶೇಷದ ಅಪೇಕ್ಷೆಯೂ ಇದೆ. 


ದರ್ಶನಭೇದಾಧಿಕರಣ (ಪ್ರಜ್ಞಾಂತರಾಧಿಕರಣ) 


॥ ಓಂ ಪ್ರಜ್ಞಾಂತರ ಪೃಥಕ್ತ ವದ್‌ ದೃಷಿಶ್ಲತದುಕಮ್‌ ಓಂ I 
ಇ ಲ 24 ಲಆಟಚ = 
3-3-52 Il 
ಭಗವಂತನ ದರ್ಶನ ಏಕಪ್ರಕಾರವಾದದ್ದಲ್ಲ ಅವಿಚ್ಛಿನ್ನ ಪರೋಕ್ಷಜ್ಞಾನ 
ಎಣ a ಮ್‌ 

ಸಂತಾನರೂಪವಾದ ಧ್ಯಾನವು ಅನೇಕಪ್ರಕಾರ. ಅದರಂತೆ ಭಗವಂತನ ಅಪರೋಕ್ಷ 
ಜ್ಞಾನವು ಅನೇಕವಿಧ. ಸಾಧನಾನುಸಾರಿಯಾದದ್ದು ಫಲ. "ಅಂತರ್ದೃಷ್ಟಯೋ 
ಬಹಿದಣೃಷ್ಣ್ಟಯೋತವತಾರದೃಷ್ಟಯಃ' ಮುಂತಾದ ಶ್ರುತಿಗಳು ಅಪರೋಕ್ಷ 
ದರ್ಶನದ ತಾರತಮ್ಯವನ್ನು ಹೇಳಿದೆ. 

ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಮ್‌' 

ಭಾವಾರ್ಥ:- ಉತ್ತರೋತ್ತರಮ್‌ = ಮನುಷ್ಯೋತ್ತಮರಿಂದಾರಂಭಿಸಿ 
ಬ್ರಹ್ಮಪರ್ಯಂತವಾಗಿ, ಜ್ಞಾನೇ = ಅಪರೋಕ್ಷಜ್ಞಾನದಲ್ಲಿ ವಿಶೇಷಃ ಸ್ಯಾತ್‌ ಎ 
GOSH AZ, ಬಹಿರ್ದ ಎಷ್ಟಿಶ್ಚರೂಪವಿಶೇಷವಿದೆ. 


ನ ಸಾಮಾನ್ಯಾಧಿಕರಣ 


I ಓಂ ನ ಸಾಮಾನ್ಯಾದಪು sro!  ಮೃತ್ಯುವನ್ನ ಹಿ ಲೋಕಾಪತ್ತಿಃ 
ಓಂ II 3-3-53 H 

ಭಗವಂತನ ಎಲ್ಲ ರೂಪಗಳಲ್ಲಿ ಅಭೇದವಿದ್ದರೂ ಯಾವುದಾದರೂ ಒಂದು 
ರೂಪದರ್ಶನವು. ಮೋಕ್ಷಸಾಧನವಲ್ಲ ಬಿಂಬದರ್ಶನದಿಂದಲೇ ಮೋಕ್ಷ. 
ಮರಣಸಾಮಾನ್ಯದಿಂದ ಮುಕ್ತಿಯಾಗಲಾರದು. ಮರಣವಿಶೇಷದಿಂದಲೇ ಮುಕ್ತಿ 
ಅದರಂತೆ, "ಸಮೋತಪಿ ಭಗವಾನ್‌ ಬಿಂಬದರ್ಶನ ಏವೈನಂ ಮೋಚಯತಿ' ಎಂದು 
ಶ್ರುತಿ ಇದೆ. ಇತರ ರೂಪಗಳ ದರ್ಶನವು ವ್ಯರ್ಥವಲ್ಲ ಅದರಿಂದ ಮಹರಾದಿ 
ಲೋಕಗಳ ಪ್ರಾಪ್ತಿಯಾಗುವುದು. ಅದೇ ಮುಕ್ತಿಯಲ್ಲ 


100 ಅಣುಭಾಷ್ಯಮ್‌ 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 
ಭಾವಾರ್ಥ:- ಜ್ಞಾನೇ = ಮೋಕ್ಷಸಾಧನ ಅಪರೋಕ್ಷಜ್ಞಾನದಲ್ಲಿ ವಿಶೇಷಃ 
೧ eaP 
ಸ್ಯಾತ್‌ = ಬಿಂಬವಿಷಯಕತ್ನರೂಪ ವಿಶೇಷವಿದೆ. 
ತಾದ್ವಿದ್ಯಾಧಿಕರಣ 
I] ಓಂ ಪರೇಣ ಚ ಶಬಸ್ಮ ತಾದಿಧ್ದಂ ಭೂಯಸಾ ತನುಬಂಧಃ 
ಎಜಿ I'S - S35 
ಓಂ 113-3-54 Il 
‘DS, CoH, 3 ಯತತೇ ಯಸ್ತು ವಿದ್ವಾನ್‌ BA, ಷ ಆತ್ಮಾ ವಿಶತೇ ಬ್ರಹ್ಮ 
ಧಾಮ' ಎಂದು ಶ್ರುತಿ ಇರುವುದರಿಂದ ಭಕ್ತಿಯಿಂದ ಪ್ರಸನ್ನನಾದ 
ಭಗವಂತನಿಂದಲೇ ಅಪರೋಕ್ಷಜ್ಞಾನವು "ಭಕ್ತಿರೇವೈನಂ ನಯತಿ ಭಕ್ತಿರೇವೈನಂ 


ದರ್ಶಯತಿ' ಎಂಬ ಶ್ರುತಿಯ ವಿರೋಧವಿಲ್ಲ ಸಾಧನಗಳಲ್ಲಿ ಭಕ್ತಿಯು 
ಪ್ರಧಾನವೆಂದು ಅಭಿಪ್ರಾಯದಿಂದ ಆ ಶ್ರುತಿಗಳು ಪ್ರವೃತ್ತವಾಗಿವೆ. 


ಅಣುಭಾಷ್ಯ:- “ವಿಶೇಷಸ್ತು ಜ್ಞಾನೇ ಸ್ಯಾತ್‌' 


ಅಪರೋಕ್ಷಜ್ಞಾನಕ್ಕಾಗಿ, ಸ್ಯಾತ್‌ - ಸಾಧನನಾಗಿರುವನು. ಭಕ್ತಿಯೇ ಸಾಧನವೆನ್ನುವ 
ಶ್ರುತಿ ಹೇಗೆ ಉಪಪನ್ನವೆಂದರೆ, ವಿಶೇಷಸ್ತು ಸ್ಯಾತ್‌ ಎ ಸಾಧನಗಳಲ್ಲಿ ಭಕ್ತಿಗೆ 
ಪ್ರಧಾನತ್ಹರೂಪ ವಿಶೇಷವಿರುವುದು. 


ಏಕಾಧಿಕರಣ 


I] ಓಂ ಏಕ ಆತ್ಮನಃ ಶರೀರೇ ಭಾವಾತ್‌ ಓಂ 11 3-3-55 || 


ಭಾವಾರ್ಥ:- ಶ್ರವಣಮನನಾದಿಗಳಿಂದ ಪ್ರಸನ್ನನಾದ ವಿಷ್ಣುವೇ ಜ್ಞಾನೇ ಎ 
ಣ ಇ 


ಎಲ್ಲರಿಗೂ ಉಪಾಸನಾದಿಗಳಲ್ಲಿ ಅನಾದಿಯೋಗ್ಯತೆಯ ಅಪೇಕ್ಷೆ ಇದೆ. 
ಅರ್ಜುನಾದಿಗಳಿಗೆ ಉತ್ಪತ್ತಿ ಇರುವುದರಿಂದ ಅವರ ಯೋಗ್ಯತೆಯು ಅನಾದಿಯಲ್ಲ 
ಎನ್ನಬಾರದು. ಅರ್ಜುನಾದಿಗಳಲ್ಲಿ ಅಂಶಾಂಶಿಗಳು ಅಭಿನ್ನವಾಗಿವೆ. ಆದಕಾರಣ 
ಅಂಶಿ-ಅಂಶಗಳ ಯೋಗ್ಯತೆಯು ಭಿನ್ನವಲ್ಲ ಈಶ್ವರನ ಅಚಿಂತ್ಯಶಕ್ತಿಯಿಂದ 


ಅಣುಭಾಷ್ಯಮ್‌ 101 


ಅಂಶಿಯಲ್ಲಿರುವ ಎಲ್ಲದರ ಅನುಸಂಧಾನವು ಅಂಶಕ್ಕೆ ಇಲ್ಲದಿದ್ದರೂ ಅಂಶದಲ್ಲಿರುವ 
ಜ್ಞಾನಾದಿಗಳಿಗೆ ಅನುಸಂಧಾನವು ಅಂಶಿಗೆ ಇರುವುದರಿಂದ ಅವರಿಬ್ಬರಿಗೂ 
ಅಭೇದವೇ ಸಿದ್ದವಾಗುತ್ತದೆ. 


ಅಣುಭಾಷ್ಯ:- 'ವಿಶೇಷಸ್ತು ಜ್ಞಾನೇ ಸ್ಯಾತ್‌' 
ಭಾವಾರ್ಥ:- ಜ್ಞಾನೇ = ಜ್ಞಾನಸಾಧನವಾದ ಉಪಾಸನಾದಲ್ಲಿ ವಿಶೇಷಃ 
ಸ್ಯಾತ್‌ = ಅನಾದಿಯೋಗ್ಯತಾಸಾಪೇಕ್ಷರೂಪ ವಿಶೇಷವಿದೆ. 
ಅಂಗಾವಬದ್ದಾಃ ಧಿಕರಣ 
II ಓಂ ಅಂಗಾವಬದ್ದಾಸ್ತು ನ ಶಾಖಾಸು ಹಿ ಪ್ರತಿವೇದಮ್‌ 
ಓಂ II 3-3-57 II 


ಭಗವಂತನ ಅಂಗಗಳನ್ನು ಆಶ್ರಯಿಸಿರುವ ಬ್ರಹ್ಮಾದಿದೇವತೆಗಳನ್ನು 
ಉಪಾಸಿಸಬೇಕು. ವೇದಗಳಲ್ಲಿ ಆ ದೇವತೆಗಳನ್ನು ಪ್ರತಿಪಾದಿಸಿರುವುದಕ್ಕೆ ಬೇರೆ 
ಪ್ರಯೋಜನವಿಲ್ಲ ವೇದದ ಬೇರೆಬೇರೆ ಶಾಖೆಗಳಲ್ಲಿ ಬ್ರಹ್ಮಾದಿಗಳಿಗೆ ಹೇಳಿದ 
ಗುಣಗಳನ್ನು ರುದ್ರಾದಿಗಳಲ್ಲಿ ಉಪಸಂಹಾರ ಮಾಡಬಾರದು. ಉತ್ತಮರ ಎಲ್ಲ 
ಗುಣಗಳೂ ಅಧಮರಲ್ಲಿ ಇರುವುದಿಲ್ಲ. ಅಧಮರಗುಣಗಳನ್ನು ಉತ್ತಮರಲ್ಲಿ 
ಉಪಸಂಹಾರ ಮಾಡಿದರೆ ವಿರೋಧವಿಲ್ಲ ಇದು ಶ್ರುತಿಸ್ತೃೃತಿಗಳಿಂದ ಸಿದ್ದವಾಗಿದೆ. 


ಅಣುಭಾಷ್ಯ:- "ಸುರೇಶ್ದರೆ COMO, ವಿಷ್ಣುಃ' 
ಭಾವಾರ್ಥ: - ದೇವತೆಗಳು ಭಗವಂತನ ಅಂಗವನ್ನು ಆಶ್ರಯಿಸಿದ್ದಾರೆಂದೇ 
ಉಪಾಸಿಸಬೇಕು. 


ಭೂಮಾಧಿಕರಣ 


II ಓಂ ಭೂಮ್ನಃ ಕ್ರತುವಜ್ಜ್ಯಾಯಸ್ತ ೦ ತಥಾ ಚ ದರ್ಶಯತಿ 
ಓಂ II 3-3-59 II 


ಸರ್ವಗುಣಗಳಲ್ಲಿ ಶ್ರೇಷ್ಠವಾದುದು ಭೂಮಗುಣ. ಆದ್ದರಿಂದ ಈ ಗುಣವು 


102 ಅಣುಭಾಷ್ಯಮ್‌ 


ಎಲ್ಲರಿಂದಲೂ ಉಪಾಸ್ಕವಾಗಿದೆ. ಭೂಮವೆಂದರೆ ಪೂರ್ಣತೆ. ಇದು 
ಎಲ್ಲಗುಣಗಳಲ್ಲೂ ಅನುಸ್ಯೂತವಾಗಿದೆ. ದೀಕ್ಷಾ, ಪ್ರಾಯಣೀಯ, ಉದಯನೀಯ 
ಎಂದು ಮೂರು ಸವನಗಳಿಂದ ಕೂಡಿದ ಕ್ರತುವು ಸರ್ವಯಾಗದಲ್ಲೂ 
ಅನುವೃತ್ತವಾದಾಗಲೇ ಯಾಗವು ಸಫಲ. ಆದ್ದರಿಂದಲೇ ಅವುಗಳಿಗೆ ಶ್ರೇಷ್ಠತೆ. 
ಅದರಂತೆ ಈ ಪೂರ್ಣತೆಯನ್ನು ಇತರ ಆನಂದಾದಿಗುಣಗಳ ಸಹಭಾವದಿಂದ 
ಉಪಾಸನೆ ಮಾಡಿದಾಗ ಇಷ್ಟಫಲ ಸಿದ್ಧಿಯಾಗುತ್ತದೆ. 

ಅಣುಭಾಷ್ಯ:- "ಸರ್ವೈರುಪಾಸ್ಯಃ ವಿಶೇಷಸ್ತು ಸ್ಯಾತ್‌' 

ಭಾವಾರ್ಥ:- ಭೂಮ = ಪೂರ್ಣತೆ ಎಂಬ ಗುಣವು ಎಲ್ಲರಿಂದಲೂ 
ಉಪಾಸ್ಯವಾಗಿದೆ. ಸರ್ವಗುಣಗಳಲ್ಲಿ ಭೂಮಗುಣಕ್ಕೆ ಶ್ರೇಷ್ಠತ್ತರೂಪವಿಶೇಷವಿದೆ. 

ನಾನಾಶಬ್ದಾಧಿಕರಣ 


Il ಓಂ ನಾನಾಶಬ್ದಾದಿಭೇದಾತ್‌ ಓಂ ॥ 3-3-60 I 


ಸಾಧಕರಿಗೆ ಪೂರ್ಣತೆಯು ಏಕಪ್ರಕಾರವಾಗಿ ಪ್ರತೀತವಾಗುವುದಿಲ್ಲ ಶಬ್ದಾದಿ 
ಪ್ರಮಾಣಗಳಿಂದ ಪೂರ್ಣತೆಯ ಜ್ಞಾನವನ್ನು ಪಡೆಯಬೇಕು. ಈ ಪ್ರಮಾಣಗಳು 
ಅಧಿಕಾರಿಗಳ ಯೋಗ್ಯತಗನುಗುಣವಾಗಿ ಅನೇಕ ಪ್ರಕಾರವಾಗಿ ಜ್ಞಾನವನ್ನು 


ನೀಡುತ್ತವೆ. ಆದ್ದರಿಂದ ಭೂಮಗುಣವು ನಾನಾಪ್ರಕಾರವಾಗಿ ಉಪಾಸ್ಯವಾಗಿದೆ. 
ಅಣುಭಾಷ್ಯ:- “ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಮ್‌' 


ಭಾವಾರ್ಥ:- ಸಾಧಕರಿಗೆ  ಉತ್ತರೋತ್ತರಭೂಮತ್ವದ ಪ್ರತೀತಿಯಲ್ಲಿ 
ವಿಶೇಷಃ-ತಾರತಮ್ಯವಿದೆ. 


ವಿಕಲಾಧಿಕರಣ 
Il ಓಂ ವಿಕಲ್ಲೋ NDA POSS ಓಂ 11 3-3-61 Il 


ಬಿಂಬರೂಪವಲ್ಲದ ನೃಸಿಂಹಾದಿರೂಪಗಳ ಉಪಾಸನೆಯನ್ನು ಮಾಡಲೇ 
ಬೇಕೆಂಬ ನಿಯಮವಿಲ್ಲ, ದುರಿತನಿವೃತ್ತಿರೂಪ ವಿಶೇಷಫಲವನ್ನು ಅಪೇಕ್ಷಿಸುವವರು 


ಅಣುಭಾಷ್ಯಮ್‌ ; 103 


ಮಾಡಬೇಕು. ಅಪೇಕ್ಷೆ ಇಲ್ಲದವನು ಮಾಡಬೇಕಿಲ್ಲ ಆದ್ದರಿಂದ ಇತರರೂಪಗಳ 
ಪಾಸನೆಯು ವಿಕಲ್ಪ. 
ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌" 
ಭಾವಾರ್ಥ:- ಜ್ಞಾನೇ = ನೃಸಿಂಹಾದಿರೂಪಗಳ ಉಪಾಸನೆಯಲ್ಲಿ ವಿಶೇಷಃ 
ಸ್ಯಾತ್‌-ವಿಕಲ್ಪವು ಅಂದರೆ ಅನೇಕ ಪ್ರಕಾರವಿದೆ. ದುರಿತನಿವೃತ್ತಿಯ ಅಪೇಕ್ಷೆಯಿಂದ 


ಟಾ: ತೀವ್ರವಾದ EUS ದುರಿತ ನಿವೃತ್ತಿ 
ಯಾಗುವುದಾದರೆ ನೃಸಿಂಹಾದಿರೂಪಗಳ ಉಪಾಸನೆಯನ್ನು ಭಾ 


ಕಾಮ್ಯಾ ಧಿಕರಣ 


Il ಓಂ ಕಾಮ್ಯಾಸ್ತು ಯಥಾಕಾಮಂ ಸಮುಚ್ಛೀಯೇರನ್‌ ನವಾ 
ಪೂರ್ವಹೇತ್ಸಭಾವಾತ್‌ 2.0 11 3-3-62 11 | 
ಮೋಕ್ಷವನ್ನೇ ಬಯಸುವ ಸಾಧಕನಿಗೆ ಧನಕನಕಾದಿಗಳ ಅಪೇಕ್ಷೆ ಇರುವುದಿಲ್ಲ 
ಆದ್ದರಿಂದ ಆ ಫಲಕ್ಕೆ ಕಾರಣವಾದ ಶ್ರೀಕರಾದಿರೂಪ-ಗುಣಗಳ 
ಉಪಸಂಹಾರವನ್ನು. ಮಾಡಬಾರದು. ಆದರೆ ಕೇವಲ ಭಗವಂತನ ಪ್ರಸಾದದ 
ಉದ್ದೇಶದಿಂದ ಮಾಡಬಹುದು. ಧನಕನಕಾದಿಗಳ ಅಪೇಕ್ಷೆ ಇರುವವರು ಆ 
ರೂಪಗುಣಗಳ ಉಪಸಂಹಾರವನ್ನು ಮಾಡಬೇಕು. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 

ಭಾವಾರ್ಥ;- ಜ್ಞಾನೇ = ಇಷ್ಟಸಾಧನವಾದ ಭಗವದ್‌ರೂಪದ 
ಉಪಾಸನಾದಲ್ಲಿ ವಿಶೇಷಃ ಎ ವಿಕಲವು ಧನಕನಕಾದಿಗಳ ಅಪೇಕ್ಷೆ ಇರುವವರು 
ಮಾಡಬಹುದು. ಮುಮುಕ್ಷುಗಳು ಆ ಉಪಾಸನೆಯನ್ನು ಈಶ್ವರಪ್ರಸಾದದ 
ಉದ್ದೇಶದಿಂದ ಮಾಡಬಹುದು. ಐಹಿಕಫಲಕ್ಕಾಗಿ ಮಾಡಬಾರದು. 


ಯಥಾಶ್ರಯಭಾವಾಧಿಕರಣ 


I] ಓಂ ಅಂಗೇಷು ಯಥಾಶ್ರಯಭಾವಃ ಓಂ ॥ 3-3-63 I 


104 ಅಣುಭಾಷ್ಯಮ್‌ 


"ಚಕ್ಟೋಃ ಸೂರ್ಯೋತಜಾಯತ' ಮುಂತಾದ ಶ್ರುತಿಗಳಲ್ಲಿ ದೇವತೆಗಳು 
ಪರಮಾತ್ಮನ ಅಂಗಗಳಿಂದ ಜನಿಸಿ ಆಯಾಯಾ ಅಂಗಗಳನ್ನೇ ಆಶ್ರಯಿಸಿದ್ದಾರೆಂದು 
ಹೇಳಲಾಗಿದೆ. ಆದ್ದರಿಂದ ಅಂಗಾಶ್ರಿತತ್ವದ ಉಪಾಸನೆಗೆ ದೇವತೆಗಳು 
ಅಧಿಕಾರಿಗಳು. 


ಅಣುಭಾಷ್ನ:- "“ಸುರೇಶರೆ,ರುಪಾಸೋ ವಿಷುಃ' 
ಳೆ ನಲ 3 ಣ 


ಭಾವಾರ್ಥ:- ಭಗವಂತನ ಅಂಗವನ್ನು ದೇವತೆಗಳು ಆಶ್ರಯಿಸಿದ್ದಾರೆಂದು 
ದೇವತೆಗಳಿಂದ ವಿಷ್ಣುವು ಉಪಾಸ್ಕನಾಗಿದ್ದಾನೆ. 


ನವಾಧಿಕರಣ 
I] ಓಂ ನ ವಾ ಅತತ್‌ಸಹಭಾವಶ್ರುತೇಃ ಓಂ ॥ 3-3-67 Il 


ಎಲ್ಲ ಶಾಖೆಗಳಲ್ಲೂ ಹೇಳಿದ ಉಪಾಸ್ಯಗಳಾದ ಇತರಗುಣಗಳೊಂದಿಗೆ 
"ಸೂರ್ಯನಿಗೆ ಆಶ್ರಯವಾದ ನೇತ್ರವುಳವನು ವಿಷ್ಣು ಇವೇ ಮುಂತಾದ 


ಉಪಾಸನೆಯನ್ನು ಹೇಳಿಲ್ಲ ಆದ್ದರಿಂದ ಎಲ್ಲರಿಗೂ ಅಂಗಾ ಶ್ರಿತತ್ವದ ಉಪಾಸನಾಧಿ 
ಕಾರವಿಲ್ಲ ದೇವತೆಗಳು ಮಾತ್ರ ಅಧಿಕಾರಿಗಳು. 


ಅಣುಭಾಷ್ಯ:- "ವಿಶೇಷಸ್ತು ಜ್ಞಾನೇ ಸ್ಯಾತ್‌' 
ಭಾವಾರ್ಥ:- ಅಂಗಾಶ್ರಿತತ್ವದ ಉಪಾಸನೆಯಲ್ಲಿ ದೇವತೆಗಳಿಂದ ಕರ್ತವ್ಯತ್ವ 
ದೇವೇತರರಿಂದ ಅಕರ್ತವ್ಯತ್ವರೂಪ ವಿಶೇಷವಿದೆ. 
ಚತುರ್ಥಪಾದ 


BBECSH ಪುರುಷಾರ್ಥಾಃ ಸ್ಯುಃ ಜ್ಞಾನಾದೇವ ನ ಸಂಶಯಃ | 
ನ ಲಿಪ್ಯ ತೇ ಜ್ಞಾನವಾಂಶ್ಚ ಸರ್ವದೋಷ್ಠೆ ರಪಿ ಕ್ಲಚಿತ್‌ | 


ನಾಲ್ಕುವಿಧವಾದ ಪುರುಷಾರ್ಥಗಳೂ ವಿಷ್ಣುವಿನ ಅಪರೋಕ್ಷಜ್ಞಾನದಿಂದಲೇ 
ಸಿದ್ಧಿಸುತ್ತದೆ. ಈ ವಿಷಯದಲ್ಲಿ ಸಂಶಯ ಪಡಬಾರದು. ಅಪರೋಕ್ಷಜ್ಞಾನಿಗಳಿಗೆ 
ಜ್ಞಾನೋತ್ತರ ಕರ್ಮಗಳ ಲೇಪವಿಲ್ಲ 


ಯ ಬಟ 105 


ಲ 

ನೃಣಾಂ ಸುರಾಣಾಂ ಮುಕ್ತೌ ತು ಸುಖಂ FT Go ಯಥಾಕ್ರಮಮ್‌ ॥ 

ಅಪರೋಕ್ಷಜ್ಞಾನಿಗಳಾದ ಮನುಷ್ಯರ ಗುಣದೋಷಗಳಿಂದ ಮುಕ್ತಿಯಲ್ಲಿ 
_ ಆನಂದದ ವೃದ್ಧಿಹ್ರಾಸಗಳಾಗುವುದು. ಆದರೆ ಅಪರೋಕ್ಷಜ್ಞಾನಿಗಳಾದ ದೇವತೆ 
ಗಳಿಗೆ ಅವರವರ ಯೋಗ್ಯತಾನುಸಾರ ಮುಕ್ತಿಯಲ್ಲಿ ಆನಂದವು ನಿಯತವಾಗಿರು 
ತ್ತದೆ. | 

ಉಪಾಸನಾದಿಂದ ಸಾಧ್ಯವಾದ ಜ್ಞಾನದ ಮಹತ್ವವನ್ನು ಈ ಪಾದದಲ್ಲಿ 
ಹೇಳುತ್ತಿದ್ದಾರೆ. 


ಗುಣದೋಷೈಃ ಸುಖಸ್ಯಾಪಿ ವೃದ್ದಿಹ್ರಾಸೌ ವಿಮುಕ್ತಿಗೌ | 


ಪುರುಷಾರ್ಥಾಧಿಕರಣ 


I] ಓಂ ಪುರುಷಾರ್ಥೋಂಅತಃ ಶಬ್ದಾದಿತಿ ಬಾದರಾಯಣಃ ಓಂ ॥13-4-11 

ಅಪರೋಕ್ಷಜ್ಞಾನದಿಂದಲೇ ಸರ್ವವಿಧ ಪುರುಷಾರ್ಥಗಳೂ ಸಿದ್ಧಿಸುತ್ತವೆ. 
ಕೇವಲ ಮೋಕ್ಷವಲ್ಲ. "ಜ್ಞಾನಾದೇವ ಸ್ವರ್ಗಃ ಜ್ಞಾನಾದೇವ ಮೋಕ್ಷಃ ಜ್ಞಾನಾದೇವ 
ಸರ್ವೇ ಕಾಮಾಃ ಸಂಪದ್ಯಂತೇ' ಇವೇ ಮುಂತಾದ ಶ್ರುತಿಗಳು ಈ ವಿಷಯದಲ್ಲಿ 
ಪ್ರಮಾಣವಾಗಿವೆ. 


ಅಣುಭಾಷ್ಯ:- "ಸರ್ವೇಠಪಿ ಪುರುಷಾರ್ಥಾಃ ಸ್ಯುಃ ಜ್ಞಾನಾದೇವ ನ 
ಸಂಶಯಃ! | | 

ಭಾವಾರ್ಥ:- "ವಿದ್ಯ ವ ತು ನಿರ್ಧಾರಣಾತ್‌' ಎಂಬ ಸೂತ್ರದಲ್ಲಿ 
ಹೇಳಿದಂತೆ ಜ್ಞಾನದಿಂದ ಮೋಕ್ಷಮಾತ್ರವಲ್ಲ ಎಲ್ಲ ಪುರುಷಾರ್ಥಗಳೂ ಜ್ಞಾನದಿಂದ 
ದೊರೆಯುತ್ತವೆ. 

"ಸರ್ವೇತಪಿ' ಎಂಬಲ್ಲಿರುವ ಅಪಿ ಶಬ್ದದಿಂದ ಜೈಮಿನ್ಯಾದಿಮತದಲ್ಲಿರುವ 
ವಿಶೇಷವನ್ನು ಸೂಚಿಸಿದ್ದಾರೆ. ಜ್ಞಾನದಿಂದಲೇ ಮೋಕ್ಷ. ಮಧ್ಯದಲ್ಲಿ ಪ್ರಸಾದದ 
ಅಗತ್ಯವಿಲ್ಲ ಸ್ವರ್ಗಾದಿಪುರುಷಾರ್ಥಗಳು ಕರ್ಮದ್ದಾರಾ ಉಂಟಾಗುತ್ತವೆ, 
ಹೀಗೆಂದು ಜೆ yoo, ONG ಮತವಿಶೇಷಗಳು. ಕರ್ಮದಮೂಲಕ ಮೋಕ್ಷವು 


106 ಅಣುಭಾಷ್ಯಮ್‌ 


ದೊರೆಯಬಹುದು ಎಂದು ಸಂಶಯಪಡಬಾರದು. ಈ ಉದ್ದೇಶದಿಂದ "ನ 
ಸಂಶಯಃ: ಎಂದಿದ್ದಾರೆ. 


ಸಾರ್ವತ್ರಿಕೀ-ಅಧಿಕರಣ 
I] ಓಂ ಅಸಾರ್ವತ್ರಿಕೀ ಓಂ I 3-4-10 II 


 ಶ್ರವಣಾದಿ ಸಾಮರ್ಥ, ಜ್ಞಾನಫಲವಾದ ಮೋಕ್ಷದಲ್ಲಿ ಅರ್ಥಿತಾ(ಅಪೇಕ್ಷ) 
ಇವೆಲ್ಲವೂ ಇದ್ದರೂ ಜ್ಞಾನಾಧಿಕಾರವು ಎಲ್ಲರಿಗೂ ಇಲ್ಲ ಒಂಭತ್ತು ಕೋಟಿ 
ದೇವತೆಗಳಲ್ಲಿ ದೇವತ್ಚವು ಸಮಾನವಾಗಿದ್ದರೂ ಸೋಮಾಧಿಕಾರವು ಎಲ್ಲರಿಗೂ ಇಲ್ಲ 


ಭಗವಂತನಲ್ಲಿ ಗುರುಗಳಲ್ಲಿ ಭಕ್ತಿ ಅಧ್ಯಯನಾದಿಗಳು ಇರುವವರಿಗೆ ಮಾತ್ರ 
ಜ್ಞಾನಾಧಿಕಾರ. 


ಅಣುಭಾಷ್ಯ:- “ಜ್ಞಾನೇ ವಿಶೇಷಃ ಸ್ಯಾತ್‌' 


ಭಾವಾರ್ಥ:- ಅಪರೋಕ್ಷಜ್ಞಾನದಲ್ಲಿ ಸರ್ವರೂ ಅಧಿಕಾರಿಗಳಲ್ಲ ಎಂಬ 
ವಿಶೇಷವಿದೆ. 


ಅಧಿಕಾರವಿಶೇಷಾಧಿಕರಣ 


11 ಓಂ ನ ವಾ ವಿಶೇಷಾತ್‌ ಓಂ ॥ 3-4-13 11 


ಎಲ್ಲ ದೇವತೆಗಳಿಗೂ ಜ್ಞಾನಾಧಿಕಾರದಲ್ಲಿ ಸಮಾನತೆ ಇಲ್ಲ ಅಧಿಕಾರದಲ್ಲಿ 
ಸಮಾನತೆ ಇದ್ದರೆ ಜ್ಞಾನದಲ್ಲೂ ಸಾಮ್ಯ ಉಂಟಾಗಬೇಕಾದೀತು. ಅಧಿಕಾರ 
ತಾರತಮ್ಯ ವಿಲ್ಲವಾದರೆ ಪ್ರಯತ್ನ ತಾರತಮ್ಯವೂ ಯುಕ್ತವಾಗುವುದಿಲ್ಲ ಆದ್ದರಿಂದ 
ಪ್ರಯತ್ನತಾರತಮ್ಯ ದಿಂದ ಜ್ಞಾನತಾರತಮ್ಮ ಎಂದು ಹೇಳಲು ಸಾಧ್ಯವಿಲ್ಲ, 


ಅಣುಭಾಷ್ಯ: - "ವಿಶೇಷಸ್ತು INe D ,ದುತ್ತರೋತ್ತರಮ್‌' 


ಭಾವಾರ್ಥ:- ಜ್ಞಾನೇ = ಅಪರೋಕ್ಷಜ್ಞಾನದಲ್ಲಿ ಉತ್ತರೋತ್ತರಂ = 
ತಾರತಮ್ಯವಿದೆ. ಆದ್ದರಿಂದ ಜ್ಞಾನಾಧಿಕಾರದಲ್ಲೂ, ವಿಶೇಷಃ = ತಾರತಮ್ಯವಿದೆ. 


ಅಣುಭಾಷ್ಯಮ್‌ 107 
ಕಾಮಾಚಾರಾಧಿಕರಣ 


Il ಓಂ ಸ್ತುತಯೇಶನುಮತಿರ್ವಾ ಓಂ ॥ 3-4-14 II 


‘A ಬ್ರಾಹ್ಮಣಃ ಕೇನ ಸ್ಯಾತ್‌ ಯೇನ ಸ್ಯಾತ್‌ ತೇನ ಈದೃಶ ಏವ' ಎಂಬ 
ಶ್ರುತಿಯಲ್ಲಿ ಜ್ಞಾನಿಗೆ ಸ್ಟೇಚ್ಛಾಚರಣೆಯನ್ನು ವಿಧಾನಮಾಡಿಲ್ಲ. ಜ್ಞಾನಿಯು ಸತ್ಕರ್ಮ 
ಅಥವಾ ಅಸತ್ಸರ್ಮವನ್ನಾಚರಿಸಿದರೂ ಅವನಿಗೆ ಮುಕ್ತಿಯು ನಿಶ್ಚಿತ ಎಂದು ಅವನ 
ಸ್ತೋತ್ರವನ್ನು ಮಾಡುತ್ತಿದೆ. ಅಥವಾ ಜ್ಞಾನಿಯ ಆಚರಣೆಗೆ ಅನುಮತಿಯನ್ನು 
ಶ್ರುತಿಯು ನೀಡುತ್ತಿದೆ. 

ಅಣುಭಾಷ್ಯ:- "ನ ಲಿಪ್ಯತೇ ಜ್ಞಾನವಾಂಶ್ಚ ಸರ್ವದೋಷೈರಪಿ ಕ್ಲಚಿತ್‌' 

ಭಾವಾರ್ಥ:-  ಅಪರೋಕ್ಷಜ್ಞಾನಿಯು. ಜ್ಞಾನೋತ್ತರದಲ್ಲಿ ಮಾಡಿದ 
ಪಾಪಗಳಿಂದ, ಪುಣ್ಯಗಳಿಂದಲೂ ಸಹ, ಕ್ಷಚಿದಪಿ = ಮುಕ್ತಿಯ ಪೂರ್ವದಲ್ಲಿ 
ಅಥವಾ ಅನಂತರದಲ್ಲಾಗಲೀ, ನ ಲಿಪ್ಯತೇ = ಲೇಪವನ್ನು ಹೊಂದುವುದಿಲ್ಲ ಅದಕ್ಕೆ 
ಅಪವಾದವನ್ನು "ಗುಣದೋಷೈಃ ಸುಖಸ್ಕಾಪಿ ವೃದ್ಧಿಹ್ರಾಸೌ ವಿಮುಕ್ತಿಗೌ' ಎಂಬ 
ವಾಕ್ಯದಿಂದ ಹೇಳಿದ್ದಾರೆ. ಜ್ಞಾನೋತ್ತರಕ ತವಾದ ಮಹಾಪುಣ್ಯಪಾಪಗಳಿಂದ 
ಮೋಕ್ಷದಲ್ಲಿ ಸುಖ ಮತ್ತು ಜ್ಞಾನದ ವೃದ್ಧಿಹ್ರಾಸಗಳು ಆಗುತ್ತದೆ. 

ಉಭಯಲಿಂಗಾಢಿಕರಣ 
11 ಓಂ ಸರ್ವಥಾಪಿತು ತ ಏವೋಭಯಲಿಂಗಾತ್‌ ಓಂ ॥ 3-4-34 I 
ದೇಶ, ಕಾಲ, ಗುರೂಪಸತ್ತಿ, ಶ್ರವಣಾದಿ ಅನೇಕ ರೀತಿಯ ಉತ್ಸಾಹವಿದ್ದರೂ 
ಜ್ಞಾನಯೋಗ್ಯರೇ ಜ್ಞಾನವನ್ನು ಪಡೆಯುವರು. ಪ್ರಜಾಪತಿಯು 
ಇಂದ್ರ -ವಿರೋಚನರಿಬ್ಬರಿಗೂ ಉಪದೇಶಿಸಿದರೂ ಯೋಗ್ಯನಾದ ಇಂದ್ರನಿಗೆ 
ಜ್ಞಾನಪ್ರಾಪ್ತಿ. ಅಯೋಗ್ಯನಾದ ವಿರೋಚನನಿಗೆ ಯಥಾರ್ಥಜ್ಞಾನ ದೊರೆಯಲಿಲ್ಲ. 


ಆಧಿಕಾರಿಕಾಢಿಕರಣ 


Il ನ ಚಾಧಿಕಾರಿಕಮಪಿ ಪತನಾನುಮಾನಾತ್‌ ತದಯೋಗಾತ್‌ 
ಓಂ Il 3-4-41 || 


108 ಅಣುಭಾಷ್ಯಮ್‌ 


ತನ್ನಿಂದ ಹತ್ತಲು ಯೋಗ್ಯವಲ್ಲದ ವೃಕ್ಷಾದಿಗಳನ್ನು ಹತ್ತಲು 
ಪ್ರಯತ್ನಿಸುವವನು ಪತನ ಹೊಂದುವುದು ಲೋಕದಲ್ಲಿ ಕಂಡಿದೆ. 
ಬ್ರಹ್ಮಾದಿದೇವತಾಪದವು ಆಧಿಕಾರಿಕ. ಸಾಧಕನು ತನ್ನ ಯೋಗ್ಯತೆಗೆ ಮೀರಿದ 
ಬ್ರಹ್ಮಾದಿ ದೇವತಾಪದವಿಯನ್ನು ಯಾವತ್ತಿಗೂ ಬಯಸ ಬಾರದು. 


ಅಣುಭಾಷ್ಯ: - "ಸರ್ವೈಃ ಎಷ್ಟು ಜ್ಞೇಯಃ’ 


ಭಾವಾರ್ಥ:- ಈ ಎರಡು ಅಧಿಕರಣಗಳ ಸಾರವನ್ನು ಈ ವಾಕ್ಯದಿಂದ 
ಸಂಗ್ರ ಹಿಸಿದ್ದಾರೆ. ಅನಾದಿಯಾದ ಯೋಗ್ಯ ತೆಯನ್ನು ಹೊಂದಿರುವವರು ಮತ್ತು 
ಯೋಗ್ಯ ತೆಗೆ. ಮೀರಿದ ಪದವಿಯನ್ನು ಅಪೇಕ್ಷಿಸದೆ Ee ಇವರೆಲ್ಲರಿಂದಲೂ 
ವಿಷ್ಣುವು ಜ್ನೇಯನಾಗಿದ್ದಾನೆ. 


ಫಲಶ್ರುತ್ಯ ಧಿಕರಣ 


11ಓಂಸ ಸ್ವಾಮಿನಃ ಫಲಶ್ರು ತೇರಿತ್ಯಾ ತ್ರೆ (ಯಃ ಓಂ II 3-4-44 Il 


ಇಂದ್ರಿಯಾದಿಗಳಿಗೆ ಪ್ರವರ್ತಕರಾಗಿರುವ ದೇವತೆಗಳೇ ಜ್ಞಾನಕ್ಕೆ ಒಡೆಯರು. 
ಆದ್ದರಿಂದ ಜ್ಞಾನದ ಫಲವೂ ದೇವತೆಗಳಿಗೆ. "ಸ್ವಾಮೀ ಹಿ ಫಲಮಶ್ನುತೇ 
ನಾಸ್ವಾಮೀ' ಎಂದು ಶ್ರುತವಾಗಿದೆಯಷ್ಟೆ ಈ ರೀತಿ ಆತ್ರೇಯರು ಅಭಿಪ್ರಾಯ 
ಪಡುತ್ತಾರೆ. 

ಅಣುಭಾಷ್ಯ:- “ನೃಣಾಂ ಸುರಾಣಾಮ್‌' 


ಭಾವಾರ್ಥ:- ಇದರ ಸಾರವನ್ನು ಈ ವಾಕ್ಯದಿಂದ ಸಂಗ್ರಹಿಸಿದ್ದಾರೆ. 
ಪ್ರಜೆಗಳ ಪುಣ್ಯದ ಫಲವು ದೇವತೆಗಳಿಗೆ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ 
ದೊರೆಯುವುದು. ಪ್ರಜೆಗಳಿಗೆ ಅಲ್ಲವಾದ ಫಲವು ದೊರೆಯುವುದು. 


ಈ ತ್ಸೆಭಾವಾಧಿಕರಣ 
II ಓಂ ಕೃತ್ನಭಾವಾತ್ತು ಗೃಹಿಣೋಪಸಂಹಾರಃ ಒಂ I 3-4-47 I 
"ಕುಟುಂಬೀ ಶುಚೌ ದೇಶೇ ಸ್ವಾಧ್ಯಾಯಮಧೀಯಾನೋ 'ಧಾರ್ಮಿಕಾನ್‌ 


ಅಣುಭಾಷ್ಯಮ್‌ | 109 


ವಿದಧತ್‌' ಎಂಬ ಶ್ರುತಿಯು ಗೃಹಸ್ಥರಿಗೆ ಮೋಕ್ಷವನ್ನು ಹೇಳಿ ಉಪಸಂಹಾರ 
ಮಾಡಿರುವುದು ದೇವತೆಗಳಿಗೆ ಸಂಬಂಧಿಸಿದೆ. ಗ ೦ಹಸ್ಮಧರ್ಮವನ್ನು ಸಮಗ್ರವಾಗಿ 
ಪಾಲಿಸುವವರು ದೇವತೆಗಳು. 

ಅಣುಭಾಷ್ಯ:- "ನೃಣಾಂ ಸುರಾಣಾಂ ಮುಕ್ತೌ ತು ಸುಖಂ ಕ್ಲೃಷ್ಟಮ್‌' 


ಭಾವಾರ್ಥ:- ದೇವತೆಗಳು ಸರ್ವಾಶ್ರಮಧರ್ಮವನ್ನು ಪರಿಪಾಲಿಸುವರು. 
ಹೀಗೆ ಅವರು ಉತ್ತಮರಾದ್ದರಿಂದ ಪ್ರಜೆಗಳ ಪುಣ್ಯದ ಫಲವನ್ನು ಪಡೆಯುವರು. 


ಅನಾವಿಷಾ IGS LD 
. 11 ಓಂ ಅನಾವಿಷ್ಯುರ್ವನ್ನನ್ಹಯಾತ್‌ ಓಂ ॥ 3-4-49 ॥| 


ಸಭಾದಿ ಬಹಿರಂಗಸ್ಥಳದಲ್ಲಿ ಜ್ಞಾನೋಪದೇಶವನ್ನು ಮಾಡುವುದರಿಂದ 
ಅಯೋಗ್ಯರಿಗೂ ಜ್ಞಾನಲಾಭವಾಗುವುದು. ಅದು ಅನರ್ಥಕ್ಕೆ ಕಾರಣವಾಗುವುದು. 
"ಮಾನಸ್ತೇನೇಭ್ಕ್ಯೋ ಯೇ ಅಭಿದ್ರುಹಸ್ಟದೇ.....' ಮುಂತಾದ ಶ್ರುತಿಗಳಲ್ಲಿ 
ಅಯೋಗ್ಯರಿಗೆ ಜ್ಞಾನವನ್ನು ನಿಷೇಧಿಸಲಾಗಿದೆ. 


ಐಹಿಕಾಧಿಕರಣ 


II ಓಂ ಐಹಿಕಮಪ್ರಸ್ತುತಪ್ರತಿಬಂಧೇ ತದ್ದರ್ಶನಾತ್‌ ಓಂ ॥ 3-4-50 


"ಶ್ರುತ್ವಾನತ್ಮಾನಂ ಮತಿಪೂರ್ವಂ ಹ್ಯುಪಾಸ್ಯ ಇಹೃವ ದೃಷ್ಟಿಂ' ಎಂಬ 
ಶ್ರುತಿಯಲ್ಲಿ ಹೇಳಿದಂತೆ ಪ್ರಾರಬ್ದಕರ್ಮದ ಪ್ರತಿಬಂಧಕವಿಲ್ಲದಿದ್ದಲ್ಲಿ ಸಾಧನೆಯು 
ಮುಗಿದ ' ಜನ್ಮದಲ್ಲಿಯೇ ಅಪರೋಕ್ಷಜ್ಞಾನವಾಗುವುದು. ಪ್ರಾರಬ್ದಕರ್ಮದ 
ಪ್ರತಿಬಂಧಕವಿದ್ದರೆ ಜನ್ಮಾಂತರದಲ್ಲಿ ಉಂಟಾಗುವುದು. 


 ಅಣುಭಾಷ್ಯ = "ತೇನ ಯಾತ್ಯ ಪರೋಕ್ಷತಾಮ್‌ 


ಭಾವಾರ್ಥ:- ಈ ಅಧಿಕರಣದ ಸಾರವನ್ನು "ತೇನ ಯಾತ್ಯಪರೋಕ್ಷತಾಮ್‌' 
ಎಂಬುದರಿಂದ ಸಂಗ್ರಹಿಸಿದ್ದಾರೆ. 


110 | ಅಣುಭಾಷ್ಯಮ್‌ 
ಮುಕ್ತಾಫಲಾಧಿಕರಣ 
॥ ಓಂ ಏವಂ ಮುಕ್ತಿಫಲಾನಿಯಮಸ್ಪದವಸಾವಧೃತೇಸ್ತದವ 


ING 
ಸ್ಥಾವಧೃತೇಃ ಓಂ 11 3-4-51 II 

ಜ್ಞಾನದಲ್ಲಿ ಹೇಗೋ ಹಾಗೆಯೇ ಫಲದ ವಿಷಯದಲ್ಲೂ ಸಹ 
"ಬ್ರಹ್ಮಸಂಸ್ಥೋ5ಮ ತತ್ತಮೇತ್ವೇವ' ಬ್ರಹ್ಮಜ್ಞಾನಿಗೆ ಮೋಕ್ಷರೂಪಫಲವು ನಿಶ್ಚಿತ 
ಎಂದು ಶ್ರುತಿಯು ಹೇಳುತ್ತಿದೆ. ಆದ್ದರಿಂದ ಅಪರೋಕ್ಷಜ್ಞಾನವಾದ ಜನ್ಮದಲ್ಲಿಯೇ 
ಮುಕ್ತಿಯಾಗದಿದ್ದರೆ ಮುಕ್ತಿಯೇ ಇಲ್ಲ ಎನ್ನಬಾರದು. ಪ್ರಾರಬ್ದಕರ್ಮದ 
ಪ್ರತಿಬಂಧವಿಲ್ಲದಿದ್ದಲ್ಲಿ ಆ ಜನ್ಮದಲ್ಲಿಯೇ ಮುಕ್ತಿಯಾಗುವುದು, ಪ್ರತಿಬಂಧವಿದ್ದಲ್ಲಿ 
ಜನ್ಮಾಂತರದಲ್ಲಿ ಆಗುವುದು. 


ಅಣುಭಾಷ್ಯ:- "ಜ್ಞಾನಾದೇವ ಸರ್ವಪುರುಷಾರ್ಥಾಃ ಸ್ಯುಃ ನ ಸಂಶಯಃ' 


 ಭಾವಾರ್ಥ:- ಜ್ಞಾನದಿಂದಲೇ ಮುಕ್ತಿಯು ದೊರೆಯುವುದು. ಇದರಲ್ಲಿ 
ಏನೂ ಸಂಶಯವಿಲ್ಲ ಪ್ರತಿಬಂಧವಿದ್ದಲ್ಲಿ ಅದರ ನಿವೃತ್ತಿಯವರೆಗೂ ಮೋಕ್ಷವು 
ದೊರೆಯುವುದಿಲ್ಲ 


+ 
ಳೀ ಳ್ಳಿ ಳ್ಳಿ 


ಅಣುಭಾಷ್ಯಮ್‌ 111 


ಚತುರ್ಥೋತಧ್ಯಾಯಃ 
(ಫಲಾಧ್ಯಾಯಃ) 
ಪ್ರಥಮಪಾದ 
ಅಣುಭಾಷ್ಯ:- “ವಿಷ್ಣುರ್ಬಹ್ಮ ತಥಾ ದಾತೇತ್ಯೇವಂ ನಿತ್ಯಮುಪಾ 
ಣ & 3 ಲಿ 
ಸನಮ್‌ | ಕಾರ್ಯಮ್‌.......... “Hl 


ವಿಷ್ಣುವೇ ಸರ್ವೋತ್ಕ ಷ್ಟ ಹಾಗೆಯೇ ಅವನೇ ಮೋಕ್ಷವನ್ನು ನೀಡುವವನು. 
ಜಗತ್ತಿನ ಒಡೆಯ ಎಂದು ನಿತ್ಯದಲ್ಲೂ ಉಪಾಸನೆ ಮಾಡಬೇಕು. 


ಕರ್ಮಕ್ಷಯರೂಪಫಲವನ್ನು ಈ ಪಾದದಲ್ಲಿ ನಿರೂಪಿಸುತ್ತಾರೆ. 
ಆವೃತ್ಯಧಿಕರಣ 
॥ ಓಂ ಆವೃತ್ತಿರಸಕೃದುಪದೇಶಾತ್‌ ಓಂ 11 4-1-1 ॥1 


ಅಪರೋಕ್ಷಜ್ಞಾನದ ಸಿದ್ದಿಗಾಗಿ ಶ್ವೇತಕೇತುವನ್ನು ಕುರಿತು ಉದ್ದಾಲಕರು 
ಒಂಭತ್ತು ಬಾರಿ ತತ್ನೋಪದೇಶವನ್ನು ಮಾಡಿರುವರು. ತತ್ವಜ್ಞಾನವನ್ನು 
ಸಂಪಾಧಿಸಿದ್ದ ಭೃಗುಮಹರ್ಷಿಯು ಪುನಃಪುನಃ ತಂದೆಯ ಉಪದೇಶವನ್ನು 
ಪಡೆದಿದ್ದಾನೆ. ಈ ಎಲ್ಲ ಕಾರಣದಿಂದ ಶ್ರವಣಮನನಾದಿಗಳನ್ನು ಪುನಃಪುನಃ 
ಮಾಡಿದಾಗಲೇ ಫಲವು ದೊರೆಯುತ್ತದೆಂದು ತಿಳಿಯುತ್ತದೆ. 


ಅಣುಭಾಷ್ಯ:- "ನಿತ್ಯಮುಪಾಸನಂ ಕಾರ್ಯಮ್‌' 
ಭಾವಾರ್ಥ:- ಜ್ಞಾನಸಾಧನವಾದ ಶಾಸ್ತ್ರಾಭ್ಯಾಸಾದಿರೂಪ ಶ್ರವಣಮನನ 


ಗಳನ್ನು ಸರ್ವದಾ ಮಾಡಬೇಕು. ಜ್ಞಾನವೇ ಅದರ ಫಲ. ಆದ್ದರಿಂದ ಜ್ಞಾನ 
ದೊರೆಯುವವರೆಗೆ ನಿರಂತರವಾಗಿ ಅದನ್ನು ಮಾಡಬೇಕು. 


ಆತ್ಮೋಪಗಮಾಧಿಕರಣ 


II ಓಂ ಆತ್ಮೇತಿ ತೂಪಗಚ್ಛಂತಿ ಗ್ರಾಹಯಂತಿ ಚ ಓಂ I 4-1-3 II 


112 ಅಣುಭಾಷ್ಯಮ್‌ 


ಮೋಕ್ಷವನ್ನು ಅಪೇಕ್ಷಿಸುವ ಸಾಧಕನು ವಿಷ್ಣುವೇ ಆತ್ಮಾ ಎ ಜಗತ್ತಿನ ಸ್ವಾಮಿ 
ಎಂದು ಉಪಾಸನೆಯನ್ನು ಅವಶ್ಯವಾಗಿ ಮಾಡಬೇಕು. ಅಪ್ರಸಿದ್ದವಾದ ಗುಣದ 
ಉಪಾಸನೆಯನ್ನು ಮಾಡಬೇಕೆಂಬ ನಿಯಮವಿಲ್ಲ ಮಹಾನುಭಾವರೂ ಸ್ವಾಮಿತ್ನದ 
ಉಪಾಸನೆಯನ್ನು ಮಾಡಿರುತ್ತಾರೆ. ಹಾಗೆಯೇ ಉಪದೇಶವನ್ನು ನೀಡಿರುತ್ತಾರೆ. 
ಸ್ವಾಮಿತ್ವದ ಉಪಾಸನೆಯು ಮೋಕ್ಷಸಾಧನವಾಗಿದೆ. ಈ ರೀತಿ ಉಪಾಸನೆಯನ್ನು 
ಮಾಡದಿದ್ದರೆ ಮೋಕ್ಷವೇ ಇಲ್ಲವೆಂದು ಸ್ಮೃತಿಗಳು ಹೇಳುತ್ತವೆ. 


ಅಣುಭಾಷ್ಯ:- "ಎಷ್ಟುರಾದಾತೇತ್ಯೇವಂ ನಿತ್ಯಮುಪಾಸನಂ ಕಾರ್ಯಮ್‌' 


ಭಾವಾರ್ಥ:- ಮೋಕ್ಷದ ಒಡೆತನ ಭಗವಂತನದ್ದು ಆದ್ದರಿಂದ ಅವನೇ 
ಮೋಕ್ಷವನ್ನು ನೀಡುವವನು. “ಎಷ್ಟುರ್ಹ ದಾತಾ ಮೋಕ್ಷಸ್ಯ.....' ಎಂದು 
ಪ್ರಮಾಣವಚನವಿದೆ. ಆದತ್ತೇ ಇತಿ ಆತ್ಮಾ ಭಕ್ತರನ್ನು ಸ್ವಕೀಯರೆಂದು ಸ್ವೀಕರಿಸಿ 
ಅವರಿಗೆ ಮೋಕ್ಷವನ್ನು ನೀಡುವವನು ಭಗವಂತ. ಅವನೇ ಸ್ವಾಮೀ, WH ಎ 
ಗುಣಪೂರ್ಣ ಎಂದು ನಿತ್ಯದಲ್ಲೂ ಉಪಾಸಿಸಬೇಕು. ಯೋಗವೃತ್ತಿಯಿಂದ 
ಆತ್ಮಶಬ್ದವು 'ಸ್ವಾಮಿ' ಎಂದು ಅರ್ಥವುಳ್ಳದ್ದು ಎಂದು ಸೂತ್ರದಲ್ಲಿರುವ 
"ಆತ್ಮ'ಶಬ್ದವನ್ನು ವ್ಯಾಖ್ಯಾನಿಸುವ ಉದ್ದೇಶದಿಂದಲೇ ಅಣುಭಾಷ್ಯದಲ್ಲಿ 
"ವಿಷ್ಣುರಾತ್ಮಾ' ಎನ್ನದೇ 'ವಿಷ್ಣುರಾದಾತಾ' ಎಂದಿದ್ದಾರೆ. 

ಗುಣಪೂರ್ಣನಾದ ಸ್ವಾಮಿಯೇ ವಿಷ್ಣು ವಿಷ್ಣುವೇ ಗುಣಪೂರ್ಣನಾದ 
ಸ್ವಾಮೀ ಎಂದು ವಿಶೇಷಣ ವಿಶೇಷ್ಯಭಾವದಿಂದ ಉಪಾಸಿಸಬೇಕು. 


ನಾವು ಹೇಳಿದ ಪ್ರಕಾರದಲ್ಲಿಯೇ ಉಪಾಸಿಸಬೇಕು. ಇದನ್ನು ಬಿಟ್ಟು 


ಪ್ರತೀಕವೇ ಬ್ರಹ್ಮ ಅಥವಾ ಜೀವನೇ ಬ್ರಹ್ಮ ಎಂಬುದಾಗಿ ಎಂದಿಗೂ ಉಪಾಸನೆ 
ಮಾಡಬಾರದು ಎಂಬ ಅಭಿಪ್ರಾಯದಲ್ಲಿ “ಏವಂ"ಶಬ್ದವನ್ನು ಪ್ರಯೋಗಿಸಿದ್ದಾರೆ. 


ನ ಪ್ರತೀಕಾಧಿಕರಣ 
1 ಓಂನ ಪ್ರತೀಕೇನಹಿಸಃಓಂ॥ 4-1-4 II 


ನಾಮಾದಿ ಪ್ರತೀಕವೇ ಬ್ರಹ್ಮ ಎಂದು ಉಪಾಸನೆಯನ್ನು ಮಾಡಬಾರದು. 
"ನಾಮ ಬ್ರಹ್ಮೇತ್ಯುಪಾಸೀತ' ಎಂಬ ಶ್ರುತಿಗೆ ನಾಮಾದಿ ಪ್ರತೀಕದಲ್ಲಿ ಬ್ರಹ್ಮನಿದ್ದಾನ 


ಅಣುಭಾಷ್ಯಮ್‌ 113 


ಎಂದು ಉಪಾಸನೆಯನ್ನು ಮಾಡಬೇಕು ಎಂದು ಅಭಿಪ್ರಾಯ. ಪ್ರತೀಕವೇ ಬ್ರಹ್ಟ 
ಎಂಬ ಉಪಾಸನೆಯು  ಮಿಥ್ಯೋಪಾಸನೆಯಾದ್ದರಿಂದ ಅದು ಅನರ್ಥಕ್ಕೆ 
ಕಾರಣವಾಗುವುದು. 
ಅಣುಭಾಷ್ಯ:- "ಏವಂ ತಥಾ ನಿತ್ಯಮುಪಾಸನಂ ಕಾರ್ಯಮ್‌' 
ಭಾವಾರ್ಥ:- "ವಿಷ್ಣುವು ಸ್ವಾಮೀ' ಎಂದೇ ಸರ್ವದಾ ಉಪಾಸನೆಯನ್ನು 
ಮಾಡಬೇಕು. ಪ್ರತೀಕವೇ ಬ್ರಹ್ಮ ಎಂದು ಐಕ್ಯೋಪಾಸನೆಯನ್ನು ಎಂದಿಗೂ 
ಮಾಡಬಾರದು. | 


ಬ್ರಹ್ನದೃಷ್ಟ್ಯಧಿಕರಣ 
II ಓಂ ಬ್ರಹ್ಮದೃಷ್ಟಿರುತ್ಕರ್ಷಾತ್‌ ಓಂ ॥ 4-1-5 II 

ಆತ್ಮನಲ್ಲಿ ಬ್ರಹ್ಮತ್ವದ ಉಪಾಸನೆಯನ್ನು ಮಾಡಬೇಕು. ಬ್ರಹ್ನತ್ನದ ಉಪಾಸನೆ 
ಎಂದರೆ ಸರ್ವೋತ್ಕ WD ಉಪಾಸನೆ. ಇದು ಬೇರೆ ಎಲ್ಲ ಉಪಾಸನೆಗಳಿಗಿಂತ 
ಅತಿಶಯವಾದ ಭಗವತ್‌ಪ್ರಸಾದಕ್ಕೆ ಕಾರಣ. 

ಅಣುಭಾಷ್ಯ:- "ವಿಷ್ಣುರ್ಬ ಹ್ಮೇತ್ಯುಪಾಸನಂ ಕಾರ್ಯಮಾಪದ್ಯಪಿ' 

ಭಾವಾರ್ಥ: - ಬ್ರಹ್ಮತ್ನದ ಉಪಾಸನೆಯನ್ನು ನಿತ್ಯದಲ್ಲೂ ಮಾಡಬೇಕು. ಇದು 
ಪರಮಾತ್ಮನ Ws, ಷತ್ತವನ್ನು ತಿಳಿಸುವುದು. ಆಧಿ-ವ್ಯಾಧಿ ಮುಂತಾದ 
ಯಾವಕಾರಣದಿಂದಲೂ ಈ ಉಪಾಸನೆಯನ್ನು ಬಿಡಬಾರದು ಬ್ರಹ್ಮತ್ವಯುಕ್ತ 
ವಾಗಿಯೇ ಆತ್ಮತ್ವದ ಅಂದರೆ ಸ್ವಾಮಿತ್ವದ ಉಪಾಸನೆಯನ್ನು ಮಾಡಬೇಕು ಎಂದು 
ತಿಳಿಸಲು "ಎಷ್ಟುಃ ಬ್ರಹ್ಮ ತಥಾ ಆದಾತಾ' ಎಂಬಲ್ಲಿ 'ತಥಾ' ಶಬ್ದವನ್ನು 
ಪ್ರಯೋಗಿಸಿದ್ದಾರೆ. 

ಆದಿತ್ಯಾಧಿಕರಣ 
I] ಓಂ ಆದಿತ್ಯಾದಿಮತಯಶ್ಚಾಂಗ ಉಪಪತ್ತೇಃ ಓಂ 11 4-1-6 II 


ಆದಿತ್ಯಾದಿ ದೇವತೆಗಳು ಭಗವಂತನ ಅಂಗಾಂಗಗಳನ್ನು ಆಶ್ರಯಿಸಿದ್ದಾರೆಂದು 
ದೇವತೆಗಳು ಉಪಾಸಿಸಬೇಕು. ಸೂರ್ಯಾದಿದೇವತೆಗಳು ಸದಾ ಸಂಚಾರ 


114 ಅಣುಭಾಷ್ಯಮ್‌ 


ಮಾಡುತ್ತಿದ್ದರೂ ಬೇರೆರೂಪದಿಂದ ಭಗವಂತನ ಆಯಾಯಾ ಅಂಗಗಳನ್ನೆ e 
ಆಶ್ರಯಿಸಿರುತ್ತಾರೆ. ಮುಕ್ತಿಯಲ್ಲಿ ಆ ಅಂಗದಲ್ಲಿ ಪ್ರವೇಶವೂ ಅವರಿಗೆ ಅಪೇಕ್ಷಿತ. 
‘HALSZ Oro ಚ ದೇವಾನಾಂ ವಿಷ್ಲೋಶ್ಲಿಂತ್ಯಂ AG so ತು' ಎಂದು ಸ್ಥ JÈ 
ಇದೆ. | 
ಅಣುಭಾಷ್ಯ:- "ವಿಷ್ಣುರಾದಾತೇತ್ಯೇವಮುಪಾಸನಂ ಕಾರ್ಯಮ್‌' 
ಭಾವಾರ್ಥ:- ವಿಷ್ಣುವು ತನ್ನ ಅಂಗದಿಂದ ನನ್ನನ್ನು ಆದಾತಾ = 


ಸೃಷ್ಟಿಸಿದವನು, ಅದೇ ಅಂಗದಲ್ಲಿಯೇ ನನ್ನನ್ನು ಆದಾತಾ = ಸ್ಥಾಪಿಸಿರುವನು, 
ಅಲ್ಲಿಯೇ ಸಂಹಾರಕನೂ ಸಹ ಎಂದು ದೇವತೆಗಳು ತಮ್ಮ ಸೃಷ್ಟ್ವಾದಿಸ್ಥಾನವಾದ 
ಭಗವಂತನ ಅಂಗಗಳ ಉಪಾಸನೆಯನ್ನು ಮಾಡಬೇಕು. 
ಆಸೀನಾಧಿಕರಣ 
I] ಓಂ ಆಸೀನಃ ಸಂಭವಾತ್‌ ಓಂ ॥ 4-1-7 II 


ಕುಳಿತುಕೊಳ್ಳದೆ ಉಪಾಸನೆಯು ಸಾಧ್ಯವಿಲ್ಲ ನಿಂತಿರುವಾಗ ಓಡಾಡುವಾಗ 
ಚಿತ್ತಚಾಂಚಲ್ಯವಾಗುತ್ತದೆ. ಕೇವಲ ಸ್ಮರಣೆಯನ್ನು ಮಾಡಬಹುದಷ್ಟೆ ಆದ್ದರಿಂದ 
ಕುಳಿತೇ ಉಪಾಸನೆಯನ್ನು ಮಾಡಬೇಕು. 


ಅಣುಭಾಷ್ಯ:- "ತಥೋಪಾಸನಂ ಕಾರ್ಯಮ್‌' 


ಭಾವಾರ್ಥ:- "ಉಪವಿಶ್ಯಾಸನೇ ಯುಂಜ್ಯಾತ್‌, ಯೋಗಮಾತ್ಮವಿಶುದ್ಧಯೇ' 
ಎಂದು F SHO ಪ್ರಮಾಣವಾಗಿದೆ. ಆದ್ದರಿಂದ ಆಸನದಲ್ಲಿ ಕುಳಿತೇ 
ಉಪಾಸನೆಯನ್ನು ಮಾಡಬೇಕು. 


ಆಪ್ರಾಯಣಾಧಿಕರಣ:- 
I] ಓಂ ಆಪ್ರಾಯಣಾತ್‌ ತತ್ರಾಪಿ ಹಿ ದೃಷಮ್‌ ಓಂ ॥ 4-1-12 I 


ಭಗವಂತನ ಅಪರೋಕ್ಷಜ್ಞಾನಕ್ಕಾಗಿಯೇ ಶ್ರವಣಮನನನಿಧಿಧ್ಯಾಸನಗಳು 
ವಿಹಿತವಾಗಿದ್ದರೂ ಮೋಕ್ಷಪರ್ಯಂತ ಧ್ಯಾನವನ್ನು ಮಾಡಬೇಕು. 
"ಪ್ರಾಯಣಾಂತಮೋಂಕಾರಮಭಿಧ್ಯಾಯೀತ' ಎಂದು ಶ್ರುತಿ ಇದೆ. 


ಅಣುಭಾಷ್ಯಮ್‌ 115 


ಅಣುಭಾಷ್ಯ:- "ಆಪದ್ಯುಪಾಸನಂ ಕಾರ್ಯಮ್‌' 

ಭಾವಾರ್ಥ:- ಈ ಉಪಾಸನೆಯನ್ನು ಯಾವ ಕ್ಷಣದಲ್ಲಿಯೂ ನಿಲ್ಲಿಸ 
ಬಾರದು, ಲಿಂಗಭಂಗರೂಪವಾದ ಆಪತ್ತಿನಲ್ಲಿಯೂ ಉಪಾಸನೆಯನ್ನು 
ಮಾಡಬೇಕು. 


ತದಧಿಗಮಾಧಿಕರಣ 


II ಓಂ ತದಧಿಗಮ ಉತ್ತರ ಪೂರ್ವಾಘಯೋರಶ್ಲೇಷವಿನಾಶೌ 
ತದ್‌ವ್ಯಪದೇಶಾತ್‌ ಓಂ ॥ 4-1-13 I 

ಜ್ಞಾನದಿಂದಲೇ ಮೋಕ್ಷ, ಬ್ರಹ್ಮನ ಅಪರೋಕ್ಷಜ್ಞಾನದಿಂದ ಜ್ಞಾನಪೂರ್ವ 
ಪಾಪದನಾಶವೂ ಜ್ಞಾನೋತ್ತರ ಪಾಪದ ಅಲೇಪವೂ ಉಂಟಾಗುತ್ತದೆ.. "ತದ್ಯಥಾ 
ಪುಷ್ಕರಪಲಾಶ ಆಪೋ ನ ಶ್ಲಿಷ್ಯಂತ ಏವಂ ಏವಂವಿದಿ ಪಾಪಂ ಕರ್ಮ ನ ಶ್ಲಿಷ್ಯತೇ' 
ಎಂದು ಶ್ರುತಿಯು ಈ ವಿಷಯದಲ್ಲಿ ಆಧಾರವಾಗಿದೆ. 

ಅಣುಭಾಷ್ಯ:- "ಪ್ರಾರಬ್ಬಕರ್ಮಣೋತನ್ಯಸ್ಯ ಜ್ಞಾನಾದೇವ ಪರಿಕ್ಷಯಃ' 

ಭಾವಾರ್ಥ:- ಪ್ರಾರಬ್ದಕರ್ಮವು ಕೇವಲ ಭೋಗದಿಂದ ಮಾತ್ರ ನಾಶವನ್ನು 
ಹೊಂದುವುದು. ಅಪ್ರಾರಬ್ಧಕರ್ಮವು ಮಾತ್ರ ಜ್ಞಾನದಿಂದ ನಶಿಸುವುದು. 

ಕರ್ಮವು ಮೂರುವಿಧ ೬. ಸಂಚಿತ; 2. ಪ್ರಾರಬ್ಬ; 3. ಆಗಾಮಿ. 

ಸಂಚಿತವು ಎರಡು ವಿಧ- 1. ಪುಣ್ಯ; 2. ಪಾಪ. 

ಪಾಪವು ಎರಡು ವಿಧ- 1. ಅಕಾಮ್ಯ; 2. ಕಾಮ್ಯ. 

ಕಾಮ್ಯವು ಎರಡು ವಿಧ- 1. ಇಷ್ಟ; 2. ಅನಿಷ್ಟ 

ಅಪರೋಕ್ಷಜ್ಞಾನಕ್ಕೆ ಅಕಾಮ್ಯಪುಣ್ಯದ ಉಪಯೋಗವಿದೆ. ಕಾಮ್ಯವಾದ 
ಇಷ್ಟಪುಣ್ಯವು ಭೋಗದಿಂದಲೇ ನಾಶವಾಗುವುದು. ಕಾಮ್ಯದಲ್ಲಿ ಅನಿಷ್ಠಪುಣ್ಯ 
ಮತ್ತು ಪಾಪವೆರಡೂ ಜ್ಞಾನದಿಂದ ನಾಶವಾಗುತ್ತದೆ. 

ಪ್ರಾರಬ್ದವು ಎರಡು ವಿಧ- ಇದು ಸಮಗ್ರವಾಗಿ ಭೋಗದಿಂದಲೇ ನಾಶವನ್ನು 
ಹೂಂದುತ್ತದೆ. 


116 ಅಣುಭಾಷ್ಯಮ್‌ 


ಆಗಾಮಿಕರ್ಮವು ಎರಡು ವಿಧ- 1. ಪುಣ್ಯ; 2. ಪಾಪ. 
ಪುಣ್ಯವು ಎರಡುವಿಧ- 1. ಅಕಾಮ್ಯ; 2. ಕಾಮ್ಯ. 
ಕಾಮ್ಯವು ಎರಡು ವಿಧ- 1. ಇಷ್ಟ 2. ಅನಿಷ್ಟ ಅಕಾಮ್ಯಪುಣ್ಯವು. 
ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ ಕಾರಣವಾಗುತ್ತದೆ. ಕಾಮ್ಯವಾದ ಇಷ್ಟಪುಣ್ಯವನ್ನು 
ಜ್ಞಾನಿಯು ಭೋಗಿಸುತ್ತಾನೆ. ಅನಿಷ್ಟಪುಣ್ಯದ ಲೇಪವೇ ಜ್ಞಾನಿಗೆ ಇಲ್ಲ "ಸುಹೃದಃ 
ಸಾಧುಕೃತ್ಯಾಮ್‌' ಎಂಬ ಶ್ರುತಿಯಂತೆ ಅನಿಷ್ಟಪುಣ್ಯವನ್ನು ಜ್ಞಾನಿಯ ಮಿತ್ರರು 
ಭೋಗಿಸುತ್ತಾರೆ. 
ಪಾಪವೂ ಎರಡುವಿಧ- 1.00; 2. ಮಹತ್‌. ಅಲ್ಲವಾದ ಪಾಪದ ಲೇಪವು 
ಜ್ಞಾನಿಗೆ ಇಲ್ಲ. “ದ್ವಿಷಂತಃ ಪಾಪಕೃತ್ಯಮ್‌' ಎಂಬ ಶ್ರುತಿಯು ಹೇಳುವಂತೆ ಆ 
ಪಾಪವು ದ್ದೇಷಿಗಳಿಗೆ ಹೋಗಿ ತಲುಪುತ್ತದೆ. 
ಮಹತ್ತರವಾದ ಪಾಪದಿಂದ ಮಾನುಷಜ್ಞಾನಿಗಳಿಗೆ ಅವರ 
ಯೋಗ್ಯತಾನುಸಾರಿಯಾಗಿ ಕ್ಲೃಪ್ತವಾದ ಆನಂದದಲ್ಲಿಯೇ ಹ್ರಾಸವುಂಟಾಗುತ್ತದೆ. 
ದೇವತಾಜ್ಞಾನಿಗಳಿಗೆ ಮಹತ್ತರವಾದ ಪಾಪದಿಂದ ಕ್ಲೃಪ್ತವಾದ ಆನಂದಕ್ಕೆ 
ಹಾನಿ ಇಲ್ಲದಿದ್ದರೂ . ತಮ್ಮ ಯೋಗ್ಯತೆಯನ್ನು ಮೀರಿದ ಅಧಿಕ ಸಾಧನದಿಂದ 
ಕ್ಸೃಪ್ತವಾದ ಆನಂದದ ಹ್ರಾಸವೂ ಮತ್ತು ಮೋಕ್ಷದಲ್ಲಿ ಆ ಜ್ಞಾನಿಗಳಿಂದ 
me) ar ೧೨ “ಗಿ 
ಭೋಗಿಸಲ್ಪಡಬೇಕಾದ ಕ್ಲೃಪ್ತವಾದ ಆನಂದದ ಅಲೆಗಳಲ್ಲಿಯೇ ಹ್ರಾಸವೂ 
ಉಂಟಾಗುತ್ತದೆ. | 


ದ್ವಿತೀಯಪಾದ 
ದೇಹತ್ಯಾಗಪ್ರಕಾರ 


ಅಣುಭಾಷ್ಯ:-  "ಉತ್ತರೇಷೂತ್ತರೇಷ್ಟೇವಂ ಯಾವದ್‌ವಾಯುಂ 
ವಿಮುಕ್ತಿಗಾಃ | ಪ್ರವಿಶ್ಯ ಭುಂಜತೇ ಭೋಗಾಂಸ್ತದಂತರ್ಬಹಿರೇವ ವಾ' ॥ 


ಭಾವಾರ್ಥ:- ಮೋಕ್ಷವನ್ನು ಹೊಂದುವ `ದೇವತೆಗಳು ತಮಗಿಂತಲೂ 
ಉತ್ತಮರಾದ ದೇವತೆಗಳಲ್ಲಿ ಪ್ರವೇಶವನ್ನು ಹೊಂದಿ ಅನಂತರ ವಾಯುದೇವರ 


ಪರ್ಯಂತವಾಗಿ ಪ್ರವೇಶಿಸಿ ಅವರ ದೇಹದ 7 ಒಳಭಾಗದಲ್ಲಿ ಅಥವಾ 
ಹೂರಭಾಗದಲ್ಲಿ ಬಂದು ಭೋಗವನ್ನು ಅನುಭವಿಸುವರು. 


ವಾಜ್ಕನಸಾಧಿಕರಣ 


11 ಓಂ DRNA ದರ್ಶನಾಚ್ನಬ್ದಾಚ್ಚ ಓಂ 11 4-2-1 Il 


ವಾಗಿಂದ್ರಿಯವು ಮನಸಿನ ಅಧೀನವಾಗಿರುವುದು  ಪ್ರತ್ಯಕ್ಷದಿಂದ 
ಸಿದ್ದವಾಗಿದೆ. ಆದ್ದರಿಂದ ವಾಕ್‌ ಮನಸಿನಲ್ಲಿ ಲಯವನ್ನು ಹೊಂದುವುದು. 
"ಮನಸಾ ವಾಗ್ರೇ ಸಂಕಲ್ಲಯತ್ಯಥ ವಾಚಾ ವ್ಯಾಹರತಿ' ಎಂದು ಯುಕ್ತಿಯು 
ಶ್ರುತಿಸಿದ್ದವಾಗಿದೆ. ವಾಕ್‌ ಎಂದರೆ ಉಮಾದೇವಿ. ಮನಸ್‌ ಎಂದರೆ 
ರುದ್ರದೇವರು. 


ಮನೋಧಿಕರಣ 


II ಓಂ ತನ್ನನಃ ಪ್ರಾಣ ಉತ್ತರಾತ್‌ ಓಂ I 4-2-3 II 
"ಮನಃ ಪ್ರಾಣೇ' ಎಂದು ಶ್ರುತವಾಗಿರುವುದರಿಂದ ಮನಸ್ಸು ಪ್ರಾಣತತ್ನದಲ್ಲಿ 
ಲಯವನ್ನು ಹೊಂದುವುದು, ಅಂದರೆ ಮನೋಭಿಮಾನಿಗಳಾದ ಶೇಷ, 
ಸುಪರ್ಣರು ಚತುರ್ಮುಖನಲ್ಲಿ ಲಯವನ್ನು ಹೂಂದುವರು. 


ಅಣುಭಾಷ್ಯ:-  ಉತ್ತರೇಷೂತ್ತರೇಷ್ಟೇವಂ ಯಾವದ್‌ವಾಯುಂ 
ವಿಮುಕ್ತಿಗಾಃ' 
ಭಾವಾರ್ಥ:- ಮನೋಭಿಮಾನಿಯಾದ ರುದ್ರದೇವರಿಗೆ ಪ್ರಾಣನಲ್ಲ ಲಯ. 


ಗರುಡಶೇಷರಿಗೆ ಬ್ರಹ್ಮನಲ್ಲಿ ಲಯ. ಎಲ್ಲ ದೇವತೆಗಳೂ ತಮ್ಮ ನಿಯಮ್ಯ 
ನಿಯಾಮಕಾಭಾವಕ್ಕನುಗುಣವಾಗಿ ತಮ್ಮ ನಿಯಾಮಕರಲ್ಲಿ ಲಯವನ್ನು 


ಹೊಂದುವರು. 
ಅಕ್ಷರಾಧಿಕರಣ 


|| ಓಂ ಸೋಧಧ್ಯಕ್ಷೇ ತದುಪಗಮಾದಿಭ್ಯಃ ಓಂ I 4-2-41! 


118 ಅಣುಭಾಷ್ಯಮ್‌ 


ಚತುರ್ಮುಖಬ್ರಹ್ಮದೇವರು ಪರಮಾತ್ಮನ ಅಧೀನರಾದ್ದರಿಂದ ಪರಮಾತ್ಮನಲ್ಲಿ 
ಲಯ ಹೊಂದುವರು. "ಪ್ರಾಣಃ ಪರಮುಪಗಚ್ಚಶಿ' ಎಂದು ಶ್ರುತಿಯು ಹಾಗು 
"ಅಗ್ನಿರಿಂದ್ರೇ ತಥೇಂದ್ರಶ್ಚ ವಾಯುಮಾವಿಶ್ಯ ಸೋತಪಿ ತು | ಆವಿಶ್ಯ 
ಪರಮಾತ್ಮಾನಂ ಭುಂಕ್ತೇ ಭೋಗಾಂಶ್ಚ ಬಾಹ್ಯಕಾನ್‌' ಎಂದು A soo ಈ 
ವಿಷಯದಲ್ಲಿ ಪ್ರಮಾಣವಾಗಿವೆ. 

ಅಣುಭಾಷ್ಯ:- “ವಾಯುಃ ವಿಷ್ಣುಂ ಪ್ರವಿಶೈೈವ' 


ಭಾವಾರ್ಥ:- ಚತುರ್ಮುಖಬ್ರಹ್ಮದೇವರು ಶ್ರೀದೇವಿಯಿಂದ ಪ್ರೇರಿತರಾಗಿ 
ಅಲ್ಲಿ ತಮ್ಮ ಲಿಂಗಶರೀರವನ್ನು ನಾಶಗೊಳಿಸಿ ಸಚ್ಚಿದಾನಂದಶರೀರರಾಗಿ ವಿಷ್ಣುವನ್ನೇ 
ಆಶ್ರಯಿಸಿ ಎಲ್ಲ ಭೋಗಗಳನ್ನು ಅನುಭವಿಸುವರು. 


ಭೂತಾಧಿಕರಣಮ್‌ 


11 ಓಂ ಭೂತೇಷು ತಚು ತೇ: ಓಂ 11 4-2-5 Il 
ಛ್ರ) 


"ಭೂತೇಷು ದೇವಾ ವಿಲ್ಲೀಯಂತೇ' ಎಂದು ಶ್ರುತಿ ಇರುವುದರಿಂದ ಹಿಂದೆ 
ಹೇಳಿದ್ದಕ್ಕಿಂತಲೂ ಇತರರಾದ ದೇವತೆಗಳು ಭೂತಾಭಿಮಾನಿ ದೇವತೆಗಳಲ್ಲಿ 
ಲಯವನ್ನು ಹೊಂದುವರು. 


ಅನೇಕಲಯಾಧಿಕರಣ 


| ಓಂ ನೈಕಸ್ಮಿನ್‌ ದರ್ಶಯತೋಹಿ ಓಂ 11 4-2-6 Il 


"ಪೃಥಿವ್ಯಾ ಯಭವೋ ವಿಲೀಯಂತೇ ವರುಣೇಶಶ್ವಿನಾವಗ್ನಾವಗ್ನಯಃ' 
ಎಂದು ಶ್ರುತಿ ಇರುವುದರಿಂದ ಎಲ್ಲ ದೇವತೆಗಳೂ ಲಯವನ್ನು ಹೊಂದುವರು. 
"ಅಗ್ನೌ ದೇವಾ ವಿಲೀಯಂತೇ' ಎಂದು ಶ್ರುತಿಯು ಅಗ್ನಿಯಲ್ಲಿ ಅಗ್ನಿಪುತ್ರರಿಗೆ 
ಮಾತ್ರ ಲಯವನ್ನು ಹೆಳುತ್ತದೆ. 


ಅಣುಭಾಷ್ಯ:- "ಉತ್ತರೇಷೂತ್ತರೇಷ್ಟೇವಂ' 


ಭಾವಾರ್ಥ:- ಜ್ಞಾನ ಮತ್ತು ಭೋಗದಿಂದ ಕರ್ಮದ ನಾಶವನ್ನು 


ಅಣುಭಾಷ್ಯಮ್‌ 119 


ಮಾಡಿಕೊಂಡಿರುವ ಅಧಿಕಾರಿಗಳು ತಾರತಮ್ಯಕ್ಕನುಗುಣವಾಗಿ ತಮಗಿಂತ ಉತ್ತಮ 
ರಲ್ಲಿ ಪ್ರವೇಶಿಸುವರು. ಈ wow, Howse ಈ ಎರಡು ಅಧಿಕರಣಗಳ ಅಭಿಪ್ರಾಯ 
ವನ್ನು ಸಂಗ್ರಹಿಸಿದ್ದಾರೆ. 


ಸಮನಾಧಿಕರಣ 


II ಓಂ ಸಮನಾ ಚಾಸೃತ್ಸುಪಕ್ರಮಾದಮೃತತ್ತಂ ಚಾನುಪೋಷ್ಯ ಓಂ ॥ 
4-2-7 Il 


ರಮಾದೇವಿಗೆ ಲಯವಿಲ್ಲ ಸಾಧನೆ ಇಲ್ಲದೆ ಸ್ವಾಭಾವಿಕವಾಗಿಯೇ 
ನಿತ್ಯಮುಕ್ತಳಾಗಿರುವಳು. ಭಗವಂತನಂತೆ ನಿತ್ಯ ಹಾಗು ಸರ್ವಗತಳಾಗಿದ್ದಾಳಾದ್ದ 
ರಿಂದ ಸಂಸಾರರಹಿತಳು. "ಹರೇರತ್ಯಂತಸಾಮೀಪ್ಯಂ ಲಯೋ ಲಕ್ಷ್ಮ್ಮಾಃ 
ಪ್ರಕೀರ್ತಿತಃ' ಎಂದು ವಚನವಿರುವುದರಿಂದ ಭಗವಂತನ ಅತಿಸಾಮೀಪ್ಯ 
ರೂಪವಾದ ಲಯವನ್ನು "ತೇಜಃ ಪರಸ್ಕಾಮ್‌' ಎಂಬ ಶ್ರುತಿಯು ಹೇಳುತ್ತದೆ. 
ಹೊರತು ಇತರ ದೇವತೆಗಳಿಗಿರುವಂತೆ ಲಯವಲ್ಲ 

ಅಣುಭಾಷ್ಯ:- "ವಾಯುಃ ವಿಷ್ಣುಮೇವ ಪ್ರವಿಶ್ಯ' 

ಭಾವಾರ್ಥ:- ಚತುರ್ಮುಖಬ್ರಹ್ಮದೇವರು ಎಷ್ಟುವನ್ನೇ ಪ್ರವೇಶಿಸಿ 
ಭೋಗವನ್ನು ಅನುಭವಿಸುವರು. "ವಿಷ್ಣುಮೇವ' ಎಂಬಲ್ಲಿರುವ "ಏವ"ಕಾರದಿಂದ 


ಲಕ್ಷ್ಮೀದೇವಿಯಲ್ಲಿ ಪ್ರವೇಶಿಸುವುದಿಲ್ಲ ಎಂದು ತಿಳಿಯುವುದು, ಪರಮಾತ್ಮನಲ್ಲಿ 
ಲಯದಿಂದಲೇ ಮುಕ್ಕಿ ಹೊರತಾಗಿ ಲಕ್ಷ್ಮೀದೇವಿಯಲ್ಲಿ ಲಯದಿಂದ ಅಲ್ಲ 


ಪರಾ(ಲಯಾ)ಧಿಕರಣ 


I] ಓಂ ತಾನಿ ಪರೇ ತಥಾ ಹ್ಯಾಹ ಓಂ II 4-2-15 Il | 


"ಸರ್ವೇ ದೇವಾಃ ಪ್ರಾಣಮಾವಿಶ್ಯ ದೇವೇ ಮುಕ್ತಾ ಲಯಂ ಪರಮೇ 
ಯಾಂತ್ಯಚಿಂತ್ಯೇ' ಎಂದು ಶ್ರುತಿ ಇರುವುದರಿಂದ ದೇವತೆಗಳು ಪ್ರಾಣನ ಮೂಲಕ 
ಪರಮಾತ್ಮನಲ್ಲಿ ಲಯವನ್ನು ಹೊಂದುವರು. 


120 o ಅಣುಭಾಷ್ಯಮ್‌ 


ಅಣುಭಾಷ್ಯ:- "ಸುರಾಃ ವಿಷ್ಣುಂ ಪ್ರವಿಶೈವ ತದಂತರ್ಬಹಿರ್ವಾ 
ಭೋಗಾನ್‌ ಭುಂಜತೇ' 


ಭಾವಾರ್ಥ:- ದೇವತೆಗಳು ವಾಯುವಿನ ಮೂಲಕ ವಿಷ್ಣುವನ್ನು ಪ್ರವೇಶಿಸಿ 
ಭೋಗವನ್ನು ಅನುಭವಿಸುವರು. 


ಅವಿಭಾಗಾಧಿಕರಣ 
I] ಓಂ ಅವಿಭಾಗೋ ವಚನಾತ್‌ ಓಂ ॥ 4-2-16 II 


ಭಗವಂತ ಹಾಗು ಮುಕ್ತರ ಇಚ್ಛೆಯ ವಿಷಯ ಒಂದೇ ಆಗಿರುತ್ತದೆ. 
"ಕಾಮೇನ ಮೇ ಕಾಮ ಆಗಾತ್‌' ಎಂದು ಶ್ರುತಿಪ್ರಮಾಣವಿರುವುದರಿಂದ 
ಭಗವಂತನ ಇಚ್ಛಾನುಸಾರವಾಗಿ ಮುಕ್ತರ ಇಚ್ಛೆಯು ಇರುತ್ತದೆ. 


ತ: ೨. "್ದಹುಂಸತ = 
ಅಣುಭಾಷ್ಯ:- "ವಿಷ್ಣುಂ ಪ್ರವಿಶ್ಯೆ ವ 


ಭಾವಾರ್ಥ:- ಮುಕ್ತರು ಎಷ್ಟುವಿನ ಅಧೀನರು. ವಿಷ್ಣುವನ್ನು ಅನುಸರಿಸಿಯೇ 
ಭೋಗವನ್ನು ಭೋಗಿಸುವರು. ಸ್ವತಂತ್ರವಾಗಿ ಭೋಗಿಸುವುದಿಲ್ಲ 


ಹ ಎದಯಾಗ್ರಜ್ನಲನಾಧಿಕರಣ 


I] ಓಂ ತದೋಕೋಗ್ರಜ್ನಲನಂ ತತ್‌ಪ್ರಕಾಶಿತದ್ದಾರೋ 
ವಿದಾಸಾಮರ್ಥಾ.ತ್‌ ತಚೇಷಗತ್ತನುಸ |ತಿಯೋಗಾಚ 
ಶೆ ಲೆ ಲ 3 ಅಲ ಚ 
ಹಾರ್ದಾನುಗೃಹೀತಃ ಶತಾಧಿಕಯಾ ಓಂ ॥ 4-2-17 I 


ಜ್ಞಾನಿಗಳ ಚರಮಮರಣವು ಅಜ್ಞಾನಿಯ ಮರಣದಂತೆ ಅಲ್ಲ ಜ್ಞಾನಿಯ 
ಪ್ರಾಣೋತ್ಸಮಣಕಾಲದಲ್ಲಿ ವಿಷ್ಣುವಿನ ನಿವಾಸಸ್ಥಾನವಾದ ಹೃದಯದ 
ಅಗ್ರಪ್ರದೇಶದಲ್ಲಿ ಪ್ರಕಾಶವು ಉಂಟಾಗುತ್ತದೆ. ಆ ಪ್ರಕಾಶದಿಂದ ಬೆಳಗಿದ 
ನಾಡೀದ್ದಾರವನ್ನು ಹೊಂದಿ ಪ್ರಸನ್ನನಾದ ಭಗವಂತನ ಅನುಗ್ರಹದಿಂದ 
ಮಾರ್ಗಾನುಸ್ಥರಣ ಸಹಿತನಾಗಿ ಸುಷುಮ್ನಾನಾಡಿಯ ಮೂಲಕ ಉತ್ಸಮಣವನ್ನು 
ಮಾಡುವನು. 


ಅಣುಭಾಷ್ಯಮ್‌ 121 


ಅಣುಭಾಷ್ಯ:- "ಉತ್ಕಮ್ಯ ಮಾನುಷಾ ಮುಕ್ತಿಂ ಯಾಂತಿ" 

ಭಾವಾರ್ಥ:- ಜ್ಞಾನಿಗಳಾದ ಮನುಷ್ಯರು ಬ್ರಹ್ಮನಾಡಿಯ ಮೂಲಕ 
ಹೊರಬಂದು ಮುಕ್ತಿಯನ್ನು ಹೊಂದುವರು. ಮುಕ್ತಿಗೆ ತೆರಳುವಾಗಲೇ ಈ ರೀತಿಯ 
ಉತ್ಸಮಣ ಎಂದು "ಮುಕ್ತಿಂ ಯಾಂತಿ' ಎಂಬುದರಿಂದ ಸೂಚಿಸಿದ್ದಾರೆ. 


ಸ್ನರಣಾಧಿಕರಣ 
Il ಓಂ ಯೋಗಿನಃ: ಪ ಪ್ರತಿಸ್ಮರ್ಯೇತೇ ಸ ಸ್ಫಾರ್ತೇ ಚೈ ತೇ ಓಂ L 4-2-22 Il 


"ಅಗ್ನಿರ್ಜೋತಿರಹಃ ಶುಕ್ಲ", "ಧೂಮೋ ರಾತ್ರಿ.....' ಮುಂತಾದ 
ಸ್ಮೃತಿಗಳಲ್ಲಿ ಬ್ರಹ್ಮನನ್ನು ಕುರಿತು ಗಮನ ಹಾಗು ಚಂದ್ರನನ್ನು ಕುರಿತು ಗಮನಗಳು 
ಜ್ಞಾನಾದಿಗಳಿಂದ ಸಾಧ್ಯವೆಂದು ಹೇಳಲ್ಪಟ್ಟಿದೆ. "ಅಗ್ನಿರ್ಜೋತಿಃ' ಶ್ಲೋಕದಲ್ಲಿ 
ಬ್ರಹ್ಮವಿದಃ' ಎಂದು "ಧೂಮೋ ರಾತ್ರಿಃ' ಎಂಬಶ್ಲೋಕದಲ್ಲಿ "ಯೋಗೀ' ಎಂದು 
ವಿಶೇಷಣವಿದೆ. ಆದ್ದರಿಂದ ಕಾಲಾದಿಗಳಿಂದ ಹೊಂದಲ್ಪಡುವವುಗಳಲ್ಲ. 
"ಗತ್ಯನುಸ್ಥರಣಾದ್‌ ಬ್ರಹ್ಮ ಚಂದ್ರಂ ವಾ ಗಚ್ಛತಿ ಧ್ರುವಮ್‌" ಎಂದು ಸೃತಿ 
ಇರುವುದರಿಂದ ಬ್ರಹ್ಮಾದಿಪ್ರಾಪ್ತಿಗೆ ಜ್ಞಾನ ಮತ್ತು ಗತಿಯ ಸ್ಥರಣೆಯ ಆವಶ್ಯಕತೆ 
ಇದೆ ಎಂದು ತಿಳಿಯುತ್ತದೆ. 


ಅಣುಭಾಷ್ಯ:- "ಉತ್ತಮ್ಯ ಮಾನುಷಾ ಮುಕ್ತಿಂ ಯಾಂತಿ' 


ಭಾವಾರ್ಥ:- ಮಾನುಷಜ್ಞಾಃ ನಿಗಳು ಗತಿ ಸ್ಥರಣಪೂರ್ವಕವಾಗಿ 
ಬ್ರಹ್ಮನಾಡಿಯ ದ್ವಾರಾ ದೇಹದಿಂದ ಉತ್ಕಮಣವನ್ನು ಹೊಂದಿ ಮುಕ್ತಿಯನ್ನು : 


ಹೊಂದುವರು. 
ಅಣುಭಾಷ್ಯ:- "ದೇಹಕ್ಷಯಾತ್‌ ಸುರಾಃ' 
ಭಾವಾರ್ಥ:- ದೇವತೆಗಳಿಗೆ ದೇಹೋತ್ಮಮಣವಿಲ್ಲ ಭೂಮಿಯಲ್ಲಿ 


ಅವತಾರಮಾಡಿದಾಗ ಮಾತ್ರ ಅವರಿಗೆ ಉತ್ಸಮಣವಿದೆ. ದೇವತೆಗಳು 
ಲಯಕ್ರಮದಿಂದ ಮುಕ್ತಿಯನ್ನು ಹೊಂದುವರು. 


122 ಅಣುಭಾಷ್ಯಮ್‌ 


ತೃತೀಯಪಾದ 
ಅರ್ಚಿರಾದ್ಯಧಿಕರಣ 


I] ಓಂ ಅರ್ಚಿರಾದಿನಾ ತತ್‌ B OSes ಓಂ 11 4-3-1 I 


ಪರಮಾತ್ಮನನ್ನು ಹೊಂದುವ ಜ್ಞಾನಿಯು ಶರೀರದ ಉತ್ಕಮಣವನ್ನು ಹೊಂದಿ 
ಅರ್ಚಿರಾದಿಮಾರ್ಗದಿಂದ ಹೋಗುವನು. *ತೇರರ್ಚಿಷಮಬಭಿಸಂವಿಶಂತಿ' ಎಂಬ 
ಶ್ರುತಿಯಲ್ಲಿ ಇದು ಪ್ರಸಿದ್ಧವಾಗಿದೆ. 


ವಾಯುಗತ್ಯಧಿಕರಣ 
Il ಓಂ ವಾಯುಶಬ್ದಾದವಿಶೇಷ ವಿಶೇಷಾಭ್ಯಾಮ್‌ ಓಂ Il 4-3-2 11 


ಬ್ರಹ್ಮಜ್ನಾನಿಯು ಅರ್ಚಿರ್‌ಲೋಕದಿಂದ ವಾಯುಲೋಕಕ್ಕೆ ತೆರಳುವನು. 
"ಯದಾ ಹ ವೈ ಪುರುಷೋತಸ್ಥಾಲ್ಲೋಕಾತ್‌ ಪ್ರ ತಿ ಸ ವಾಯುಮಾಗಚ್ಚಶಿ' ಎಂಬ 
ಶ್ರುತಿಯಲ್ಲಿ ಸಾಮಾನ್ಯವಾಗಿ ವಾಯುಅಪ್ರಾಪ್ಯತ್ಹವು ಹೇಳಲ್ಲಟ್ಟಿದೆ.. "ಅರ್ಚಿಷಃ 
ವಾಯುಂ ಗಚ್ಛಶಿ' KF ವಿಶೇಷವಚನವಿರುವುದರಿಂದ ಅರ್ಚಿರ್‌ದೇವತೆಯು 
ನಂತರ ವಾಯುವನ್ನು ಹೊಂದುತ್ತಾನೆ ದು ಅರ್ಥಮಾಡುವುದು ಸಮಂಜಸ 
"ವಾಗಿದೆ. "ಸ ಇತೋ ಗತೋ ದ್ವಿಶೀಯಾಂ ಗತಿಂ ವಾಯುಮಾಗಚ್ಛತಿ' ಎಂದು 
ವಿಶೇಷಶ್ರುತಿಯೂ ಇದೆ. 


ತಟಿದಧಿಕರಣ 
| ಓಂ ತಟಿತೋರಧಿವರುಣಃ ಸಂಬಂಧಾತ್‌ ಓಂ II 4-3-3 II 


ಜ್ಞಾನಿಯು ಸಂವತರಲೋಕದ ನಂತರ ತಟಿಲ್ಲೋಕವನ್ನು ಕುರಿತು 
ತೆರಳುತ್ತಾನೆ. ತಟಿಲ್ಲೋಕದ "ನಂತರ ವರುಣಲೋಕವನ್ನು ಕುರಿತು ಹೋಗುತ್ತಾನೆ. 
ಏಕೆಂದರೆ :ತಟಿತಾ ಹಿ ಊಹ್ಯತೇ ವರುಣಲೋಕಃ' ಎಂಬ ಶು ್ರಿತಿಯಲ್ಲಿ ತಟಿಲ್ಲೋಕದ 
ಮೇಲೆ ವರುಣಲೋಕವು ಇದೆ ಎಂದು ಹೇಳಲ್ಪಟ್ಟಿದೆ. ಆದ್ದರಿಂದಲೇ "ಸಂವತ್ತರಾದ್‌ 
ವರುಣಲೋಕಂ' ಎಂಬುದಕ್ಕೆ ಸಂವತ್ಸರ ಲೋಕದಿಂದ ತಟಿಲ್ಲೋಕವನ್ನು ಹೊಂದಿ 
ವರುಣಲೋಕವನ್ನು ಹೊಂದುತ್ತಾನೆ ಎಂದು ಅಭಿಪ್ರಾಯ. 


ಅಣುಭಾಷ್ಯಮ್‌ | 123 
ಆತಿವಾಹಿಕಾಧಿಕರಣ 


Il ಓಂ ಆತಿವಾಹಿಕಸ್ತಲ್ಲಿಂಗಾತ್‌ ಓಂ ॥। 4-3-4 I 


ಹಿಂದಿನ ಅಧಿಕರಣದಲ್ಲಿ ಪ್ರಸ್ತುತನಾದ ಜ್ಞಾನಿಯಿಂದ ಪ್ರಾಪ್ಯನಾದವನು 
ಆತಿವಾಹಿಕ ವಾಯು ಹೊರತು ಮುಖ್ಯವಾಯುವಲ್ಲ ಅರ್ಚಿರ್‌ದೇವತೆಯ 
ನಂತರ ಪ್ರಾಪ್ಯನಾದವನು ಪೂರ್ವಪ್ರಾಪ್ಯನಾದ ವಾಯು. ಅವನೇ 
ಮುಖ್ಯವಾಯುವಾಗಲು ಸಾಧ್ಯವಿಲ್ಲ. "ಉತ್ಕಾಂತೋ ವಿದ್ವಾನ್‌ ಪರಮಭಿಗಚ್ಛನ್‌ 
ವಿದ್ಯುತಮೇವಾಂತರ ಉಪಗಚ್ಛಕಿ ದ್ಯೌರ್ವಾವ ವಿದ್ಯುತ್‌ 1 ತತ್ತತಿಂ 
ವಾಯುಮುಪಗಮ್ಯ ತೇನೈವ ಬ್ರಹ್ಮ ಗಚ್ಛತೀತಿ' ಎಂಬ ಶ್ರುತಿಯಲ್ಲಿ 
ಮುಖ್ಯವಾಯುವಿಗೆ ಚರಮ ಪ್ರಾಪ್ಯತ್ಪವು ಶ್ರುತವಾಗಿದೆ. 


ಅಣುಭಾಷ್ಯ:- "ಅರ್ಜಿರಾದಿಪಥಾ ವಾಯುಮ್‌' 


ಭಾವಾರ್ಥ:- ದೇಹದಿಂದ ಉತ್ಕಮಣವನ್ನು ಹೊಂದಿದ ಮಾನುಷಜ್ಞಾನಿಗಳು 
ಅರ್ಚಿರಾದಿ ಮಾರ್ಗದಿಂದ ಹೋಗಿ ಮುಖ್ಯಪ್ರಾಣನನ್ನು ಹೊಂದುವರು. 
ಉತ್ತಮರಾದ ದೇವತೆಗಳು ಗಿರಿಜಾದೇವಿಯನ್ನು ಪ್ರವೇಶಿಸಿ ರುದ್ರ, ವಾಣೀ ಇವರ 
ಮೂಲಕ ಮುಖ್ಯಪ್ರಾಣನನ್ನು ಪ್ರವೇಶಿಸುವರು. 


ವೈದ್ಯುತಾಧಿಕರಣ 
Il ಓಂ ವೈದ್ಯುತೇನೈವ ತತಸ್ತಚ್ಛುತೇಃ ಓಂ II 4-3-6 II 


ಭಾರತೀರಮಣನಾದ ಮುಖ್ಯಪ್ರಾಣನೇ ಅಂತಿಮವಾಗಿ ಪ್ರಾಪ್ಯನಾದವನು. 
ಮುಖ್ಯಪ್ರಾಣನ ನಂತರ ಪರಮಾತ್ಮನ ಮೊದಲು. ಮತ್ತೊಬ್ಬ ಪ್ರಾಪ್ಯರಾದವರಿಲ್ಲ. 
"ಸ ಏನಾನ್‌ ಬ್ರಹ್ಮ ಗಮಯತಿ' ಎಂಬ ಶ್ರುತಿಯು ಮುಖ್ಯಪ್ರಾಣನೇ ಜ್ಞಾನಿಗಳನ್ನು 
ಬ್ರಹ್ಮನಲ್ಲಿಗೆ ಕರೆದೊಯ್ಯುವನು ಎನ್ನುತ್ತಿದೆ. 

ಅಣುಭಾಷ್ಯ:- "ತೇನ ಜನಾರ್ದನಂ CIOS” 


ಭಾವಾರ್ಥ:- ಮುಖ್ಯಪ್ರಾಣನ ಮೂಲಕ ಜ್ಞಾನಿಗಳು ಪರಬ್ರಹ್ಮನನ್ನು 
ಹೊಂದುವರು. 


124 ಭಾಷ್ಯ 
ಕಾರ್ಯಾಧಿಕರಣ 


I] ಓಂ ಕಾರ್ಯಂ ಬಾದರಿರಸ್ಯ ಗತ್ಯುಪಪತ್ತೇಃ ಓಂ ॥। 4-3-7 I 


"ಸ. ಏನಾನ್‌ ಬ್ರಹ್ಮ ಗಮಯತಿ' ಎಂಬ ಶ್ರುತಿಯಲ್ಲಿ . ಬ್ರಹ್ಮನೆಂದರೆ 
ಚತುರ್ಮುಖಬ್ರಹ್ಮ ಎಮ್ದು ಅರ್ಥ. "ಪ್ರಕೃತೇರ್ಬಂಧೋ ಬ್ರಹ್ಮಣಾ ಸಹ ಭಿದ್ಯತೇ' 
ಎಂದು ಶ್ರುತಿ ಇರುವುದರಿಂದ ಚತುರ್ಮುಖನ ಮುಕ್ತಿಪರ್ಯಂತವಾಗಿ ಜೀವರಿಗೆ 
ಬಂಧವಿರುವುದು. ಆದ್ದರಿಂದ ಚತುರ್ಮುಖನನ್ನು ಹೊಂದುವುದೇ ಸಮಂಜಸ 
ವೆಂಬ ಕಾರಣದಿಂದ ಬ್ರಹ್ಮಶಬ್ದವು ಪರಮಾತ್ಮನಲ್ಲಿ ಮುಖ್ಯವಾಗಿದ್ದರೂ 
ಚತುರ್ಮುಖಬ್ರಹ್ಮನೆಂದು ಅರ್ಥೈಸುವುದು ಯುಕ್ತವೇ ಆಗಿದೆ. 


ಅಣುಭಾಷ್ಯ:- "ತೇನ ಜನಾರ್ದನಂ ಯಾಂತಿ ಉತ್ತಮಾ ನರೋಚ್ಚಾದ್ಕಾ 
ಬ್ರಹ್ನಲೋಕಾತ್‌ ಸಹಾಮುನಾ' 

ಭಾವಾರ್ಥ:- ಮನುಷ್ಯೋತ್ತಮರು ಹಾಗು ಪ್ರತೀಕಾಲಂಬನರೂ ವಾಯು 
ದೇವರಿಂದ ಚತುರ್ಮುಖಬ್ರಹ್ಮದೇವರನ್ನು ಹೊಂದಿ ಅವರೊಂದಿಗೆ ಮುಕ್ತ 
ವೈಕುಂಥಸ್ಥಾನದಲ್ಲಿರುವ ಪರಮಾತ್ಮನನ್ನು ಹೊಂದುವರು. ಅಪ್ರತೀಕಾಲಂಬನರು 
ವಾಯುವಿನಿಂದ ಸಾಕ್ಷಾತ್ತಾಗಿಯೇ ಅಮುಕ್ತವೈಕುಂಠಸ್ಥಾನದಲ್ಲಿರುವ 
ಪರಮಾತ್ಮನನ್ನು ಪಡೆದು ಅನಂತರ ಬ್ರಹ್ಮದೇವರೊಂದಿಗೆ ಲಿಂಗಭಂಗವನ್ನು ಹೊಂದಿ 
ಮುಕ್ತವೈಕುಂಠಸ್ಥಾನದಲ್ಲಿರುವ ಪರಮಾತ್ಮನನ್ನು ಹೊಂದುವರು. 

ಚತುರ್ಥಪಾದ 

ಚತುರ್ಮುಖನೊಂದಿಗೆ ಪರಮಾತ್ಮನನ್ನು ಹೊಂದಿದ ಜ್ಞಾನಿಗಳಿಗೆ 

ಭೋಗರೂಪವಾದ ಮೋಕ್ಷಸ್ಟರೂಪವನ್ನು ನಿರೂಪಿಸುತ್ತಾರೆ. 
 ಸಂಪದ್ಯಾಧಿಕರಣ 
Il ಓಂ ಸಂಪದ್ಯಾವಿಹಾಯ Aes ಶಬ್ದಾತ್‌ ಓಂ ॥ 4-4-1 II 


ಜ್ಞಾನಿಯು ಪರಮಾತ್ಮನನ್ನು ಹೊಂದಿ ಅವನನ್ನು ಅತಿಕ್ರಮಿಸದೆ ತನ್ನ 
ಸ್ನ ಪದಿಂದಲೇ ಇದ್ದು ಭೋಗಗಳನ್ನು ಅನುಭವಿಸುವನು. "ಇಮಾಂ 


ಅಣುಭಾಷ್ಯಮ್‌ | 125 


ಘೋರಾಮಶಿವಾಂ ನದೀಂ Bedr yoo ಸೇತುಮ್‌ ಆಪ್ಯ...' ಎಂದು ಶ್ರುತಿ 
ಇರುವುದರಿಂದ, "ಏತಂ ಸೇತುಂ ತೀರ್ತಾ' ಎಂಬ ಶ್ರುತಿಗೆ ಅಜ್ಞಾನಾದಿಗಳನ್ನು 
ದಾಟುತ್ತಾನೆ ಎಂದು ಅರ್ಥ ಹೊರತಾಗಿ ಪರಮಾತ್ಮನನ್ನು ದಾಟುತ್ತಾನೆ ಎಂದು 
ಅಭಿಪ್ರಾಯವಲ್ಲ. 

ಅಣುಭಾಷ್ಯ:- "ಸಹಾಮುನಾ ಭೋಗಾನ್‌ ಭುಂಕ್ತೇ' 

ಭಾವಾರ್ಥ:- ಮುಕ್ತರಾದ ಮಾನುಷೋತ್ತಮಾದಿಗಳು ಅಮುನಾ ಸಹ = 
ಪರಮಾತ್ಮನೊಂದಿಗೆ ಪರಮಾತ್ಮನನ್ನು ಮೀರದೆ ಯಥೇಷ್ಟ ಭೋಗವನ್ನು 
ಭೋಗಿಸುವರು. | 

ಮುಕ್ತಾಧಿಕರಣ 
I] ಓಂ ಮುಕ್ತಃ ಪ್ರತಿಜ್ಞಾನಾತ್‌ ಓಂ I 4-4-2 I 

'ಸ ತತ್ರ ಪರ್ಯೇತಿ ಜಕ್ಷನ್‌ ಕ್ರೀಡನ್‌ ರಮಮಾಣಸ್ತೀಭಿರ್ವಾ. ಯಾನೈರ್ವಾ 
ಜ್ಞಾಶಿಭಿರ್ವಾ5ಜ್ಞಾತಿಭಿರ್ವಾ' ಎಂಬ ಶ್ರುತಿಯಲ್ಲಿ ಮುಕ್ತನ ಭೋಗವನ್ನೇ 
ಹೇಳಿರುವುದು. "ಅಹರಹರೇನಮನುಪ್ರವಿಶತಿ ಉಪಸಂಕ್ರಮೇ ಚ । ನ ತತ್ರ 
ಮೋದತೇ ನ ಪ್ರಮೋದತೇ ನ ಕಾಮಾನನುಭವತಿ ಬದ್ದೋ ಹ್ಯೇಷ ತದಾ ಭವತಿ' 
ಎಂಬ ಶ್ರುತಿಯು ಸುಪ್ಪಿಯಲ್ಲಿ ಅಮುಕ್ತನಿಗೆ ಬ್ರಹ್ಮಪ್ರಾಪ್ತಿಯಿದ್ದರೂ ದಿವ್ಯಭೋಗ 
ಗಳಿಲ್ಲ ಎಂದು ಹೇಳಿ ಮುಕ್ತನಿಗೆ ಬ್ರಹ್ಮಪ್ರಾಷ್ಟಿಯಿಂದ ದಿವ್ಯಭೋಗಗಳಿದೆ ಎಂದು 
ಹೇಳುತ್ತದೆ. ಮುಕ್ತನು ಕೃತಕೃತ್ಯನಾದರೂ ಆನಂದೋದ್ರೇಕದಿಂದ ಭೋಗವನ್ನು 
ಭಗವಂತನಂತೆ ಸ್ವೇಚ್ಛೆಯಿಂದಲೇ ಅನುಭವಿಸುವನು. 

ಅಣುಭಾಷ್ಯ:- "ಚಿದಾನಂದಶರೀರಿಣಃ ಯಥಾಸಂಕಲ್ಪಭೋಗಾಶ್ಹ್ನ' 

' ಭಾವಾರ್ಥ:- ಜ್ಞಾನಾನಂದಾತ್ಮಕಶರೀರವುಳ್ಳ ಮುಕ್ತರು ಯಥೇಷ್ಟಭೋಗ 
ವನ್ನು ಅನುಭವಿಸುವರು. 


ಆತ್ಮಾ; ಧಿಕರಣ 


|| ಓಂ ನಾತ್ಕಾ ಪ್ರಕರಣಾತ್‌ ಓಂ I 4-4-3 II 


126 ಅಣುಭಾಷ್ಯಮ್‌ 


"ಪರಂ ಜ್ಯೋತಿರುಪಸಂಪದ್ಯ' ಎಂಬ ಶ್ರುತಿಯಲ್ಲಿರುವ ಜ್ಯೋತಿಶ್ರಬ್ದವ 
ಪರಮಾತ್ಮನನ್ನೇ ಹೇಳುತ್ತದೆ. ಆದಿತ್ಯಾದಿಗಳನ್ನಲ್ಲ "ಯಃ ಆತ್ಮಾ ಅಪಹತಪಾಪ್ಪಾ' 
ಎಂದು ಅಪಹತಪಾಪ್ಪತ್ತಾದಿಗಳನ್ನು ಹೇಳಿರುವುದರಿಂದ ಇದು ವಿಷ್ಣುಪ್ರಕರಣ 
ವಾಗಿದೆ. ಆದ್ದರಿಂದ ಮುಕ್ತನು ಪರಮಾತ್ಮನನ್ನು ಹೊಂದಿ ಅವನನ್ನು ಬಿಡದೆ 
ಭೋಗಗಳನ್ನು ಅನುಭವಿಸುವನು. 

ಅಣುಭಾಷ್ಯ:- "“ಅಮುನಾ ಸಹ' 

ಭಾವಾರ್ಥ: - DOOM, CST WNW, DOD ಪರಬ್ರಹ್ಮನಿಂದ ಸಹಿತ 
ರಾಗಿಯೇ ಮುಕ್ತರು ಭೋಗವನ್ನು ಅನುಭವಿಸುವರು. 

ಅವಿಭಾಗಾಧಿಕರಣ 


11 ಓಂ ಅವಿಭಾಗೇನ ದೃಷ್ಟತ್ವಾತ್‌ ಓಂ 11 4-4-4 1| : 


ಸಾಯುಜ್ಯಮುಕ್ತಿಯನ್ನು ಪಡೆದವರು ಭಗವಂತನಿಂದ ಭುಕ್ತವಾದ: 
ಭೋಗಗಳನ್ನೇ ಅನುಭವಿಸುತ್ತಾರೆ. ಪ್ರತ್ಯೇಕವಾದ ಭೋಗವನ್ನು ಅನುಭವಿಸುವು 
ದಿಲ್ಲ "ಯಾನೇವಾಹಂ ಶೃಣೋಮಿ . ಯಾನ್‌ ಪಶ್ಯಾಮಿ ಯಾನ್‌ ಜಿಘ್ರಾಮಿ 
ತಾನೇವೈತ ಇದಂ ಶರೀರಂ ' ವಿವಿಚ್ಯಾನುಭವಂತಿ' ಎಂದು ಶ್ರುತಿಯು ಈ 
ವಿಷಯದಲ್ಲಿ ಆಧಾರವಾಗಿದೆ. 


ಅಣುಭಾಷ್ಯ:- “ಅಮುನಾ ಸಹ ಯಥಾಸಂಕಲ್ಪಭೋಗಾಶ್ನ' 


ಭಾವಾರ್ಥ:- ಸಾಯುಜ್ಯಮೋಕ್ಷವನ್ನು ಹೊಂದಿದವರು ಅಮುನಾ ಸಹ ಎ 
ವಿಭಾಗವಿಲ್ಲದೇ ಯಾವ ಭೋಗಗಳು ಪರಮಾತ್ಮನಿಂದ ಭೋಗಿಸಲಡುತ್ತವೆಯೋ 
ಅವುಗಳಲ್ಲೇ ಕಲವನ್ನು ಭೋಗಿಸುವರು. 


ಚಿತಿಮಾತ್ರಾಧಿಕರಣ(ಬ್ರಾಹ್ಮಾಧಿಕರಣ) 


|| ಓಂ ಬ್ರಾಹ್ಮೇಣ ಜೈಮಿನಿರುಪನ್ಯಾಸಾದಿಭ್ಯಃ ಓಂ I 4-4-5 || 
ಮುಕ್ತನಿಗೆ. ದೇಹವಲ್ಲದಿರುವುದರಿಂದ  ಭೋಗವೂ ಇಲ್ಲ ಎಂದು 


ಅಣುಭಾಷ್ಯಮ್‌ 127 


ಆಶಂಕಿಸಬಾರದು. ಮುಕ್ತರಿಗೆ ತನ್ನದೇ ಆದ ದೇಹವಿಲ್ಲದಿದ್ದರೂ ಪರಮಾತ್ಮನನ್ನು 
ಪ್ರವೇಶಿಸಿದ ಮುಕ್ತನು ಪರಮಾತ್ಮನ ದೇಹದಿಂದಲೇ ಭೋಗಗಳನ್ನು 
ಅನುಭವಿಸುವನು. "ಸ ವಾ ಏಷ ಬ್ರಹ್ಮನಿಷ್ಠ ಇದಂ ಶರೀರಂ ಮತಣ್ಯಮತಿಸೃಜ್ಯ 
ಬ್ರಹ್ಮಾಭಿಸಂಪದ್ಯ ಬ್ರಹ್ಮಣಾ ಪಶ್ಯತಿ ಬ್ರಹ್ಮಣಾ ಶೃಣೋತಿ ಬ್ರಹ್ಮ್ಮೃವೇದಂ 
ಸರ್ವಮನುಭವತಿ' ಎಂದು ಶ್ರುತಿಯು ಈ ವಿಷಯದಲ್ಲಿ ಪ್ರಮಾಣವಾಗಿದೆ. 

ಅಥವಾ ಮುಕ್ತರಿಗೆ ಚಿನ್ನಾತ್ರದೇಹವು ಇದೆ. "ಸರ್ವಾಂ ವಾ ಏತದಚಿತ್‌ 
ಪರಿತ್ಯಜ್ಯ ಚಿನ್ನಾತ್ರ ಏವೈಷ ಭವತಿ ಚಿನ್ನಾತ್ರ ಏವಾವತಿಷ್ಠತೇ ತಾಮೇತಾಂ 
ಮುಕ್ತಿರಿತ್ಯಾಚಕ್ಷತೇ' ಎಂಬ ಶ್ರುತಿಯು ಚಿನ್ಮಾತ್ರದೇಹವನ್ನು ಹೇಳುತ್ತಿದೆ. ಈ 
ಸ್ವರೂಪದೇಹದಿಂದ ಮುಕ್ತನು ಭೋಗವನ್ನು ಭೋಗಿಸುವನು. 


ಅಣುಭಾಷ್ಯ:- "ಚಿದಾನಂದಶರೀರಿಣಃ' 


ಭಾವಾರ್ಥ:- ಜ್ಲಾನಾನಂದಾತ್ಮಕನಾದ ವಿಷ್ಣುವಿನ ಶರೀರವೇ ಮುಕ್ತರಿಗೂ 
ಶರೀರವಾಗಿದೆ. "ಆದತ್ತೇ ಹರಿಹಸ್ಟೇನ ಹರಿದೃಷ್ಟೈೆ,ವ ಪಶ್ಯತಿ ಗಚ್ಚೇ ಚ 
ಹರಿಪಾದಾಭ್ಯಾಂ ಮುಕ್ತಸ್ಯೆ ಷಾ ಸ್ಥಿತಿರ್ಭವೇತ್‌' ಎಂದು ಸ್ಮೃತಿಗಳು ಬಣ್ಣಿಸುತ್ತಿವೆ. 
ಅಥವಾ ಸ್ವರೂಪಭೂತವಾದ ಜ್ಞಾನಾನಂದಾತ್ಮಕವಾದ _ ದೇಹದಿಂದಲೇ 
ಭೋಗವನ್ನು ಅನುಭವಿಸುವನು. 


ಸಂಕಲ್ಪಾಧಿಕರಣ 
Il ಓಂ ಸಂಕಲ್ಪಾದೇವ ಚ ತಚ್ಛುತೇಃ ಓಂ Il 4-4-8 I 
2 
ಮುಕ್ತರ ಭೋಗವು ಸಂಕಲಮಾತ್ರದಿಂದಲೇ RAWIT. ಪ್ರಯತ್ನದ 
ಅಗತ್ಯವಿಲ್ಲ "ಸ ಯದಿ ಪಿತ ಲೋಕಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಪಿತರಃ 
ಸಮುತ್ತಿಷ್ಠಂತೇ' ಎಂಬ ಶ್ರುತಿಯು ಇದನ್ನು ತಿಳಿಸಿದೆ. 
ಅಣುಭಾಷ್ಯ:- "ಯಥಾ ಸಂಕಲಭೋಗಾಶ್ತ 
ಭಾವಾರ್ಥ:- ತಮ್ಮ ಕೇವಲ ಇಚ್ಛೆಯಿಂದ ಎಲ್ಲ ರೀತಿಯ ಭೋಗಗಳು 
ಮುಕ್ತರಿಗೆ ದೊರೆಯುವುದು. 


128 ಅಣುಭಾಷ್ಯಮ್‌ 
ಅನನ್ಯಾಧಿಪತಿತ್ತಾ HELD 


11 ಓಂ ಅತ ಏವ ಚಾನನ್ಯಾಧಿಪತಿಃ ಓಂ 1 4-4-9 I 


ಮುಕ್ತರು ಕೇವಲ ತಮಗಿಂತ ಉತ್ತಮರಿಂದ ಮಾತ್ರ ನಿಯಮ್ಯರಾಗಿರುತ್ತಾರೆ; 
ಹೊರತಾಗಿ ಅಧಮರಿಂದ ನಿಯಮ್ಯರಾಗಿರುವುದಿಲ್ಲ ಲೋಕದಲ್ಲಿ ತಮಗಿಂತ 
ಅಧಮರಿಂದ ನಿಯಮ್ಯತ್ನವನ್ನು ಯಾರೂ ಅಪೇಕ್ಷಿಸುವುದಿಲ್ಲ ಮುಕ್ತರು 
ಸತ್ಯಸಂಕಲ್ಪರಾಗಿರುವುದರಿಂದಲೇ ಅಧಮರಿಂದ ನಿಯಮ್ಯರಲ್ಲ 


ಅಣುಭಾಷ್ಯ:- "ವಿನಾ ಸ್ಥಾಭಾವಿಕೋತ್ತಮಾನ್‌ ಅನನ್ಯವಶಗಾಶ್ಚೆ ವ' 


ಭಾವಾರ್ಥ:- ಸ್ವಾಭಾವಿಕವಾಗಿಯೇ ತಮಗಿಂತ ಉತ್ತಮರಾದವರನ್ನು ಬಿಟ್ಟು 
ಇತರರಿಗೆ ಅಧೀನರಲ್ಲ ಅಂದರೆ ಅಧಮರಿಗೆ ಅಧೀನರಲ್ಲ ಎಂದು ಅಭಿಪ್ರಾಯ. 


ಉಭ ಯವಿಧಭೋಗಾಧಿಕರ ಣ(ಅಭಾವಾಧಿಕರಣ) 
IL ಓಂ ಅಭಾವಂ ಬಾದರಿರಾಹ ಹ್ಯೇವಮ್‌ ಓಂ ॥ 4-4-10 II 


'ಬಾಹ್ಯವಾದ ದೇಹವಿಲ್ಲದಿದ್ದರೂ ಸ್ವರೂಪಭೂತವಾದ ದೇಹವಿರುವುದರಿಂದ 
ಮುಕ್ತರಿಗೆ ಭೋಗವು ಯುಕ್ತವಾಗಿದೆ. ಸುಪ್ತ $ವಸ್ಥೆಯಲ್ಲಿ ಚಿತ್‌ಸ್ಹರೂಪವಿದ್ದರೂ 
ಅಜ್ಞಾನಾದ್ಯಾವ ತೆವಾಗಿರುವುದರಿಂದ ಭೋಗಾನುಭವವಿಲ್ಲ “ಚಿತಾ ವಾಃಚಿತಾ 
ವಾ ನಿತ್ಯೇನ ವಾತನಿತ್ಯೇನ ವಾ ಅಥಾನಂದೀ ಹ್ಯೇವೆ yr ಭವತಿ' ಎಂದು ಶ್ರುತಿ 
ಹೇಳುವಂತೆ ಮುಕ್ತನು ಅಪ್ರಾಕೃತವಾದ ನಿತ್ಯ ದೇಹದಿಂದ ಭೋಗಿಸುವನು. 
ಹಾಗೆಯೇ ಕರ್ಮನಿಮಿತ್ತವಲ್ಲದ ಪ್ರಾಕ ಖತೆದೇಹದಿಂದಲೂ ಆನಂದವನ್ನು 
ಭೋಗಿಸುವನು. 


ಅಣುಭಾಷ್ಯ:- "ದುಃಖಾದಿರಹಿತಾ ನಿತ್ಯಮ್‌ i 


ಭಾವಾರ್ಥ:- ಮುಕ್ತರು ಶುದ್ಧಸತ್ವಾತ್ಮಕವಾದ ದೇಹದಿಂದ ಭೋಗವನ್ನು 
ಅನುಭವಿಸುವರು. ಕರ್ಮದಿಂದ ಆರಬ್ದದೇಹವಾದಲ್ಲಿ ಮಾತ್ರ ದುಃಖಾನುಭವ; 
ಆದರೆ ಈ ದೇಹವು ಕರ್ಮಾರಬ್ಬವಲ್ಲವಾದ್ದರಿಂದ ದುಃಖದ ಸ್ಪರ್ಶವೇ ಇಲ್ಲ 


ಅಣುಭಾಷ್ಯಮ್‌ | 129 


ಚಿದಾನಂದಶರೀರಿಣಃ ಎ ಜ್ಞಾನಾನಂದಾತ್ಮಕವಾದ ಸ್ವರೂಪಭೂತದೇಹದಿಂದಲೂ 
ಸುಖವನ್ನು ಭೋಗಿಸುವರು. 


ಸರ್ವಕಾಮಾಧಿಕರಣ 


11 ಓಂ ಜಗದ್‌ವ್ಯಾಪಾರವರ್ಜಮ್‌ ಓಂ II 4-4-17 II 


ಜಗತ್ತಿನ ಸೃಷ್ಟ್ವಾದಿವ್ಯಾಪಾರಗಳನ್ನು ಬಿಟ್ಟು ಉಳಿದ ಎಲ್ಲ ಕಾಮನೆಗಳನ್ನು 
ಮುಕ್ತರು ಪಡೆಯುವರು. "ಸರ್ವಾನ್‌ ಕಾಮಾನ್‌ GH) SH 33’ ಎಂಬ ಶ್ರುತಿಗೆ 
ಯೋಗ್ಯಕಾಮನೆಗಳನ್ನು ಹೊಂದುತ್ತಾನೆ ಎಂದೇ ಅಭಿಪ್ರಾಯ. 

ಅಣುಭಾಷ್ಯ:- "“ಜಗತ್‌ಸೃಷ್ಟ್ಯಾದಿವಿಷಯೇ ಮಹಾಸಾಮರ್ಥ 
TH, ತೇ | ಯಥೇಷ್ಟಶಕ್ತಿಮಂತಶ್ಚ' 

ಭಾವಾರ್ಥ:- ಮುಕ್ತರು ತಮ್ಮ ಯೋಗ್ಯತೆಗನುಗುಣವಾಗಿ ಮೋಕ್ಷದಲ್ಲಿ 
ಸ್ವರೂಪಾನಂದವನ್ನು ಅನುಭವಿಸುವರು. ಅವರ ಯೋಗ್ಯತೆಯನ್ನು ಮೀರುವ 
ಇಚ್ಛೆಯೇ ಅವರಿಗೆ ಉಂಟಾಗುವುದಿಲ್ಲ. ಜಗತ್ತಿನ ಸೃಷ್ಟ್ಯಾದಿಗಳ ಸಾಮರ್ಥ್ಯವು 


ಅವರಿಗಿರುವುದಿಲ್ಲ ಅದರ ಹೊರತಾಗಿ ಇತರ ಎಲ್ಲ ಕಾಮನೆಗಳೂ ಈಡೇರುತ್ತದೆ. 
ಕೇವಲ ಅವರ ಸಂಕಲ್ಪದಂತೆಯೇ ಭೋಗಗಳು ಮಾತ್ರವಲ್ಲ ಯಥೇಷ್ಟಶಕ್ತಿ 


ಯುಳ್ಳವರೂ ಆಗಿರುತ್ತಾರೆ. 


(ಏಕರೂಪ)ಸ್ಥಿತ್ಯಧಿಕರಣ 
II ಓಂ ಸ್ಥಿತಿಮಾಹ ದರ್ಶಯತಶ್ಚೆ ವಂ ಪ್ರತ್ಯಕ್ಷಾನುಮಾನೇ 
ಓಂ II 4-4-211 


"ಬ್ರಹ್ಮಣಿ ಸಂಪನ್ನೋ ನ ಜಾಯತೇ ನ ಮ್ರಿಯತೇ ನ ಹೀಯತೇ ನ 
ವರ್ಧತೇ' ಎಂದು ಶ್ರುತಿಯು ಮುಕ್ತರ ಆನಂದಾದಿಗಳಿಗೆ ವೃದ್ದಿಪ್ರಾಸವಿಲ್ಲ ಅದು 
ಏಕರೂಪವಾದದ್ದು ಎಂದು ಪ್ರತಿಪಾದಿಸುತ್ತದೆ. ವೃಧ್ಯಾದಿಗಳ ಅಭಾವವನ್ನು 
ಗ್ರಹಿಸುವ ಮಹಾತ್ಮರ ಪ್ರತ್ಯಕ್ಷವಿದೆ. ವೃದ್ಧಿಹ್ರಾಸಗಳಿಗೆ ಕಾರಣವಿಲ್ಲವಾದ್ದರಿಂದ 
ವೃದ್ದಿಹ್ರಾಸಗಳಿಲ್ಲ ಎಂಬ ಯುಕ್ತಿಯೂ ಇದೆ. 


130 ಅಣುಭಾಷ್ಯಮ್‌ 


ಅಣುಭಾಷ್ಯ:- "ವೃದ್ದಿಹ್ರಾ 

ಭಾವಾರ್ಥ:- ಮುಕ್ತರ ಜ್ಞಾನಾನಂದಾದಿಗಳು ವ ೦ದ್ದಿಹ್ರಾಸರಹಿತ. 
ವೃದ್ದಿಹ್ರಾಸಗಳಾಗಲು ಬೇಕಾದ ಕಾರಣವೇ ಅಲ್ಲಿ ಇಲ್ಲ ಮೋಕ್ಷದಲ್ಲಿ ಮಾಡುವ 
ಭಗವಂತನ ಉಪಾಸನೆಯೂ ಸುಖಸ್ನರೂಪವೇ ಆಗಿರುತ್ತದೆ. 


ಅನಾವ JS OTU 
|| ಓಂ STR 3D ಅನಾವೃತ್ತಿಶ್ಶಬ್ದಾತ್‌ ಓಂ ॥। 4-4-23 II 


'ನ ಚ ಪುನರಾವರ್ತತೇ' ಎಂದು ಶ್ರುತಿಯಿರುವುದರಿಂದ ಸ್ಪರ್ಗಿಯು 
ಹಿಂತಿರುಗಿ ಬರುವಂತೆ ಮುಕ್ತನು ಮೋಕ್ಷದಿಂದ ಹಿಂತಿರುಗುವುದಿಲ್ಲ 


ಸವಿವರ್ಜಿತಾಃ' 


ಅಣುಭಾಷ್ಯ:- "ದುಃಖಾದಿರಹಿತಾ ನಿತ್ಯಂ ಮೋದಂತೇಂವಿರತಂ 
ಸುಖಮ್‌' 


ಭಾವಾರ್ಥ:- ದುಃಖಾಜ್ಞಾನಾದಿಗಳಿಂದ ರಹಿತರಾಗಿ ಅವಿಲ್ಲಿನ್ನವಾದ 
ಸ್ಮರೂಪಾನಂದವನ್ನು ಪುನರಾವೃತ್ತಿರಹಿತರಾಗಿ ಅನುಭವಿಸುವರು. 

ಅಣುಭಾಷ್ಯ:- "ಪೂರ್ಣಪ್ರಜ್ಞೇನ ಮುನಿನಾ ಸರ್ವಶಾಸ್ತಾರ್ಥಸಂಗ್ರಹಃ | 

ಕೃತೋsಯಂ ಪ್ರೀಯತಾಂ ತೇನ ಪರಮಾತ್ಮಾ ರಮಾಪತಿಃ' ॥1 

ಭಾವಾರ್ಥ:- ಮುನಿಗಳಾದ ಪೂರ್ಣಪ್ರ ಜರಿಂದ ರಚಿತವಾದ ಸಮಸ 
ಶಾಸ್ತಗಳ ಅರ್ಥದ ಸಂಗ್ರಹರೂಪವಾದ ಈ ಕೃತಿಯಿಂದ ಲಕ್ಷ್ಮೀದೇವಿಯ 
ಪತಿಯಾದ ನಾರಾಯಣನು ಸಂತುಷ್ಠನಾಗಲಿ. 


ಅಣುಭಾಷ್ಯ: "ನಮೋನಮೋಠಶೇಷದೋಷದೂರಪೂರ್ಣಗುಣಾತ್ಮನೇ 
ವಿರಿಂಚಶರ್ವಪೂರ್ವೇಡ್ಯವಂದ್ಯಾಯ ಶ್ರೀವರಾಯ Se’ II 
|| ಇತಿ ಶ್ರೀಮತ್ಕ AB Woods ತೆಬ್ರಹ್ಮಸೂತ್ರಾಣುಭಾಷ್ಯೇ 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಚತುರ್ಥೋತಧ್ಯಾಯಃ | 


ಅಣುಭಾಷ್ಯಮ್‌ 131 


Il ಸಮಾಪ್ರಶ್ಚಾಯಂ ಗ್ರಂಥಃ I 


ಭಾವಾರ್ಥ:- ಸಮಸ್ತದೋಷಗಳಿಂದ ರಹಿತನಾದ ಪೂರ್ಣವಾದ ಗುಣಗಳ 
ಸ್ವರೂಪನಾದ ಬ್ರಹ್ಮ ರುದ್ರರೇ ಮೊದಲಾದ ದೇವತೆಗಳಿಂದ ವಂದ್ಯನಾದ 
ಲಕ್ಷ್ಮೀಪತಿಯಾದ ನಾರಾಯಣನಿಗೆ ಭಕಿಪೂರ್ವಕವಾದ ವಂದನೆಗಳು. 


132 ಅಣುಭಾಷ್ಯಮ್‌ 


I ಶ್ರೀಕೃಷ್ಣಾರ್ಪಣಮಸ್ತು II 
Il ಶ್ರೀಮದಣುಭಾಷ್ಯಮ್‌ It 


(ಭಾವಾರ್ಥಸಂಗ್ರಹ) 


1೫೫ o 
BW, PACS ಧ್ಯಾಯಃ 


ನಾರಾಯಣಂ ಗುಣೆ 3° ಸರ್ವೆ ಪರುದೀರ್ಣಂ ದೋಷವರ್ಜಿತಮ್‌ | 
ಜ್ಞೇಯಂ ಗಮ್ಯಂ MOODS ನತ್ವಾ ಸೂತ್ರಾರ್ಥ ಉಚ್ಯತೇ ॥ ೧ ॥ 


ಭಾವಾರ್ಥ:- ಜ್ಞಾನ ಆನಂದ ಮುಂತಾದ ಸಮಸ್ತಗುಣಗಳಿಂದ 
ಪರಿಪೂರ್ಣನು ಅಜ್ಞಾನ, ಚಿಂತಾ, ಸಂತಾಪ ಮುಂತಾದ ದೋಷಗಳಿಂದ ರಹಿತನೂ 
ಆದ, ಶ್ರವಣ ಮನನ ನಿಧಿಧ್ಯಾಸನಗಳಿಂದ ತಿಳಿಯಲು ಯೋಗ್ಯನಾದ, ಹೊಂದಲು 
ಯೋಗ್ಯನಾದ ನಾರಾಯಣನನ್ನು ನಮಸ್ಕರಿಸಿ ನಾರಾಯಣನಿಂದ ಅಭಿನ್ನರಾದ 
ಗುರುಗಳನ್ನೂ ನಮಸ್ಕರಿಸಿ ಸೂತ್ರದ ಅರ್ಥವನ್ನು ಹೇಳುತ್ತಿದ್ದೇನೆ. 


ರಿ 


ಎಷ್ಟುರೇವ ವಿಜಿಜ್ಞಾಸ್ಯಃ ಸರ್ವಕರ್ತಾ55ಗಮೋದಿತಃ | 
ಸಮನ್ನಯಾದೀಕ್ಷತೇಶ್ವ ಪೂರ್ಣಾನಂದೋಂ5ತರಃ DHS 11೨ ॥1 


ಭಾವಾರ್ಥ:- ದೇಶ-ಕಾಲ-ಗುಣಗಳಿಂದ ಅಪರಿಮಿತನಾದ ವಿಷ್ಣುವಿನ 
ವಿಚಾರವನ್ನು ಮೋಕ್ಷಾಪೇಕ್ಷಿಗಳೆಲ್ಲರೂ ಮಾಡುವುದು ಆವಶ್ಯಕವಾಗಿದೆ. 
ಚೇತನಾಚೇತನಾತ್ಮಕವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯ, ನಿಯಮನ, ಜ್ಞಾನ, 
ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲವುಗಳ ಕರ್ತ ಎಷ್ಟುವೇ ಆಗಿದ್ದಾನೆ. 


ಯಗಾದಿವೇದಗಳು, ಮಹಾಭಾರತ, ಪಂಚರಾತ್ರ, ಮೂಲರಾಮಾಯಣ, 
ಪುರಾಣಗಳು ಇವೆಲ್ಲವೂ ಶಾಸ್ತ್ರ ಎನಿಸಿವೆ. ಇವಲ್ಲದರಿಂದಲೂ ವಿಷ್ಣುವೇ 
ಸರ್ವಕರ್ತಾ ಎಂದು ಪ್ರತಿಪಾದ್ಯನಾಗಿದ್ದಾನೆ. ಉಪಕ್ರಮ, ಉಪಸಂಹಾರ, 
ಅಭ್ಯಾಸ, ಅಪೂರ್ವತಾ, ಫಲ, ಅರ್ಥವಾದ, ಉಪಪತ್ತಿ ಇವೆಲ್ಲವೂ ವಾಕ್ಯದ 


ಅಣುಭಾಷ್ಯಮ್‌ 133 


ತಾತ್ಪರ್ಯವನ್ನು ನಿರ್ಣಯಮಾಡುವ ಲಿಂಗಗಳು. ಇವುಗಳ ಸಹಾಯದಿಂದ 
ವಿಚಾರ ಮಾಡಿದಾಗ ಮುಖ್ಯವೃತ್ತಿಯಿಂದ ವಿಷ್ಣುವೇ ಶಾಸ್ತ್ರ ಪ್ರತಿಪಾದ್ಯ ಎಂದು 
ಸಿದ್ಧವಾಗುತ್ತದೆ. ಅವನನ್ನು ಶಾಸ್ತ್ರದಿಂದ ಮಾತ್ರ ತಿಳಿಯಲು ಸಾಧ್ಯ. ಅವನು 
ಜ್ಞಾನವಿಷಯನಾದುದರಿಂದ ಹಾಗು ಶ್ರುತಿ ಸ್ಥೃತಿಗಳಿಂದಲೂ ಅವನಿಗೆ ವಾಚ್ಯತ್ತವು 
ಸಿದ್ಧವಾಗುತ್ತದೆ. ಪರಿಪೂರ್ಣಾನಂದನು ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ 
ಆನಂದಮಯ ಶಬ್ದವಾಚ್ಯನು ವಿಷ್ಣು ಆನಂದಮಯಶಬ್ದದಿಂದ ಅನ್ನಮಯ, 
ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಶಬ್ದಗಳನ್ನು ತೆಗೆದುಕೊಳ್ಳಬೇಕು. 
ಆ ಶಬ್ದಗಳಿಂದಲೂ ಎಷ್ಟು ವಾಚ್ಯನಾಗಿದ್ದಾನೆ. ಎಷ್ಟುವು ಆಕಾಶದಂತೆ 
ಅವಕಾಶವುಳ್ಳವನು. ಆದ್ದರಿಂದ ಆಕಾಶಪದವಾಚ್ಯನೂ ಆಗಿದ್ದಾನೆ. 


— ಸಿ om 9 a =m 
ಪ್ರಣೇತಾ ಜ್ಯೋತಿರಿತ್ಯಾದ್ಯೆ )ಃ BAD, ರನ್ಯವಸ್ತುಷು | 


ಉಚ್ಯತೇ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ಪತಃ 11೩ I 

ಭಾವಾರ್ಥ: - ಜೀವನಪ್ರದನು ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ 
ಪ್ರಾಣಪದವಾಚ್ಯನು ಅವನೇ. ಇತರ ವಸ್ತುಗಳಲ್ಲಿ ಪ್ರಸಿದ್ದವಾದ ಜ್ಯೋತಿಷ್‌ 
ಮುಂತಾದ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಆ ಶಬ್ದಗಳ 
ಪ್ರವೃತ್ತಿನಿಮಿತ್ತವಾದ ಧರ್ಮಗಳು ಎಷ್ಟುವಿನಲ್ಲಿವೆ. 


ಸರ್ವಗೋತತ್ತಾ ನಿಯಂತಾ ಚ ದೃಶ್ಯತ್ವಾದ್ಯುಜ್ಜಿತಃ ಸದಾ | 
ವಿಶಜೀವಾಂತರತಾದೆ. Ora e: ಸರ್ವೈರ್ಯುತಃ ಸಹಿ॥೪॥ 
ವ 3 S ಲ ಇಲಿ ಲ 


ಭಾವಾರ್ಥ:- ಚೇತನಾಚೇತನಾತ್ಮಕವಾದ ಜಗತ್ತಿನಲ್ಲಿ ' ವ್ಯಾಪ್ತನಾಗಿದ್ದಾನೆ 
ಎಷ್ಟು ಜನ್ಮಾದ್ಯಧಿಕರಣದಲ್ಲ ಹೇಳಲ್ಪಟ್ಟ ಎಷ್ಟುವೇ ಸರ್ವಸಂಹಾರಕನೂ ಆಗಿದ್ದಾನೆ. 
ಅವನೇ ಎಲ್ಲರ ಹೃದಯಗುಹಾದಲ್ಲ ನೆಲಸಿ ಶುಭಫಲವನ್ನು ಭೋಗಿಸುತ್ತಿದ್ದಾನೆ. 
ಎಲ್ಲರ ಒಳಗಿದ್ದು ನಿಯಮನೆಗಳನ್ನು ಅವನೇ ಮಾಡುತ್ತಿದ್ದಾನೆ. ಅದೃಶ್ಯತ್ವಾದಿ 
ಧರ್ಮವುಳ್ಳವನು, ಸಮಗ್ರವಾಗಿ ತಿಳಿಯಲು ಅಶಕ್ಕನು, ಸಮಸ್ತಜೀವರಾಶಿಗಳ 
ಒಳಗೆ ಇರುವವನು ವಿಷ್ಣುವೇ ಆಗಿದ್ದಾನೆ. ಹೀಗೆ ವಿಶ್ವಜೀವಾಂತರತ್ವ ಪಾಚಕತ್ವ 
ಮೊದಲಾದ ಲಿಂಗಗಳಿರುವುದರಿಂದ ಎಷ್ಟುವೇ ವೆ ಶ್ಲೌಾನರಶಬ್ದವಾಚ್ಯನಾಗಿದ್ದಾನೆ. 


134 ಅಣುಭಾಷ್ಯಮ್‌ 


ಸರ್ವಾಶ್ರಯಃ ಪೂರ್ಣಗುಣಃ ಸೋತಕ್ಷರಃ ಸನ್‌ ಹೃದಬ್ಬಗಃ | 
ಕಃ ಪ್ರಾಣಪ್ರೇರಕೋ ದೈವತೈರಪಿ ॥ ೫ ॥ 


3 
; 
: 
A 


ಭಾವಾರ್ಥ:- ದೇವಲೋಕ, ಭೂಲೋಕ ಮೊದಲಾದ ಎಲ್ಲ ಲೋಕಗಳಿಗೆ 
ಆಧಾರನಾಗಿದ್ದಾನೆ. ಪರಿಪೂರ್ಣವಾದ ಗುಣಗಳುಳ್ಳವನು. ಸತ್‌ ಶಬ್ದದಿಂದ 
ವಾಚ್ಯನಾಗಿದ್ದಾನೆ. ನಾಶರಹಿತನೂ ಆಗಿದ್ದಾನೆ. ಹೃದಯದ ದಹರಾಕಾಶದಲ್ಲಿ 
ನೆಲೆಸಿದ್ದಾನೆ. ಅನಿರ್ದೇಶ್ಯಪರಮಸುಖರೂಪನಾಗಿದ್ದಾನೆ. ಆದ್ದರಿಂದಲೇ ಸೂರ್ಯ, 
ಚಂದ್ರ, ಅಗ್ನಿ ಮುಂತಾದವರನ್ನು ಪ್ರಕಾಶಿಸುವಂತೆ ಮಾಡುತ್ತಿದ್ದಾನೆ. ಪ್ರೇರಕನಾಗಿ 
ಎಲ್ಲ ಕಡೆಯಲ್ಲೂ ಇರುವುದರಿಂದ ಪ್ರಾಣಶಬ್ದವಾಚ್ಯನಾಗಿದ್ದಾನೆ. 


ದೈವತೈರಪಿ ವೇದೈಃ ಜ್ಞೇಯಃ 

ಭಾವಾರ್ಥ:- ದೇವತೆಗಳು ಅನಾದಿನಿತ್ಯರಲ್ಲ ಪ್ರವಾಹತಃ ದೇವತೆಗಳು 
ನಿತ್ಯದಲ್ಲೂ ಇರುತ್ತಾರೆ. ಆದ್ದರಿಂದ ಕರ್ಮಲೋಪವಿಲ್ಲ ವೇದಾಪ್ರಾಮಾಣ್ಯವಿಲ್ಲ 
ಮೋಕ್ಷಾಪೇಕ್ಷಿಗಳಾಗಿ ದೇವತೆಗಳು ನಿತ್ಯದಲ್ಲೂ ಉಪಾಸನೆಯನ್ನು ಮಾಡುತ್ತಾರೆ. 
ಆದ್ದರಿಂದ ಸರ್ವದೇವೋಪಾಸ್ಯತ್ನವು ವಿಷ್ಣುವಿನಲ್ಲಿ ಸಂಗತವಾಗಿದೆ. 

ಶೂದ್ರಾದ್ಯೆ )ಃ ವೇದೈಃ ನ ಜ್ಞೇಯಃ 

ಭಾವಾರ್ಥ:- ಉಪನಯನ ಸಂಸ್ಕಾರವಿಲ್ಲದ ಶೂದ್ರರಿಗೂ ಸ್ತ್ರೀಯರಿಗೂ 
ವೇದಾಧಿಕಾರವಿಲ್ಲ ಉತ್ತಮಸ್ತೀಯರಿಗೆ ವೇದಾಧಿಕಾರವಿದೆ. ಆದರೆ 
ಸ್ಪೀ-ಶೂದ್ರರೂ ಅವಶ್ಯವಾಗಿ ಪರಮಾತ್ಮನ ಜ್ಞಾನವನ್ನು ಸಂಪಾದಿಸಬೇಕು. 

ಕಂಪಕಃ 

ಭಾವಾರ್ಥ:- "ಆಯುಧಾನಾಮಹಂ ವಜ್ರಃ' ಎಂದು ಪ್ರಮಾಣವಾಕ್ಕ . 
ಗಳಿರುವುದರಿಂದ ವಜ್ರಪದವಾಚ್ಯನು ವಿಷ್ಣುವೇ ಆಗಿದ್ದಾನೆ. ಜೀವರು ಎಲ್ಲ 
ಲೋಕಗಳಲ್ಲಿ ಸಂಚರಿಸಲು ವಿಷ್ಣುವೇ ಕಾರಣ. ಆದ್ದರಿಂದ ಅವನೇ ಕಂಪಕ. 


ಅನ್ಯಶ್ಚ ಜೀವತಃ 
ಭಾವಾರ್ಥ:- 'ನಾಮರೂಪೇ ವಿಹಾಯ' ಎಂದು ಶ್ರುತಿಯು 


ಅಣುಭಾಷ್ಯಮ್‌ 135 


ನಾಮರೂಪರಹಿತನು ಎಂದು ಆಕಾಶವನ್ನು ವರ್ಣಿಸಿದೆ. ಈ ಆಕಾಶ ಎಷ್ಟುವೇ. 
ಅವನೇ ವಿಲಕ್ಷಣ. ಅವನು ಜೀವನಿಂದ ಭಿನ್ನನಾಗಿದ್ದಾನೆ. ಅವನೇ ಅಸಂಗ. 


ಪತಿತ್ಥಾದಿಗುಣೈಃ ಯುಕ್ತಃ 
ಭಾವಾರ್ಥ:- ಸರ್ವಾಧಿಪತಿತ್ವ ಮುಂತಾದ ಧರ್ಮಗಳು ಎಷ್ಟುವಿನ 
ಧರ್ಮಗಳಾಗಿವೆ. ಆದ್ದರಿಂದ ಬಾ ್ರಹ್ಮಣಶಬ್ದ ವಾಚ್ಯ ಮು ವಿಷ್ಣುವೇ ಆಗಿದ್ದಾನೆ. 


ತದನ್ಯತ್ರ ಚ ವಾಚಕ್ಕಃ | ಮುಖತಃ ಸರ್ವಶಬ್ಲೆ ಶ್ಚ ವಾಚ್ಚ ಏಕೋ 
ಶೆ ಎಲ ಶೆ 
ಜನಾರ್ದನಃ 
ಭಾವಾರ್ಥ;- ಉಭಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಹಾಗು ಲಿಂಗಾತ್ಮಕ 
ಶಬ್ದಗಳೆಲ್ಲವೂ ವಿಷ್ಣುವನ್ನೇ ಪರಮಮುಖ್ಯವೃತ್ತಿಯಿಂದ ಪ್ರತಿಪಾದಿಸುತ್ತಿವೆ. 


ಅವ್ಯಕ್ತಃ ಕರ್ಮವಾಕೈೈಶ್ಚ (ವಾಚ್ಯ ಶ್ಚ) ವಾಚ್ಯ ಏಕೋತಮಿತಾತ್ಮಕಃ 

ಭಾವಾರ್ಥ:- ಪರಮಾತ್ಮನು ಬಹುಸೂಕ್ಷ್ಮರೂಪನಾಗಿದ್ದಾನೆ. ಆದ್ದರಿಂದ 
ಅವ್ಯಕ್ತ. ದುಃಖಿತ್ವ WHS ಇವೇ ಮುಂತಾದ ಧರ್ಮಗಳು ಶ್ರೀಹರಿಯಲ್ಲಿ ಇಲ್ಲ 
ಆದರೆ ಜೀವ್ರಲ್ಲಿರುವ ಆ ಧರ್ಮಗಳು ವಿಷ್ಣುವಿನ ಅಧೀನವಾಗಿವೆ. ಆದ್ದರಿಂದ 
ದುಃಖಿ, ಬದ್ದ ಇತ್ಯಾದಿ ಶಬ್ದಗಳಿಂದ ವಿಷ್ಣುವು ವಾಚ್ಯನಾಗಿದ್ದಾನೆ. 

ಕರ್ಮಪ್ರತಿಪಾದಕವಾದ "ವಸಂತೇ ವಸಂತೇ ಜ್ಯೋತಿಷಾ ಯಜೇತ' 
' ಮುಂತಾದ ವಾಕ್ಯಗಳಿಂದಲೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ. 
ಅನ್ಯತ್ರಪ್ರಸಿದ್ದವಾದ ಈ ವಾಕ್ಯ, ಪದಗಳೂ ಪರಮಮುಖ್ಯವೃತ್ತಿಯಿಂದ 
ವಿಷ್ಣುವನ್ನು ಹೇಳುತ್ತಿದ್ದು ಮುಖ್ಯವೃತ್ತಿಯಿಂದ ಕರ್ಮಾದಿಗಳನ್ನು ಹೇಳುತ್ತಿವೆ. 
ಆದ್ದರಿಂದ ಕರ್ಮಾದಿಗಳ ಆಚರಣೆಗೆ ಭಂಗವಿಲ್ಲ. ಪರಮಾತ್ಮನ ರೂಪಗಳಿಗೆ ಆಧಾರ 
ಆಧೇಯಭಾವವನ್ನು ಶ್ರುತಿಯು ಪ್ರತಿಪಾದಿಸಿದೆ "ಯಸ್ಮಿನ್‌ ಪಂಚ ಪಂಚ 
ಜನಾಃ.....' ಎಂಬ ಶ್ರುತಿಯಲ್ಲಿ ಪಂಚ ಜನಾಃ otk: i ಹ 
ವಿಷ್ಣುವಿನ ರೂಪಗಳೇ ಆಗಿವೆ. 

ಅವಾಂತರಂ ಕಾರಣಂ ಚ ಪ್ರಕೃತಿಃ ಶೂನ್ಯಮೇವ ಚ | 

ಇತ್ಯಾದ್ಯನ್ಯತ್ರ ನಿಯತೈರಪಿ ಮುಖ್ಯತಯೋದಿತಃ | 


136 | ಅಣುಭಾಷ್ಯಮ್‌ 


ಶಬ್ದ J ರತೋತನಂತಗುಣೋ ಯಚ್ಛಬ್ದಾ ಯೋಗವೃತ್ತಯಃ II 

ಭಾವಾರ್ಥ:- ಆಕಾಶವೇ ಮೊದಲಾದ ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮನು 
ಕಾರ್ಯರೂಪನಾಗಿಯೂ ಕಾರಣರೂಪನಾಗಿಯೂ ಇದ್ದಾನೆ. ಆದ್ದರಿಂದ 
ಅವಾಂತರಕಾರಣನೂ ಆಗಿದ್ದಾನೆ. ಪ್ರಕೃಷ್ಣವಾದ ಕೃತಿಯುಳ್ಳವನು ಪರಮಾತ್ಮ 
ಆದ್ದರಿಂದ ಪ್ರಕೃತಿ ಶಬ್ದವಾಚ್ಯನಾಗಿದ್ದಾನೆ. ಪ್ರಕೃತಿ ಎಂದರೆ ಇಚ್ಛೆ ಎಂದೂ 
ಅರ್ಥವಿದೆ. ಇಚ್ಛೆಯು ಪರಮಾತ್ಮನ ಸ್ವರೂಪವಾಗಿದೆ. ಆದ್ದರಿಂದ 
ಪ್ರಕೃತಿಶಬ್ದವಾಚ್ಯನಾಗಿದ್ದಾನೆ. ಪ್ರಕೃತಿ ಮುಂತಾದ ಸ್ತ್ರೀಲಿಂಗ ಶಬ್ದಗಳಿಂದ 
ವಾಚ್ಯನಾಗಿದ್ದಾನೆ. ಮತ್ತೊಬ್ಬರ ಸುಖವೂ ಊನವಾಗುವಂತೆ ಮಾಡುತ್ತಾನೆ. 
ಆದ್ದರಿಂದ ಶೂನ್ಯಶಬ್ದವಾಚ್ಯನಾಗಿದ್ದಾನೆ. ಅಸತ್‌, ತುಚ್ಛ ಮುಂತಾದ ಶಬ್ದಗಳ 
ಪ್ರವೃತ್ತಿನಿಮಿತ್ತವು ಶ್ರೀಹರಿಯ ಅಧೀನವಾಗಿದೆ. ಆದ್ದರಿಂದ ಆ ಶಬ್ದಗಳಿಂದಲೂ 
ಶ್ರೀಹರಿಯು ವಾಚ್ಯನಾಗಿದ್ದಾನೆ. 


ಹೀಗೆ ಪರಮಾತ್ಮನು ನಾಮಾತ್ಮಕ, ಲಿಂಗಾತ್ಮಕ ಎಂಬ ಪ್ರಭೇದವುಳ್ಳ ಅನ್ಯತ್ರ, 
ಉಭಯತ್ರ, ಅನ್ಯತ್ರೆ ವ ಪ್ರಸಿದ್ಧವಾದ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. 
ಎಲ್ಲ ಶಬ್ದಗಳೂ ಯಾೌಗಿಕವಾಗಿವೆ. ಅವಯವಾರ್ಥಸಂಬಂಧದಿಂದ ಪರಮಾತ್ಮನ 
ಗುಣಗಳನ್ನು ಆಯಾಯ ಶಬ್ದಗಳು ತಿಳಿಸುತ್ತವೆ. ಹೀಗೆ ಸರ್ವಶಬ್ದವಾಚ್ಯ 
ನಾಗಿರುವುದರಿಂದ ಅನಂತಗುಣಗಳಿಂದ ಪರಿಪೂರ್ಣನೆಂದು ಸಿದ್ಧವಾಗುತ್ತದೆ. 


I ಇತಿ ಪ್ರಥಮೋತಧ್ಯಾಯಃ II 


| ದ್ವಿತೀಯೋ5ಧ್ಯಾಯಃ 
ಶ್ರೌತಸ್ಥ ೃತಿವಿರುದತಾತ್‌ ಸ್ಪೃತಯೋ ನ ಗುಣಾನ್‌ ಹರೇಃ | 
ಅಲ ಎ ವ ಅಲ 
ನಿಷೇದ್ದುಂ ಶಕ್ನುಯುರ್ವೇದಾ ನಿತ್ಯತ್ನಾನ್ನಾನಮುತ್ತಮಮ್‌ Ik 


ಭಾವಾರ್ಥ:- ಶ್ರುತಿಯ ಸಂವಾದವು ಪಂಚರಾತ್ರಾದಿ ವೈಷ್ಣವ 
ಸ್ಕೃತಿಗಳಿಗಿದೆ. ಪಾಶುಪತಾದಿಸ್ಮೃತಿಗಳಿಗೆ ಶ್ರುತಿಸಂವಾದವಿಲ್ಲ ಫಲವ್ಯಭಿಚಾರವೂ 


ಜು ಬಟ 137 


ಕಂಡಿದೆ. ಆದ್ದರಿಂದ ಅವುಗಳು ಅಪ್ರಮಾಣ. ಭಗವಂತನಲ್ಲಿ ಗುಣಗಳೇ ಇಲ್ಲ 
ಎಂದು ಶ್ರೀಹರಿಯ ಗುಣಗಳನ್ನು ನಿಷೇಧಿಸಲು ಅವುಗಳಿಗೆ ಸಾಮರ್ಥ್ಯವಿಲ್ಲ, 
ವೇದಗಳು ಪುರುಷ ನಿರ್ಮಿತವಲ್ಲ ಅವುಗಳು ನಿತ್ಯ.  ಪುರುಷದೋಷನಿಮಿತ್ತ 
ದೋಷಗಳಿಲ್ಲ ಆದ್ದರಿಂದ ವೇದಗಳು ಪರಮಪ್ರ ಮಾಣ, 


ದೇವತಾವಚನಾನ್ನಾಪೋ ವದಂತೀತ್ಯಾದಿನಾ ವಚಃ | 
~ | 

ನಾಯುಕ್ತವಾದ್ಯಸನ್ನೆ ವ ಕಾರಣಂ ದ yoy Se ಕ್ಷಚಿತ್‌ II 

ಭಾವಾರ್ಥ:- ಮಣ್ಣೂ ಮಾತನಾಡಿತು, ನೀರು ಮಾತನಾಡಿತು ಎಂಬ 
ಶ್ರುತಿವಾಕ್ಯಗಳಿಗೆ ಯುಕ್ತಿವಿರೋಧವಿರುವುದರಿಂದ ಶ್ರುತಿಗಳಿಗೆ ಅಪ್ರಾಮಾಣ್ಯ 
ವೆಂದು ಆಶಂಕಿಸಬಾರದು. ಮಣ್ಣು, ನೀರು ಮುಂತಾದ ಶಬ್ದಗಳು ಆಯಾಯಾ 
ತತ್ವಗಳ ಅಭಿಮಾನಿದೇವತೆಯನ್ನು ಹೇಳುತ್ತಿವೆ. GD, SWOT, NEN ಮಣ್ಣಿನ 
ಅಭಿಮಾನಿ ದೇವತೆ ಮಾತನಾಡಿತು ಎಂದು ಅರ್ಥ. | 

ಜಗತ್ತಿಗೆ ಅಸತ್‌ ಕಾರಣವಲ್ಲ ಅಸತ್‌ ಕಾರಣವಾಗಿರುವುದು ಎಲ್ಲಿಯೂ 
ಕಂಡಿಲ್ಲ. 


ಅಸಜ್ಜೀವಪ್ರಧಾನಾದಿಶಬ್ದಾ ಬ್ರಹ್ಮೈವ ನಾಪರಮ್‌ | 

ವದಂತಿ ಕಾರಣತ್ತೇನ ಕ್ವಾಪಿ ಪೂರ್ಣಗುಣೋ ಹರಿಃ Il 

ಭಾವಾರ್ಥ:- ಅಸತ್‌, ಜೀವ, ಪ್ರಧಾನ ಇವುಗಳು ಯಾವುವೂ ಜಗತ್‌ 
ಕಾರಣವಲ್ಲ ಆದರೆ ಇವುಗಳು ಜಗೆತ್ಮಾರಣವೆಂದು ಹೇಳುವ ಶ್ರುತಿಗಳಿವೆ ಎಂಬ 
ಶಂಕೆಯು ಬರಬಹುದು. ಅಸತ್‌, ಜೀವ, ಪ್ರಧಾನ ಶಬ್ದಗಳೂ ಪರಮಾತ್ಮನನ್ನೇ 
ಹೇಳುತ್ತಿವೆ. ಆದ್ದರಿಂದ ಪರಮಾತ್ಮನೇ ಜಗತ್ತಿನ ಕಾರಣ, ಅನಂತಗುಣಪರಿಪೂರ್ಣ. 


ಸ್ವಾತಂತ್ರಾ = ಸರ್ವಕರ್ತೃ ತ್ಹಾನ್ನಾಯುಕ್ತಂ ತದ್ದದೇಚ್ಛು, ತಿಃ | 
ಭಾವಾರ್ಥ:- ಈ ಜಗತ್ತಿನ ಸ AORTA ಪೂರ್ವದಲ್ಲಿ ಸ್ವತಂತ್ರ ವಾದ 


ಸಾಧನಗಳು ಯಾವುದೂ ಇರಲಿಲ್ಲ. ಈ 'ಜಗತ್ತಿನ ಸ್ವತಂತ್ರಕರ್ತೃವು ಪರಮಾತ್ಮನು 
ಮಾತ್ರ. ಅವನು ತನ್ನ ಇಚ್ಛೆಯಿಂದಲೇ ತನ್ನ ಅಧೀನವಾದ ಪ್ರಕ ತ್ಯಾದಿಗಳನ್ನು 


138 ಅಣುಭಾಷ್ಯಮ್‌ 


ಸ್ವೀಕರಿಸಿ ಅದರಿಂದ ಜಗತ್ತನ್ನು ಸೃಜಿಸಿದನು. ಆದ್ದರಿಂದ ಶ್ರುತಿಯು 
ಯುಕ್ತವಾದದ್ದನ್ನೇ ಹೇಳುತ್ತಿದೆ. 


ಭ್ರಾಂತಿಮೂಲತಯಾ ಸರ್ವಸಮಯಾನಾಮಯುಕ್ತಿತಃ | 
ನ ತದ್ದಿರೋಧಾದ್ವಚನಂ ವೈದಿಕಂ ಶಜ್ಕ್ಯತಾಂ ವ್ರಜೇತ್‌ II 


ಭಾವಾರ್ಥ:- ಸಾಂಖ್ಯ, ಚಾರ್ವಾಕ, ವೆ joes, ಬೌದ್ಧ ಆರ್ಹತ, ಶಾಕ್ತ, 
ಪಾಶುಪತ ಈ ದರ್ಶನಗಳ ಪ್ರವರ್ತಕರೆಲ್ಲರೂ ಅಜ್ಞಾನ, ಪ್ರಮಾದ, ವಿಪ್ರಲಿಪ್ಪಾ 
ಭ್ರಾಂತಿಯುಳ್ಳವರು. ಆದ್ದರಿಂದ ಇವರು ಪ್ರತಿಪಾದಿಸಿರುವ ವಿಷಯಗಳು 
ಅಪ್ರಮಾಣ, ಪ್ರಮಾಣವಿರುದ್ಧವೂ ಆಗಿವೆ. ಆದ್ದರಿಂದ ಇವುಗಳ ವಿರೋಧ ವೈದಿಕ 
ವಚನಗಳಿಗೆ ಬರುವುದಿಲ್ಲ ಶ್ರುತಿಗಳಿಗೆ ಅಪ್ರಾಮಾಣ್ಯವನ್ನು ಆಶಂಕಿಸಬಾರದು. 
ಶ್ರುತಿಗಳು ವಿಷ್ಣುವನ್ನು ಜಗತ್ಕಾರಣ ಎಂದಿರುವುದು ಸಮಂಜಸವೇ ಆಗಿದೆ. 


ಆಕಾಶಾದಿಸಮಸ್ತಂ ಚ ತಜ್ಜಂ ತೇನೈವ ಲೀಯತೇ ॥ 


ಭಾವಾರ್ಥ:- ಆಕಾಶ, ವಾಯು, ತೇಜಸ್ಸು ನೀರು, ಪೃಥಿವೀ, ಈ 
ಭೂತಗಳು ಹಾಗು ಭೂತಾಭಿಮಾನಿದೇವತೆಗಳು, ಪ್ರಕ ತಿ, ಜೀವ, ಕಾಲ, ಮಹತ್ತತ್ತ s 
ಅಹಂಕಾರತತ್ವ ಬುದ್ಧಿ, ಮನಸ್ಸು ಇವುಗಳಲ್ಲವೂ ಪರಮಾತ್ಮನಿಂದ ಹುಟ್ಟಿವೆ. ಉತ್ಪತ್ತಿ 


ಕ್ರಮಕ್ಕೆ ವಿಪರೀತವಾಗಿ ಪರಮಾತ್ಮನಿಂದಲೇ ಲಯವನ್ನು ಹೊಂದುತ್ತವೆ. 


ಸೋತನುತ್ತತ್ತಿಲಯಃ ಕರ್ತಾ ಜೀವಸ್ತದ್ದಶಗಃ ಸದಾ | 
ತದಾಭಾಸೋ ಹರಿಃ ಸರ್ವರೂಪೇಷ್ನಪಿ ಸಮಃ ಸದಾ II 


ಭಾವಾರ್ಥ:- ಸಮಸ್ತವಸ್ತುಗಳ ಜನ್ಮ ಲಯ ಇವುಗಳಿಗೆ ಕಾರಣನೆಂದು 
ಸ್ತುತನಾದ ಪರಮಾತ್ಮನಿಗೆ ಪರಾಧೀನವಿಶೇಷಾವಾಪ್ತಿರೂಪವಾದ ಉತ್ಪತ್ತಿಯೂ 
ಇಲ್ಲ .ದೇಹತ್ಯಾಗರೂಪವಾದ ಲಯವೂ ಇಲ್ಲ ಏಕೆಂದರೆ. ಕರ್ತ 
ಸ್ವತಂತ್ರನಾದುದರಿಂದ. ಜೀವನು ಶ್ರೀಹರಿಯ ಅಧೀನನಾಗಿ ಉತ್ಕಾಂತಿ, ಗತಿ, 
ಆಗತಿಯುಳ್ಳವನಾದ್ದರಿಂದ ಅವನು ಅಣು ಎಂದು ನಿಶ್ಚಯವಾಗುತ್ತದೆ. ಜೀವನು 
ಈಶ್ವರನ ಅಧೀನನಾಗಿದ್ದಾನೆ. ಎಂದಿಗೂ ಅವರಿಬ್ಬರಿಗೂ ಅಭೇದವಿಲ್ಲ ಈಶ್ವರನ 
ಕಿಂಚಿತ್‌ ಸಾದೃಶ್ಯವು ಜೀವನಿಗಿರುವುದರಿಂದ ಜೀವನನ್ನು ಈಶ್ವರನ ಅಂಶ 


(el 


ಅಣುಭಾಷ್ಯಮ್‌ . 139 


ಎನ್ನುತ್ತಾರೆ. ಮತ್ಸ್ಯಾದಿರೂಪಗಳು ಸ್ವರೂಪಾಂಶ. ಅವನ ರೂಪಗಳಲ್ಲಿ ಅಭೇದವೇ 
ಇರುವುದು. ಜೀವನು ಭಿನ್ನಾಂಶನು. ಪರಮಾತ್ಮನು ಬಿಂಬ, ಜೀವನು ಪ್ರತಿಬಿಂಬ. 
ಶ್ರೀಹರಿಯು ಸರ್ವಪುರುಷರಲ್ಲಿ ಸಮಾನ ಐಶ್ವ್ಚರ್ಯಾದಿಗಳುಳ್ಳವನು. ಆದರೆ 
ಅವನ ಪ್ರತಿಬಿಂಬನಾದ ಜೀವನು GH WH, WS, ದಿಂದ ಸುರ, ನರ ಮೊದಲಾದ 
ಎಚಿತ್ರರೂಪವುಳ್ಳವನು. 


ಮುಖ್ಯಪ್ರಾಣಶ್ಚೇಂದ್ರಿ ಯಾಣಿ THB, ವ ತದುದ್ಧವಃ I 
ಮುಖ್ಯಪ್ರಾಣವಶೇ ಸರ್ವಂ ಸ ವಿಷ್ಣೋರ್ವಶಗಃ ಸದಾ II 


ಭಾವಾರ್ಥ:- ಇಂದ್ರಿಯಗಳು, ಇಂದ್ರಿಯಗಣಗಳ ಅಧಿಪತಿಯಾದ 
ಮುಖ್ಯಪ್ರಾಣನು ವಿಷ್ಣುವಿನಿಂದಲೇ ಹುಟ್ಟಿದ್ದಾರೆ... ದೇಹಾದಿರೂಪವಾದ 
ನಾಮಾತ್ಮಕಪ್ರಪಂಚವೂ ವಿಷ್ಣುವಿನಿಂದಲೇ ಹುಟ್ಟಿದೆ. ಸಮಸ್ತ ಪ್ರಪಂಚವು 
ಮುಖ್ಯಪ್ರಾಣನ ಅಧೀನವಾಗಿದೆ. ಆ ಮುಖ್ಯಪ್ರಾಣನು ಸರ್ವದಾ ವಿಷ್ಣುವಿನ 
ಅಧೀನನಾಗಿರುತ್ತಾನೆ. 


ಸರ್ವದೋಷೋಜ್ಜಿತಸ್ತಸ್ಮಾದ್‌ ಭಗವಾನ್‌ ಪುರುಷೋತ್ತಮಃ | 
ಉಕ್ತಾ ಗುಣಾಶ್ಚಾವಿರುದ್ದಾಸ್ತಸ್ಯ ವೇದೇನ ಸರ್ವಶಃ II 


ಭಾವಾರ್ಥ:- ಹಿಂದೆ ಹೇಳಿದಂತೆ ಶ್ರುತಿಗಳಿಗೆ ಪರಸರ ವಿರೋಧವಿಲ್ಲ 
ಪರಮಾತ್ಮನಲ್ಲಿ ಅಜ್ಞಾನ, ಪಾರತಂತ್ರಾ s ವಿದೋಷಗಳಿಲ್ಲ ಗರ್ಭವಾಸ, ಹುಟ್ಟು, 
ಸಾವು, ರಾಗ, ದ್ವೇಷ ಈ ಮೊದಲಾದವುಗಳಿಲ್ಲ. ಆದ್ದರಿಂದ ಶ್ರೀಹರಿಯೇ 
ಸರ್ವೋತ್ತಮ ದೇವತೆ. ಸಮಗ್ರ ವೇದಗಳು ಹೇಳಿರುವ ಗುಣಗಳು ಅವನಲ್ಲಿ 
ಸಮಂಜಸವಾಗಿವೆ. ವಿಷ್ಣುವಿನ ಆನಂದಾದಿ ಎಲ್ಲ ಗುಣಗಳೂ ಜಗತ್ನತಣೃತ್ಪಾದಿ 
ಧರ್ಮಗಳೂ ಯುಕ್ಕ್ಯಾದಿ ನಾಲ್ಕುವಿಧ ವಿರೋಧಗಳಿಂದ ರಹಿತವಾಗಿದೆ. 


|| ಇತಿ ದ್ವಿತೀಯೋತಧ್ಯಾಯಃ ॥1 


140 | ಅಣುಭಾಷ್ಯಮ್‌ 
ತ ಎತೀಯೋತಧ್ಯಾಯಃ 


ಶುಭೇನ ಕರ್ಮಣಾ ಸ್ಪರ್ಗಂ ನಿರಯಂ ಚ ವಿಕರ್ಮಣಾ । 
ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂ ಪದಮ್‌ IO ॥ 


ಯಾತಿ ತಸ್ಮಾದ್ದಿರಕ್ತಃ ಸನ್‌ ಜ್ಞಾನಮೇವ ಸಮಾಶ್ರಯೇತ್‌ I 

ಭಾವಾರ್ಥ:- ಮಂಗಳಕರವಾದ ಕರ್ಮಗಳ ಆಚರಣೆಯಿಂದ ಸ್ವರ್ಗವನ್ನು 
ಹೊಂದುತ್ತಾರೆ. ನಿಷಿದ್ಧವಾದ ಕರ್ಮಗಳ ಆಚರಣೆಯಿಂದ ನರಕವನ್ನು 
ಹೊಂದುತ್ತಾರೆ. ಸ್ವರ್ಗದಿಂದ ಹಿಂತಿರುಗುವಾಗ ಕರ್ಮಶೇಷದಿಂದಲೇ ಭೂಲೋಕಕ್ಕೆ 
ಬರುತ್ತಾರೆ. ಆದ್ದರಿಂದ ಸಂಪೂರ್ಣ ಕರ್ಮನಾಶವಾಗಲು ಸಾಧ್ಯವಿಲ್ಲ ಸಂಪೂರ್ಣ 
ಕರ್ಮನಾಶವು ಜ್ಞಾನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಜ್ಞಾನಸಂಪಾದನೆಯು 
ಅಗತ್ಯವಾಗಿದೆ. ಮಿಥ್ಯಾಜ್ಞಾನದಿಂದ ತಮಸ್ತು ಉಂತಾಗುತ್ತದೆ. ಮುಮುಕ್ಕುವು 
ಯಥಾರ್ಥಜ್ಞಾನವನ್ನು ಸಂಪಾದಿಸಬೇಕು. ಅದರಿಂದಲೇ ಮೋಕ್ಷವು ಸಾಧ್ಯ. 
ಕರ್ಮಾದಿಗಳಿಂದ ಉಂಟಾಗುವ ಸ್ಪರ್ಗಾದಿಗಳು ಅನಿತ್ಯವಾಗಿವೆ. ಆದ್ದರಿಂದ 
ಸ್ವರ್ಗಾದಿಗಳು ಕಾಮ್ಯಕರ್ಮಗಳು ನರಕ ಹಾಗೂ ನಿತ್ಯತಮಸ್ತು, ಇವುಗಳ ಸಾಧನ 
ಇವೆಲ್ಲದರ ಬಗ್ಗೆಯೂ ಅತಿಶಯಿತ ವೈರಾಗ್ಯವು ಅತ್ಯಾವಶ್ಯಕವಾಗಿದೆ. 
ವೈರಾಗ್ಯವಿದ್ದಲ್ಲಿ ಮಾತ್ರ ಉತ್ತಮವಾದ ಜ್ಞಾನಭಕ್ತಿ ಮೂಡಿ ಬಂಂದು ಮೋಕ್ಷವು 
ದೊರೆಯುವುದು. | 


ಸರ್ವಾವಸ್ಥಾಪ್ರೇರಕಶ್ಚ ಸರ್ವರೂಪೇಷಭೇದವಾನ್‌ 
ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರಃ l 
ತದ್ದಕ್ತಿತಾರತಮ್ಯೇನ ತಾರತಮ್ಯಂ ವಿಮುಕ್ತಿಗಮ್‌ II 


ಭಾವಾರ್ಥ:- ಎಲ್ಲ ದೇಶಕಾಲಗಳಲ್ಲಿಯೂ ಶ್ರೀಹರಿಯು ಜಾಗ್ರತ್‌, AD, 
ಸುಷುಪ್ತಿರೂಪವಾದ ಎಲ್ಲ ಅವಸ್ಥೆಗಳ ಪ್ರೇರಕನಾಗಿದ್ದಾನೆ. ಜಾಗ್ರದಾದಿ 
ಅವಸ್ಥಾಪ್ರೇರಕಗಳಾದ ವಿಶ್ವ ತೈಜಸ, ಪ್ರಾ ಜ್ಞರೂಪಗಳಲ್ಲಿ ಅಭೇದವೇ ಇರುವುದು, 
ಸೃಷ್ಟಿ, ಸ್ಥಿತಿ, ಸಂಹಾರಾದಿ ಅವಸ್ಥೆಗಳ ಪ್ರೇರಕನೂ ಅವನೇ ಆಗಿದ್ದಾನೆ. ಜೀವರ 


ಕರ್ಮಾದಿಗಳಿಗೂ ಅವನೇ ಪ್ರೇರಕ. ದೇಶಕಾಲಗಳಲ್ಲಿ ಭೇದವಿದ್ದರೂ ಅವನ 


ಅಣುಭಾಷ್ಯಮ್‌ 141 


ರೂಪಗಳಲ್ಲಿ ಭೇದವಿಲ್ಲ ಪರಮಾತ್ಮನ ಜ್ಞಾನ, ಆನಂದ ಮೊದಲಾದ ಎಲ್ಲ 
ಗುಣಗಳೂ ಏಕರೂಪವಾದದ್ದು ಅವುಗಳಲ್ಲಿ ತಾರತಮ್ಯವಿಲ್ಲ ಅವುಗಳು 
ಅಲೌಕಿಕವಾಗಿವೆ. ಆದ್ದರಿಂದ ಭಕ್ತಿಯನ್ನು ಅವನಲ್ಲಿ ಮಾಡಬೇಕು. ಮುಕ್ತರ 
ಜ್ಞಾನಾನಂದಿಗಳಲ್ಲಿ ತಾರತಮ್ಯವಿದೆ. ಅವರ ಸಾಧನೆಯಲ್ಲಿ ತಾರತಮ್ಯ 
ವಿರುವುದರಿಂದ ಫಲದಲ್ಲಿ ತಾರತಮ್ಯವು ಸಮಂಜಸವಾಗಿದೆ. 


ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ಡರೈಃ | 
ಯಥಾಕ್ರಮಂ alas ರ್ಬಹ್ಮಣಾ D ರ್ಗುಣೈಃ ॥1 


ಉಪಾಸ್ಯಃ ಃ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಮ್‌ | 
ಜ್ಞೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾ! ನೇ ಸ್ಯಾದುತ್ತರೋತ್ತರಮ್‌ II 


ಭಾವಾರ್ಥ:- ಶ್ರೀಹರಿಯು ದೋಷರಹಿತನು, ಜ್ಞಾನ ಮತ್ತು ಆನಂದಗಳ 
ಸ್ವರೂಪ, ಜಗತ್ತಿನ ಒಡೆಯ ಎಂದು ಈ ನಾಲ್ಕುಗುಣಗಳ ಉಪಾಸನೆಯನ್ನು 
ಎಲ್ಲರೂ ಮಾಡಬೇಕು. ಪ್ರಿಯಶಿರಸ್ತಾ_ದಿಗಳ ಉಪಾಸನೆ ಎಲ್ಲರಿಗೂ ಅಲ್ಲ, ಅದನ್ನು 
ಹೊಂದಲು ಯೋಗ್ಯರಾದ ಅಧಿಕಾರಿಗಳಿಗೆ ಅದರ ಉಪಾಸನೆ. ಜರ 
ನಿರತಿಶವಾದುದು ಎಂಬ ಉಪಾಸನೆಯನ್ನು ಎಲ್ಲರೂ ಮಾಡಬೇಕು. 
ನಾಲ್ಕುಗುಣಗಳ ಉಪಾಸನೆಯೂ ಎಲ್ಲ ಅಧಿಕಾರಿಗಳಿಗೂ ಏಕಪ್ರಕಾರವಲ್ಲ 
ಅವರವರ ಯೋಗ್ಯತೆಗನುಗುಣವಾಗಿರುವುದು. ಬ್ರಹ್ಮಾದಿ ದೇವತೆಗಳನ್ನು 
ವಿಷ್ಣುವಿನ ಪರಿವಾರದವರೆಂದು ತಿಳಿಯಬೇಕು. ವಿಷ್ಣುವನ್ನೇ ಪ್ರಧಾನವಾಗಿ 
ಉಪಾಸಿಸಬೇಕು. 


ಬ್ರಹ್ಮದೇವರು ಸಮಸ್ತವೇದಗಳಲ್ಲಿ ಹೇಳಿದ ಎಲ್ಲ ಗುಣಗಳಿಂದಲೂ...... 
ಸರ್ವಗುಣಗಳ ಉಪಸಂಹಾರವನ್ನು ಯೋಗ್ಯತೆ ಇದ್ದವರು ಮಾಡಬೇಕು. ಇತರರು 
ತಮ್ಮ ಶಕ್ತಿ ಇದ್ದಷ್ಟು ಗುಣಗಳ ಉಪಸಂಹಾರ ಮಾಡಬೇಕು. ಸರ್ವೋತ್ತಮ 
ದವನು ವಿಷ್ಣುಮಾತ್ರ. ಆದ್ದರಿಂದ ಅವನ ಉಪಾಸನೆಯನ್ನೇ ಮಾಡಬೇಕು. 
ಉಪಾಸನೆಗೆ ಜ್ಞಾನವು ಅತ್ಯ ವಶ್ಯಕ. ಆ ಜ್ಞಾನವನ್ನು ಶ್ರ 65 ಮನನದಿಂದ 
ಪಡೆಯಬೇಕು. "ವೇದದಲ್ಲಿ ಹೇಳಿರುವಂತೆ ಅವನ ಗುಣಗಳನ್ನು ನಮ್ಮ 


142 ಅಣುಭಾಷ್ಯಮ್‌ 


ಶಕ್ತಿಗನುಗುಣವಾಗಿ ತಿಳಿಯಬೇಕು. ಗುರೂಪದೇಶ, ಗುರುಭಕ್ತಿ, ಶಮದಮಾದಿಗಳು 
ಇವುಗಳಿಂದ ಅಪರೋಕ್ಷಜ್ಞಾನವಾಗುವುದು. ಭಕ್ತಿಯು ಅಪರೋಕ್ಷಜ್ಞಾನಕ್ಕೆ ಸಾಧನ. 
ಇತರರೂಪಗಳ ಅಪರೋಕ್ಷದಿಂದ ಮುಕ್ತಿಯು ದೊರೆಯುವುದಿಲ್ಲ ಬಿಂಬರೂಪದ 
ಉಪಾಸನೆಯು ಅತ್ಯವಶ್ಯ. ಅದರಿಂದ ಮೋಕ್ಷ ಉಂಟಾಗುವುದು. 


BOE CSH ಪುರುಷಾರ್ಥಾಃ ಸ್ಕುರ್ಜಾ! ನಾದೇವ ನ ಸಂಶಯಃ | 
ನ ಲಿಪ್ಯತೇ ಜ್ಞಾನವಾಂಶ್ಚಸರ್ವದೋಷೈೆರಪಿ ಕ್ಷಚಿತ್‌ ॥॥ ೬ II 
ಇ ಚ ವ 

ಗುಣದೋಷೈಃ ಸುಖಸ್ಕಾಪಿ ವೃದ್ದಿಹ್ರಾಸೌ ವಿಮುಕ್ತಿಗೌ | 

ನೃಣಾಂ ಸುರಾಣಾಂ ಮುಕ್ತಾ ತು ಸುಖಂ ಕ್ಲೃಪ್ತಂ ಯಥಾಕ್ರಮಮ್‌ ॥ 

ಭಾವಾರ್ಥ:- ಮೋಕ್ಷ ಹಾಗು ಮೋಕ್ಷೇತರವಾದ ಎಲ್ಲ ಪುರುಷಾರ್ಥಗಳಿಗೂ 
ಜ್ಞಾನವು ಕಾರಣ. ಮನುಷ್ಯರಿಗೆ ಕರ್ಮದಿಂದ ಸ್ವರ್ಗಾದಿಪುರುಷಾರ್ಥಗಳು 
ದೊರೆಯುತ್ತವೆ. ಆದರೆ ಮೋಕ್ಷವು ಜ್ಞಾನದಿಂದ ಮಾತ್ರ ಲಭ್ಯ. 

ಮನುಷ್ಯರಿಗೆ ಸದಸತ್‌ ಪ್ರವೃತ್ತಿಗಳಿಂದ ಮೋಕ್ಷದಲ್ಲಿ ಆನಂದಾದಿಗುಣಗಳ 
ವೃದ್ದಿಹ್ರಾಸವುಂಟು. ದೇವತೆಗಳಿಗೆ ವೃದ್ದಿಹ್ರಾಸಗಳಿಲ್ಲ. ತಾರತಮ್ಯಕ್ಕನುಗುಣವಾಗಿ 
ಆನಂದವು ಮೋಕ್ಷದಲ್ಲಿ ಕ್ಲೃಪ್ತವಾಗಿದೆ. ಮನುಷ್ಯರು ಮಾಡಿದ ಪುಣ್ಯದ ಫಲವು 
ತತ್ವಾಭಿಮಾನಿದೇವತೆಗಳಿಗೆ._ ತಾರತಮ್ಯಕ್ಕನುಗುಣವಾಗಿ ದೊರೆಯುವುದು. 
ಮನುಷ್ಯರಿಗೆ ಅಲ್ಪ ಮಾತ್ರ ಫಲ. ಪಾಪದ ಫಲವನ್ನು ಅಸುರರು ಭೋಗಿಸುವರು. 


1 ಇತಿ ತ ಎತೀಯೋತಧ್ಯಾಯಃ Il 


ಚತುರ್ಥೋತಧ್ಯಾಯಃ 


ವಿಷ್ಣುರ್ಬ ಹ್ಮ ತಥಾ55ದಾತೇತ್ಯೇವಂ ನಿತ್ಯಮುಪಾಸನಮ್‌ | 
ಕಾರ್ಯಮಾಪದ್ಯಪಿ ಬ್ರಹ್ಮ ತೇನ ಯಾಂತ್ಯಪರೋಕ್ಷತಾಮ್‌ II 


ಭಾವಾರ್ಥ:- ಶ್ರವಣ, ಮನನ, ನಿಧಿಧ್ಯಾಸಗಳನ್ನು ಒಮ್ಮೆ ಮಾತ್ರ 


ಅಣುಭಾಷ್ಯಮ್‌ 143 


ಮಾಡುವುದಲ್ಲ... ಜ್ಞಾನರೂಪಫಲ ದೊರೆಯುವವರೆಗೂ ನಿರಂತರವಾಗಿ 
ಮಾಡಬೇಕು. ಪರಮಾತ್ಮನನ್ನು ಆತ್ಮಾ ಎಂದು ಉಪಾಸಿಸಬೇಕು. ಆತ್ಮಾ ಎಂದರೆ 
ಸ್ವಾಮಿ, ಜಗತ್ತಿನ ಒಡೆಯ ಎಂದು ಅರ್ಥ. ಪ್ರತೀಕವೇ ಬ್ರಹ್ಮವಲ್ಲ, ಪ್ರತೀಕಗಳಲ್ಲಿ 
ವಿಷ್ಣುವಿನ ಸನ್ನಿಧಾನ. ವಿಷ್ಣುವನ್ನು ಪ್ರತೀಕದಲ್ಲಿ ಚಿಂತಿಸಬೇಕು. ವಿಷ್ಣುವನ್ನು ಬ್ರಹ್ಮ 
ಎಂದು ಉಪಾಸಿಸಬೇಕು. ಬ್ರಹ್ಮ ಎಂದರೆ ಸರ್ವೋತ್ತಮ, ಗುಣಪರಿಪೂರ್ಣ 
ಎಂದು ಅರ್ಥ. ಚಾಂಚಲ್ಯವಿಲ್ಲದೇ ಆಸನದಲ್ಲಿ ಕುಳಿತು ಉಪಾಸನೆಯನ್ನು 
ಮಾಡಬೇಕು. ಇಂತಹ ಉಪಾಸನೆಯಿಂದ ಅಪರೋಕ್ಷಜ್ಞಾನವಾಗಿ ಮೋಕ್ಷವು 
ದೊರೆಯುವುದು. 


ಪ್ರಾರಬ್ದಕರ್ಮಣೋಶನ್ಯಸ್ಯ ಜ್ಞಾನಾದೇವಜ್ಞಾನೇನತ್ಯಾತ್‌ ಪರಿಕ್ಷಯಃ | 
ಅನಿಷಸ್ಕೋಭಯಸ್ಕಾಪಿ ಸರ್ವಸ್ಯಾನ್ಯಸ್ಯ ಭೋಗತಃ II 


ಭಾವಾರ್ಥ:- ಕರ್ಮವು ಪ್ರಾರಬ್ದ ಮತ್ತು ಅಪ್ರಾರಬ್ದ ಎಂದು ಎರಡು ವಿಧ. 
ಅನುಭವಿಸಲು ಆರಂಭವಾಗಿರುವ ಕರ್ಮದ ರಾಶಿಯನ್ನೇ ಪ್ರಾರಬ್ದ ಎನ್ನುವರು. 
ಆರಂಭವಾಗದಿರುವ ರಾಶಿಯನ್ನು ಅಪ್ರಾರಬ್ದ ಎನ್ನುವರು. ಪುಣ್ಯ -ಪಾಪ 
ರೂಪವಾದ ಅಪ್ರಾರಬ್ಧಕರ್ಮವು ಜ್ಞಾನದಿಂದ ನಾಶವನ್ನು ಹೊಂದುವುದು. 
ಪ್ರಾರಬ್ಧಕರ್ಮವು ಭೋಗದಿಂದ ನಾಶವಾಗುವುದು. ಅಪರೋಕ್ಷಜ್ಞಾನ ಬಂದ 
ನಂತರ ಮಾಡಿದ ಕರ್ಮಗಳ ಲೇಪವು ಉತ್ತಮಾಧಿಕಾರಿಗಳಿಗ ಇರುವುದಿಲ್ಲ 
ಅಧಮಾಧಿಕಾರಿಗಳ ಜ್ಞಾನೋತ್ತರಕಾಲೀನವಾದ ಅಸತ್‌ ಪ್ರವೃತ್ತಿಯು ಮುಕ್ತಿಯಲ್ಲ 
ಆನಂದ ಹ್ರಾಸಕ್ಕೆ ಕಾರಣವಾಗಿರುವುದು, ಸತ್‌ ಪ್ರವೃತ್ತಿಯು ಆನಂದವೃದ್ದಿಗೆ 
ಕಾರಣವಾಗುವುದು. 

ಉತ್ತರೇಷೂತ್ತರೇಷ್ಟೇವ ಯಾವತ್‌ ವಾಯುಂ ವಿಮುಕ್ತಿಗಾಃ | 

ಪ್ರವಿಶ್ಯ ಭುಂಜತೇ ಭೋಗಾಂಸ್ತದಂತರ್ಬಹಿರೇವ ವಾ II 

ಭಾವಾರ್ಥ:- ದೇವತೆಗಳು ತಾವು ಯಾರಿಂದ ಹುಟ್ಟಿದ್ದಾರೆಯೋ ಆ 


ಉತ್ತಮರಾದ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಚತುರ್ಮುಖ 
ಬ್ರಹ್ಮದೇವರವರಗೂ ಎಲ್ಲ ದೇವತೆಗಳಿಗೂ ಇದೇ ರೀತಿ ಲಯ. ಲಯವನ್ನು 


144 ` ಅಣುಭಾಷ್ಯಮ್‌ 


ಹೊಂದಿದ ಅನಂತರ ಅವರಿಗೆ ಕರ್ಮ ಬಂಧನವಿಲ್ಲ, ಅವರು ಒಳಗೂ ಹೂರಗೂ 
ಎಲ್ಲ ಲೋಕಗಳಲ್ಲಿಯೂ ಸುಖಭೋಗವನ್ನು ಅನುಭವಿಸುತ್ತಾರೆ. 


ವಾಯುರ್ವಿಷ್ಟುಂ ಪ್ರವಿಶ್ಯ ವ ಭೋಗಾಂಶ್ಚ ವೋತ್ತರೋತ್ತರಮ್‌ | 
ಉತ್ಕಮ್ಯ ಮಾನುಷಾ ಮುಕ್ತಿಂ ಯಾಂತಿ ದೇಹಕ್ಷಯಾತ್‌ ಸುರಾಃ Il 


ಭಾವಾರ್ಥ:- ಚತುರ್ಮುಖಬ್ರಹ್ಮದೇವರು ವಿಷ್ಣುವಿನಲ್ಲಿ ಲಯವನ್ನು 
ಹೊಂದಿ ಮುಕ್ತಿಯನ್ನು ಹೊಂದುವರು. ಪ್ರಕೃತಿಯಲ್ಲಿ ಅವರಿಗೆ ಲಯವಿಲ್ಲ ಎಂದು 
'ಏವ' ಶಬ್ದದಿಂದ ತಿಳಿಸಿರುವರು. ವಿಷ್ಣುವಿನಲ್ಲಿ ಲಯವನ್ನು ಹೊಂದಿದ 
ಬ್ರಹ್ಮದೇವರು. ಒಳಹೊರಗೂ ಭೋಗವನ್ನು ಅನುಭವಿಸುವರು. ಎಲ್ಲ ದೇವತೆಗಳು 
ವಾಯುದೇವರ ಪರ್ಯಂತವಾಗಿ ತಮಗಿಂತ ಉತ್ತಮರಲ್ಲಿ ಲಯವನ್ನು ಹೊಂದಿ 
ಅನಂತರ ಲಿಂಗದೇಹಭಂಗವವನ್ನು ಹೊಂದಿ ಮುಕ್ತಿಯನ್ನು ಪಡೆಯುವರು. 
ಮುಕ್ತಿಯಲ್ಲಿ ಎಲ್ಲರ ಭೋಗವೂ ತರತಮಭಾವದಿಂದ ಕೂಡಿರುವುದು. 
ಅಪರೋಕ್ಷಜ್ಞಾನವನ್ನು ಪಡೆದಿರುವ ಜೀವರ ಹೃದಯಾಗ್ರವು ಉತ್ಕಮಣಕಾಲದಲ್ಲಿ 
ಬೆಳಗುವುದು. ಆ ಜೀವರ ಬ್ರಹ್ಮನಾಡಿಯ ದ್ವಾರಾ ದೇಹವನ್ನು ಪರಿತ್ಯಜಿಸುತ್ತಾರೆ. 
ಉತ್ಕಮಣಕಾಲದಲ್ಲಿ ಮಾರ್ಗದ ಸ್ಮರಣೆಯು ಉಂಟಾಗುವುದು. ಹೀಗೆ 
ಉತ್ಕಮಣವನ್ನು ಹೊಂದಿದ ಜೀವರು ಮುಕ್ತಿಯನ್ನು ಹೊಂದುವರು. 


ಅರ್ಚಿರಾದಿಪಥಾ ವಾಯುಂ ಪ್ರಾಪ್ಯ ತೇನ ಜನಾರ್ದನಮ್‌ | 
ಯಾಂತ್ಯುತ್ತಮಾ ನರೋಚ್ಚಾದ್ಯಾ ಬ್ರಹ್ಮಲೋಕಾತ್‌ ಸಹಾಮುನಾ II 


ಭಾವಾರ್ಥ:- ಉತ್‌ಕ್ರಮಣವನ್ನು ಹೊಂದಿದ ಮನುಷ್ಯೋತ್ತಮರೇ 
ಮುಂತಾದವರು ಅರ್ಚಿರಾದಿಮಾರ್ಗದಿಂದ ವಾಯುಲೋಕವನ್ನು ಕುರಿತು ಹೋಗಿ 
ಅನಂತರ ಬ್ರಹ್ಮದೇವರ ಜೊತೆಗೆ ಪರಮಾತ್ಮನನ್ನು ಹೊಂದುವರು. 


ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಎಂದು ಎರಡು ವಿಧ. 
ದೇವತೆಗಳು, ಗಂಧರ್ವರು ಅಪ್ರತೀಕಾಲಂಬನರು. ಉಳಿದ ಮನುಷ್ಯೋತ್ತಮರು, 
ಯಪಷಿಗಂಧರ್ವರು ಇವರೆಲ್ಲರೂ ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು 
ಅರ್ಚಿರಾದಿಮಾರ್ಗದಿಂದ ವಾಯುದೇವರನ್ನು ಹೊಂದಿ ಅನಂತರ ಪರಬ್ರಹ್ಮನನ್ನು 


ಅಣುಭಾಷ್ಯಮ್‌ 145 


ಹೊಂದಿ ಕಾರ್ಯಬ್ರಹ್ಮ ಸಮೀಪದಲ್ಲಿ ನೆಲೆಸುವರು. ಪ್ರತೀಕಾಲಂಬನರು 
ವಾಯುಲೋಕವನ್ನು ಕುರಿತು ತೆರಳಿ ವಾಯುದೇವರೊಂದಿಗೆ ಕಾರ್ಯಬ್ರಹ್ಮನನ್ನು 
ಹೊಂದಿ ಅಲ್ಲಿಯೇ ನೆಲಸುವರು. ಅಲ್ಲಿ ಬ್ರಹ್ಮದೇವರಿಂದ ಉಪದೇಶವನ್ನು ಪಡದು 
ಅವರೊಂದಿಗೆ ವಾಸುದೇವನನ್ನು ಹೊಂದುವರು. 


ಯಥಾಸಂಕಲ್ಪಭೋಗಾಶ್ಚ ಚಿದಾನಂದಶರೀರಿಣಃ । 
ಜಗತ್ತ ಷ್ಟಾ ,ದವಿಷಯೇ ಮಹಾಸಾಮಥಣ್ಯಮಪ್ಯ ತೇ! 
ಯಥೇಷ್ಟಶಕ್ತಿಮಂತಶ್ಚ ವಿನಾ ಸ್ನಾಭಾವಿಕೋತ್ತಮಾನ್‌ II 


ಭಾವಾರ್ಥ: - ಮುಕರು ಪರಮಾತ್ಮನ ಇಚ್ಛೆಯ ಅಧೀನರಾಗಿ 
ಯಥೇಷ್ಠಭೋಗವನ್ನು ಭೋಗಿಸುವರು. ee ಮೋಕ್ಷವನ್ನು ಹೊಂದುವ 
ಅಧಿಕಾರಿಗಳು ಪರಮಾತ್ಮನಿಂದ ಭುಕ್ತವಾದ ಭೋಗವನ್ನು ಭೋಗಿಸುವರು. 
ಮುಕ್ತರು ಜ್ಞಾನಾನಂದರೂಪವಾದ ಶರೀರವನ್ನು ಹೊಂದಿರುತ್ತಾರೆ. ಕೇವಲ 
ಸಂಕಲಮಾತ್ರದಿಂದಲೇ ಭೋಗವು ಮುಕ್ತರಿಗೆ ದೊರೆಯುವುದು. ಜಗತ್ತಿನ 
ಸೃಷ್ಟಾ ,ದಿಗಳವಿಷಯದಲ್ಲಿ ಮುಕ್ತನಿಗೂ ಅಧಿಕಾರವಿಲ್ಲ ತಮ್ಮ ಯೋಗ್ಯತೆಯನ್ನು 
ಮೀರಿದ ಅಧಿಕ ಆನಂದಾದಿಗಳು ಅವರಿಗಿಲ್ಲ | 


ಅನನ್ಯವಶಗಾಶ್ಚೆ ಮವ ವೃದ್ದಿಹ್ರಾಸವಿವರ್ಜಿತಾಃ | 
ದುಃಖಾದಿರಹಿತಾ ನಿತ್ಯಂ ಮೋದಂತೇsವಿರತಂ ಸುಖಮ್‌ Il 


ಭಾವಾರ್ಥ:- ಮುಕ್ತರು ತಮಗಿಂತ ಚಿಕ್ಕವರು ಅಥವಾ ಸಮಾನರ 
ಅಧೀನರಾಗಿರುವುದಿಲ್ಲ. ತಮಗಿಂತ ಉತ್ತಮರ ಅಧೀನರಾಗಿರುತ್ತಾರೆ. ಮುಕ್ತರಿಗೆ 
ದುಃಖ, ಚಿಂತೆ, ಶ್ರಮ, ಆಲಸ್ಕಾದಿದೋಷಗಳಿರುವುದಿಲ್ಲ ಅವರ ಭೋಗವು 
ಉತಾಹಸಾಧ್ಯವಾದದ್ದಲ್ಲ ಅವರ ಭೋಗಕ್ಕೆ ಪ್ರಯತ್ನದ ಅಗತ್ಯವಿಲ್ಲ ಆದ್ದರಿಂದ 
ಆನಂದದ ವೃದ್ದಿಹ್ರಾಸಗಳಿಲ್ಲ ತೇಜೋರೂಪವಾದ ಬಾಹ್ಯದೇಹದಿಂದಲೂ 
ಹಾಗೂ ಚಿತ್‌-ಶರೀರದಿಂದಲೂ ಮುಕ್ತರು ಭೋಗಿಸುತ್ತಾರೆ. ಅವರ ಭೋಗಕ್ಕೆ DOS 
ಇಲ್ಲ ನಿರಂತರವಾಗಿ ಭೋಗವನ್ನು ಭೋಗಿಸುತ್ತಾರೆ. ಎಂದಿಗೂ ಸಂಸಾರಕ್ಕೆ ಮತ್ತೆ 
ಹಿಂತಿರುಗುವುದಿಲ್ಲ 


146 ಅಣುಭಾಷ್ಯಮ್‌ 


ಪೂರ್ಣಪ್ರಜ್ಞೇನ ಮುನಿನಾ ಸರ್ವಶಾಸ್ತ್ರಾರ್ಥಸಂಗ್ರಃ | 
ಕೃತೋ5ಯಂ ಪ್ರೀಯತಾಂ ತೇನ ಪರಮಾತ್ಮಾ ರಮಾಪತಿಃ II 


ಭಾವಾರ್ಥ:- ಪಠಿಪೂರ್ಣಜ್ಞಾನವುಳ್ಳ ಮುನಿಗಳು ಮಧ್ವಾಚಾರ್ಯರು. 
ಬ್ರಹ್ಮಮೀಮಾಂಸಾಶಾಸ್ತ್ರದ ಸಂಗ್ರಹರೂಪವಾದ ಈ ಕ JÊ ಅವರಿಂದ 
ರಚಿತವಾಗಿರುವುದು. ಈ ಕೃತಿಯಿಂದ ರಮಾಪತಿಯು ಸಂತುಷ್ಠನಾಗಲಿ. 


ನಮೋನಮೋತಶೇಷದೋಷದೂರ ಪೂರ್ಣಗುಣಾತ್ಮನೇ 
ಎರಿಂಚಿಶತರ್ವಪೂರ್ವೇಡ್ಕವಂದ್ಯಾಯ ಶ್ರೀವರಾಯ ತೇ ॥ 


'ಭಾವಾರ್ಥ:- ಸಮಸ್ತದೋಷಗಳಿಂದ ರಹಿತನು, ಅನಂತಗುಣ 
ಪರಿಪೂರ್ಣನು ಆಗಿರುವನು ಪರಮಾತ್ಮನು... ಚತುರ್ಮುಖಬ್ರಹ್ಮದೇವರೇ 


ಮೊದಲಾದವರಿಂದ ವಂದ್ಯನಾಗಿರುವನು. ಆ ಪರಮತ್ಪನಿಗೆ ಭಕ್ತಿಶ್ರದ್ಧಾಪೂರ್ವಕ 
ವಾದ ಅನಂತ ನಮನಗಳು. 


Il ಅತಿ ಶ್ರೀಮದಾನಂದತೀರ್ಥಭಗವತ್ಪಾದವಿರಚಿತೇ 
ಬ್ರಹ್ಮಸೂತ್ರಾಣುಭಾಷ್ಯೇ ಚತುರ್ಥೋರಧ್ಯಾಯಃ II 


ಸರ್ವಮೂಲಗ್ರಂಥಗಳು 
ಶ್ರೀ ಮಧ್ವಾಚಾರ್ಯರು ವಿರಚಿಸಿದ ಮೂವತ್ತೇಳು ಗಂಥಗಳು 
ಸರ್ವ ೯ಮೂಲಗೃಂಥಗಳಿಂದು ಪ ಸಿದ್ಧವಾಗಿವೆ. ಅವುಗಳನ್ನು. ಗೀತಾಪ್ರಸ್ಥಾನ ' 
೨) ಷತ್ರಸ್ಥಾನ 28 ee ಪ್ರಸ್ಥಾನ ೪. ಯಕ್‌ಪ ITE ೫. ಇತಿಹಾಸ 
pte ೭ ದಶಪ್ರಕರಣಗಳು ೭. ತಂತ್ರಸಾರ ಮತ್ತು ಸ್ತೋತ್ರ 
ಪೂಜಾದಿಗಳು ಎಂದು ವಿಂಗಡಿಸಲಾಗುವುದು. 


| ತತ್ವಜ್ಞಾನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಸಮಗಸಾರವೇ 

| ಇವುಗಳಲ್ಲಿ ಅಡಕವಾಗಿರುವುದು. ಈ ಸಾರವನ್ನು ಕನ್ನಡದಲ್ಲಿ ಒದಗಿಸಲು 

ಶ್ರೀ ಪೇಜಾವರ ಮಠಾಧೀಶ ಶ್ರೀ ಶ್ರೀ ವಿಶ್ವೇಶಶೀರ್ಥ ಶ್ರೀಪಾದಂಗಳವರ 

ಮಾರ್ಗದರ್ಶನ ದಲ್ಲಿ ಸರ್ವಮೂಲಗ್ರಂಥಗಳ ಕನ್ನಡ ಅನುವಾದದ + 
ಯೋಜನೆಯನ್ನು ಕೈಕೊಳ್ಳಲಾಗಿದೆ. 


